ಬಹುರೂಪಿ ಗಾಂಧೀ 


ಕರ್ನಾಟಕ ಸರ್ವೋದಯ ಸಾಹಿತ್ಮ ಸಮಿತಿ 
ಬೆಂಗಳೂರು - 560 001 


S82 


| ಕರ್ಕಾರ್ಟ? ಗಾಂಧೀ ಸ್ಥಾರಕ ನಿಧಿ (ರಿ) 
ಪರಿಗ್ರಹ ತ್ತ 


ACC. No.: "ಇಇ 
4 ಆ ಸಥ RK ಬೆಂಗಳೂರು-] 


ಲೇಖಕರು: 
ಅನು. ಬಂದ್ಯೋಪಾಧ್ಯಾಯ 
ಕನ್ನಡಕ್ಕೆ: 


ಎಂ. ಜಯರಾಮ ರೈ 


ಕ್ರ ಬ” ( 
4M 44 0; ಕ 4K "1218 
ಘಃ ಷಿ 26) ಟಂ. 
1 
~~ Bo 


ಪ್ರಕಾಶಕರು: 


ಕರ್ನಾಟಕ ಸರ್ವೋದಯ ಸಾಹಿತ್ಯ ಸಮಿತಿ 


ವಲ್ಲ ಭನಿಕೇಶನ, ಕುಮಾರಪಾರ್ಕ್‌ ಪೂರ್ವ 
ಬೆಂಗಳೂರು - 560 001 


BAHUROOPI GANDHI - Written by Sri Anu Bandhyo- 
padhyaya, Translated by Sri M. Jayaram Rai, Published by Karnataka 
Sarvodaya Sahithya Samithi, Vallabha Nikethan, Kumara Park East, 
Bangalore-560001. 


Pages - 138 


First Edition : 1986 
Second Edition : 1991 
Third Edition : 1998 


Price : Rs. 20-00 


Printed at: 
Lakshmi Mudranalaya 


Chamarajpet, Bangalore-56001 8. 
Phone : 6618752, 6613123 


ಮುನ್ನುಡಿ 
ಪ್ರಧಾನ ಮಂತ್ರಿ ಭವನ, 
ನವದೆಹಲಿ 
ಇದೊಂದು ಎಳೆಯರಿಗಾಗಿ: ಬರೆದ ಹೊತ್ತಿಗೆ. ಆದರೆ ದೊಡ್ಡವರೂ. ಇದನ್ನು 
ಆನಂದದಿಂದ ಓದಿ ಲಾಭ ಪಡೆಯುವರೆಂದು ನನಗೆ ನಂಬಿಕೆ ಇದೆ. 


ಈಗಾಗಲೇ ಗಾಂಧೀಜಿ ಪೌರಾಣಿಕ ವ್ಯಕ್ಷಿಯಾಗಿಬಿಟ್ಟಿದ್ದಾರೆ ಅವರನ್ನು ವ್ಯಕ್ತಿಶಃ 
ನೋಡದವರು, ವಿಶೇಷವಾಗಿ ಮಕ್ಕಳು, ಗಾಂಧೀಜಿಯನ್ನು ಮಹತ್ಕಾರ್ಯಗಳನ್ನು ಮಾಡಿದ 
ಅತಿಮಾನವ, ವಿಲಕ್ಷಣ ವ್ಯಕ್ತಿಯನ್ನಾಗಿಯೇ ಯೋಚಿಸುತ್ತಾರೆ. ಆದುದರಿಂದ ಅಂಥವರ 
ಎದುರಿಗೆ ಗಾಂಧೀಜಿಯ ಜೀವನದ ಸಾಮಾನ್ಯ ಅಂಶಗಳನ್ನು ಈ ಕೃತಿಯಲ್ಲಿ ಮಾಡಿದಂತೆ 
ಇರಿಸುವುದು ಅತ್ಯಂತ ಅಪೇಕ್ಬಡೀಯ. 


ಗಾಂಧೀಜಿ ಹೀಗೆ ಅನೇಕ ಸಂಗತಿಗಳಲ್ಲಿ ಆಸಕ್ತಿ ವಹಿಸಿದರು, ಮತ್ತು ಆಸಕ್ತಿ 
ವಹಿಸಿದಾಗ ಹೀಗೆ ಪರಿಪೂರ್ಣ ತನ್ಮಯತೆಯಿಂದ ನಿರ್ವಹಿಸಿದರು ಎನ್ನುಪುದು 
ಅಸಾಧಾರಣವಾದುದು. ಪ್ರಾಯಶಃ ಜೀವನದ ಕ್ಷುಲ್ಲಕ ಸಂಗತಿಗಳೆನಿಸಿಕೊ೦ಡ ವಿಚಾರಗಳಲ್ಲೇ 
ಅವರು ತೋರಿದ ಪರಿಪೂರ್ಣ ಆಸಕ್ತಿ ಅವರ ಮಾನವೀಯತೆಯನ್ನು ಬೊಟ್ಟು ಮಾಡಿ 
ತೋರಿಸುತ್ತದೆ. ಅವರ ಚಾರಿತ್ರ್ಯದ ಅಡಿಗಲ್ಲೇ ಅದಾಗಿತ್ತು. 


ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಿಂದ ಹೊರತಾಗಿ, ಗಾಂಧೀಜಿ ಹೇಗೆ 
ವೈವಿಧ್ಯಪೂರ್ಣ ಚಟುವಟಿಕೆಗಳನ್ನು ನಡೆಸಿದರು ಎನ್ನುವುದನ್ನು ನಮಗೆತಿಳಿಸಲು ಈ 
ಕೃತಿಯನ್ನು ಬರೆಯಲಾಗಿದೆ ಎನ್ನುವುದರಿಂದ ನನಗೆ ಸಂತೋಷವಾಗಿದೆ. ಈ ಕೃತಿ 
ಗಾಂಧೀಜಿಯ ಬಗ್ಗೆ ನಮಗೆ ಹೆಚ್ಚಿನ ಒಳನೋಟವನ್ನು ನೀಡುವುದು. 


ನವದೆಹಲಿ | ಜವಾಹರಲಾಲ ನೆಹರು 
ಮಾರ್ಚ್‌ 10, 1964 


ಪೀಠಿಕೆ 


ಈ ಹೊತ್ತಿಗೆಯ ಹಸ್ತಪ್ರತಿ 1949ರಿಂದಲೂ ನನ್ನೊಡನಿತ್ತು. 1948 ರಲ್ಲಿ ನಾನು 
ಬಂಗಾಲದ ಕಸ್ತೂರ್‌ಬಾ ತರಬೇತಿ ಶಿಬಿರದ ಕೆಲಸವನ್ನು ಬಿಡುವ ತುಸುವೇ ಮೊದಲು ಶ್ರೀ 
ಡಿ. ಜಿ. ತೆಂಡುಲ್ಕರ್‌ರವರ “ಮಹಾತ್ಮಾ'' ಕೃತಿಯ ಹಸ್ತಪ್ರತಿಯನ್ನು ಓದಿದ್ದೆ. ನಾನೊಂದು 
ಹಳ್ಳಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಶಿಬಿರಾರ್ಥಿ ಹೆಣ್ಣು 
ಮಕ್ಕಳಿಗೆ ಗಾಂಧೀಜಿಯ ಬಗ್ಗೆ ಹೆಚ್ಚು ತಿಳಿದಿಲ್ಲ ಎನ್ನುವುದನ್ನು ನಾನು ಗಮನಿಸಿದೆ. ಅವರು 
ಗಾಂಧೀ ಜಯಂತಿಯನ್ನು ಆಚರಿಸುತ್ತಿದ್ದರು, ದಿನವೂ ನೂಲುತ್ತಿದ್ದರು ಮತ್ತು ಪ್ರಾರ್ಥನೆ 
ಮಾಡುತ್ತಿದ್ದರು. ಕೆಲವರು ರಾಷ್ಟ್ರೀಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು ಮತ್ತು ಸೆರೆಮನೆ 
ವಾಸವನ್ನೂ ಅನುಭವಿಸಿದ್ದರು. ಆದರೆ ಗಾಂಧೀಜಿಯ ನಿಜವಾದ ಕೊಡುಗೆ ಏನೆನ್ನುವುದನ್ನು 
ಅವರು ಆರಿತಿರಲಿಲ್ಲವೆಂದು ನನ್ನ ಭಾವನೆ. ನಾನು ತಪ್ಪಾಗಿರಬಹುದು. 


ಕೆಲವರು ಸುಶಿಕ್ಟಿಕರೂ ಸೇರಿದಂತೆ ನನ್ನ ಸಂಪರ್ಕಕ್ಕೆ ಬರುವ ಅನೇಕರ ಬಗೆಗೆ ನನ್ನ 
ಅನಸಿಕೆ ಇಂದೂ ಅದೇ ಆಗಿದೆ. ಅವರೆಲ್ಲ ದೈಹಿಕ ಶ್ರಮದಿಂದ ಅಸಹ್ಯಪಟ್ಟುಕೊಳ್ಳುತ್ತಾರೆ. 
ನನಗೇ ಸ್ವತಃ ಶ್ರಮನಿಷ್ಠೆಯಲ್ಲಿ ನಂಬಿಕೆ ಇಲ್ಲ. ಆದರೆ ದೈಹಿಕ ಶ್ರಮದ ಕಠಿಣಾನುಭವವನ್ನು 
ನಾನು ಬಲ್ಲೆ. ಆದ್ದರಿಂದಲೇ, ಕೆಲವು ಕಾಸುಗಳನ್ನು ಕೊಡುವಷ್ಯರಿಂದಲೇ ಇತರರು ನನಗಾಗಿ 
ದುಡಿಯುವಂತೆ ಮಾಡಬಲ್ಲ ಹಕ್ಕನ್ನು ನಾನು ಸಂಪಾದಿಸಬಲ್ಲಿ ಎನ್ನುವ ಭಾವನೆ ನನ್ನಲ್ಲಿ 
ಮೂಡದಿರಲೆಂದು, ದಿನವೂ ಆಳುಗಳೊಡನೆ ಶರೀರಶ್ರಮದ ಕೆಲಸಗಳಲ್ಲಿ ಪಾಲ್ಗೊಳ್ಳುವ 
ಪರಿಪಾಠ ಇರಿಸಿಕೊಂಡಿದ್ದೇನೆ. 


ಇತರರು ಕೆಲಸದ ಮೇಲಿನ ಪ್ರೀತಿಯಿಂದಲ್ಲದಿದ್ದರೂ ತಮ್ಮ ಜೀವಿಕೆಯ ಗಳಿಕೆಗಾಗಿ 
ಮಾಡುವ ಅನೇಕ ಕಾಯಕಗಳಲ್ಲಿ ಸ್ವಯಂಪ್ರೇರಣೆಯಿಂದ ಪಾಲ್ಗೊಳ್ಳಲು ಬಯಸುವ 
ವ್ಯಕ್ತಿಯಾಗಿ ಗಾಂಧೀಜಿಯನ್ನು ಚಿತ್ರಿಸಲು ಬಯಸಿದೆ. ಕೆಲವು ಘಟನೆಗಳನ್ನು ಇಲ್ಲಿ 
ಉದ್ದೇಶಪೂರ್ವಕವಾಗಿ ಪುನರಾಪರ್ತಿಸಲಾಗಿದೆ. ಗಾಂಧೀಜಿಯ ಅಂಧ ಅನುಯಾಯಿಗಳ 


ಗುಂಪಿಗೆ ಇನ್ನಷ್ಟು ಜನರನ್ನು ಸೇರಿಸುವುದು ನನಗೆ ಸುತರಾ೦ ಇಷ್ಟವಿಲ್ಲ. ಆದರೆ ದೇಶದ 
ಇಂದಿನ ಎಳೆಯರು ಗಾಂಧೀಜಿ ಕೇವಲ ರಾಷ್ಟ್ರಪಿತ ಅಥವಾ ಸ್ವಾತಂತ್ರ ಖಶಿಲ್ಪಿಯಷ್ಟೇ 
ಆಗಿರಲಿಲ್ಲ ಎನ್ನುವುದನ್ನು ತಿಳಿದು ಬಳಿಕ ಅವರನ್ನು ಟೀಕಿಸಬೇಕೆಂದು ನಾನು ಬಯಸುತ್ತೇನೆ. 


ಈ ಕೃತಿ ರಚನೆಯ ಸಂಕಲ್ಪ ನನ್ನದು. ನವಯುವಕರಿಗಾಗಿ ಇದನ್ನು ಬರೆದೆ. ಇದಕ್ಕೆ 
ಬೇಕಾದ ಎಲ್ಲ ಸಾಮಗ್ರಿಯನ್ನೂ ಡಿ. ಜಿ. ತೆಂಡುಲ್ಕರರ “ಮಹಾತ್ಮಾ''ದಿಂದ ತೆಗೆದುಕೊಳ್ಳಲಾಗಿದೆ. 
ಈ ಪುಟ್ಟ ಕೃತಿಯ ಪ್ರಕಾಶನಕ್ಕೆ ನಾನು ಅವರಿಗೆಷ್ಟು ಯಣಿಯಾಗಿರಬೇಕೆಂದು ವ್ಯಕ್ತಪಡಿಸಲೇ 
ಆಗುತ್ತಿಲ್ಲ. ನನ್ನ ನಿರ್ಲಕ್ಷ್ಯವೇ ಪ್ರಕಟಣೆಯನ್ನು ವಿಳಂಬಿಸಿತು. ಶ್ರೀ ಎ೯. ಜಿ. ಜೋಗ್‌ ಅವರು 
ಇದರ ಹಸ್ತಪ್ರತಿಯನ್ನು ತಿದ್ದುವ ಕೃಪೆ ತೋರಿದ್ದಾರೆ. ಶ್ರೀ ಚಲಪತಿರಾವ್‌ “ನೇಶನಲ್‌ 
ಹೆರಾಲ್ಡ್‌''ನಲ್ಲಿ ಪ್ರಕಟಗೊಂಡ 20 ರೇಖಾಚಿತ್ರಗಳನ್ನು ಇಲ್ಲಿ ಬಳಸಲು ಅವಕಾಶವಿತ್ತಿದ್ದಾರೆ. 


ನನ್ನ ಮು ಕೃತಿಗಾಗಿ ಚಿತ್ರಗಳನ್ನು ಶ್ರೀ ಆರ್‌. ಕೆ. ಲಕ್ಶ್ಮಣ ಬರೆದು ಕೊಟ್ಟಿದ್ದಾರೆ. 
ಅವರಿಗೆಲ್ಲ ನಾನು ಯಣಿ. 


-ಅನು ಬಂದ್ಯೋಪಾಧ್ಯಾಯ 


ಪ್ರಕಾಶಕರ ನುಡಿ 


ಬಹುರೂಪಿ ಗಾಂಧೀ ವೈವಿಧ್ಯಮಯವಾದ ಒಂದು ಪುಸ್ತಕ. ಗಾಂಧೀಜಿಯವರ 
ಹಲವು ಮುಖಗಳನ್ನು ಕುರಿತು ಬರೆದ ಪುಸ್ತಕ ಇದು. ಓದುವುದಕ್ಕೆ ಮನೋಹರವಾಗಿದೆ. 
ಮನಸ್ಸಿಗೆ ಆಹ್ಲಾದ ನೀಡುತ್ತದೆ. ಗಾಂಧೀಜಿಯವರ ವ್ಯಕ್ತಿತ್ವದ ನಾನಾ ಮುಖಗಳ 
ಪರಿಚಯ ' ಇಲ್ಲಿ ಆಗುತ್ತದೆ. ಈ ಪುಸ್ತಕದ ಪ್ರಕಟಣೆಗೆ ಪ್ರೇರಣೆ ನೀಡಿದವರು 
ಹೊಸಪೇಟೆಯ ಸರ್ವೋದಯ ಕಾರ್ಯಕರ್ತರಾದ ಶ್ರೀ ಕೆ. ನಾರಾಯಣ ಭಟ್ಟರು. 
ಅನುವಾದ ಮಾಡಿಕೊಟ್ಟವರು ಡೆಕ್ಕನ್‌ ಹೆರಾಲ್ಡ್‌ನ ಸುದ್ದಿಸಂಪಾದಕರಲ್ಲೊಬ್ಬರಾದ ಶ್ರೀ 
ಎಂ. ಜಯರಾಮ ರೈ. ಈ ಇಬ್ಬರು ಮಹನೀಯರಿಗೂ ಸರ್ವೋದಯ ಸಾಹಿತ್ಯ ಸಮಿತಿ 
ತನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತದೆ. ಈ ಪುಸ್ತಕದ ಮೊದಲ ಆವೃತ್ತಿಯ ಪ್ರಕಟಣೆಗೆ 
ಆರ್ಥಿಕ ನೆರವು ನೀಡಿದ ಕರ್ನಾಟಕ ಸರ್ವೋದಯ ಮಂಡಲ ಸ್ತು ತ್ಯಪ್ರಯತ್ನವನ್ನು ಇಲ್ಲಿ 
ಸ್ಮರಿಸದಿರಲಾರೆವು. 


ಬಹುರೂಪಿ ಗಾಂಧಿ ಕನ ಸಡಿಗರ ಕೈಸೇರಬೇಕೆಂಬ ಉತ್ಕ [ಟೇಚ್ಛೆಯಿಂದ ಅದರ ಕನ್ನಡ 
ಅನುವಾದವನ್ನು 1986ರಲ್ಲಿ bh ಬಾರಿ ಪ್ರಕಟಿಸಲಾಯಿತು. ಇದೀಗ ಮೂರನೇ 
ಆವೃ ತ್ತಿಯನ್ನು ಚ ಶ್ರಿರುವುದು ಕನ ಡಿಗರಲ್ಲಿ ಸ ಗಳಿಸಿರುವ ಜನಾದರಣೆಗೆ ಸಾಕ್ಸಿ. 
ಎಕೆ  ಪ್ರಕಾಶಕರಿಗಿದು ಸ ತಂದಿರುವ ವಿಷಯ. ಅಚ್ಚಿನ ಹಾಗೂ ಮತ್ತಿತರ | 
ದೋಷಗಳಿರದಂತೆ ಮಾಡಿ ಈ ಆವೃತ್ತಿ ಹೆಚ್ಚು ಶುದ್ಧವಾಗಿ ಓದುಗರ ಕೈ ಸೇರುವಂತೆ 
ಪ್ರಯತ್ನಿಸಲಾಗಿದೆ. ಬಹುರೂಪಿ ಗಾಂಧಿ ಮತ್ತ ಷ್ಟು ಜನಪ್ರಿಯತೆ ಗಳಿಸಿ ಹೆಚ್ಚಿನ 
ಆವೃತ್ತಿಗಳು ಹೊರಡುವಂತಾಗಲೆಂದು ಹಾರೈಸುತ್ತೇವೆ. 


ಜನವರಿ 1998 
ಬೆಂಗಳೂರು ಪ್ರಕಾಶಕರು 


ಬಹುರೂಪಿ ಗಾಂಧೀ 


೦೦ ANU AY ಟಬ ಣ್‌ 


ಸಾ ಇ ಇಸ ಸಣಣ pA pA pm 
ಉ.-2 ೦೧ ಲಾಜ ಲಉ ಐ ಓಣ ೦ 


19 


ಕಾಯಕವೇ ಕೈಲಾಸ 
ಬ್ಯಾರಿಸ್ಕರ್‌ 
ಸಿಂಪಿಗ 

ಅಗಸ 

ಕ್ಷೌರಿಕ 

ಭಂಗಿ 

ಮೋಚಿ 

ಸೇವಕ 

ಅಡಿಗೆ ಭಟ್ಟ 

ರೈತ 

ನೂಲುವವ 
ಪುರೋಹಿತ 
ವೈದ್ಯ 

ಭಿಕ್ಷಕ 

ಸಾಹಿತಿ, ಪತ್ರಕಾರ 


ದಕ್ಷಿಣ ಆಫ್ರಿಕಾದ ದಳಪತಿ 


ಬನಿಯಾ 
ಲೇಖಕ- ಸಂಪಾದಕ 


ಕ ಜೈಲು ಹಕ್ಕಿ 


20. ಹರಾಜುಗಾರ 


21 


ಪರಿವಿಡಿ 


104 


. ಗಾಂಧೀಜಿಯ ಜೀವನ ಘಟನಾವಳಿ 107 


ಕಾಯಕವೇ ಕೆ ಲಾಸ 


ಬಿಡುವಿಲ್ಲದ ಕೆಲಸವಿದ್ದ ಒಬ್ಬ ಬ್ಯಾರಿಸ್ಟರ್‌ ತನ್ನ ಕಕ್ಬಿಗಾರರಿಗೆ, ಅವರು ತಮ್ಮ 
ಸಮಯ ಮತ್ತು ಹಣವನ್ನು ವ್ಯರ್ಥವಾಗಿ ಕೋರ್ಟು ದಾವೆಗಳಲ್ಲಿ ಹಾಳುಮಾಡದೆ ತಮ್ಮ 
ಕೇಸುಗಳನ್ನು ಕೊರ್ಟನ ಹೊರಗಡೆ ಮಾತುಕತೆಗಳ ಮೂಲಕ ತೀರಿಸಿಕೊಳ್ಳುವಂತೆ 
ಬೋಧಿಸುತ್ತಿದ್ದ. ತನ್ನ ವಿರಾಮದ ವೇಳೆಯಲ್ಲಿ ಹಿಂದೂ, ಇಸ್ಲಾಂ, ಕ್ರೈಸ್ತ, ಪಾರಸಿ ಮತ್ತು 
ಬೌದ್ಧಮತಗಳನ್ನು ಕುರಿತ ಪುಸ್ತಕಗಳನ್ನು ಓದುತ್ತಿದ್ದ. ಈ ಎಲ್ಲ ಕೃತಿಗಳ ಅಧ್ಯಯನ 
ಹಾಗೂ ತನ್ನೊಳಗೆ ತಾನೇ ನಡೆಸಿದ ಚಿಂತನೆಯ ಫಲವಾಗಿ, ಪ್ರತಿಯೋರ್ವನೂ, 
ಪ್ರತಿದಿನವೂ ಸ್ವಲ್ಪವಾದರೂ ಶರೀರಶ್ರಮವನ್ನು ಮಾಡಬೇಕು, ಕೇವಲ ಬೌದ್ಧಿಕ ಕೆಲಸವಷ್ಟೇ 
ಸಾಲದು, - ಎನ್ನುವುದು ಅವನಿಗೆ ದೃಢವಾಯಿತು. ಶಿಕ್ಷಿತ ಮತ್ತು ನಿರಕ್ಬರಕುಕ್ಸಿ ವೈದ್ಯ 
ಮತ್ತು ನ್ಯಾಯವಾದಿ, ನಾಪಿತ ಮತ್ತು ಭಂಗಿ ಎಲ್ಲರಿಗೂ ಅವರ ಕೆಲಸಕ್ಕೆ ಸಮಾನ ವೇತನ 
ಸಿಗಬೇಕೆನ್ನುವುದು ಅವನಿಗೆ ತಿಳುವಳಿಕೆಯಾಯಿತು. 


ಅವನು ನಿಧಾನವಾಗಿ ತನ್ನ ಜೀವನ ವಿಧಾನವನ್ನು ಬದಲಾಯಿಸಿದ. ಬೇರೆ ಯಾವ 
ಯಾವುದೋ ಕೆಲಸದಲ್ಲಿ ಪರಿಣತೆ ಪಡೆಯಲಾರಂಭಿಸಿದ. ತನ್ನ ಕುಟುಂಬ ಮತ್ತು 
ಸ್ನೇಹಿತರೊಡನೆ ಆಶ್ರಮಪೊಂದರಲ್ಲಿ ಸರಳ, ಸಾಮೂಹಿಕ ಜೀವನ ನಡೆಸಲು ಆತ 
ನಿರ್ಧರಿಸಿದ. ಆತನ ಕೆಲ ಯೂರೋಪಿಯನ್‌ ಮಿತ್ರರೂ ಆಶ್ರಮ ಜೀವನದಲ್ಲಿ ಪಾಲ್ಗೊಳ್ಳಲು 
ಬಯಸಿದರು. ನೆಲವನ್ನು ಉತ್ತು ಕಷ್ಟಪಟ್ಟು ದುಡಿದು ಹಣ್ಣಿ ನ ತೋಟವನ್ನು ಬೆಳೆಸುವ 
ಸ್ಟಾವಲಂಬೀ ರೈತರಾಗಿ ಅವರೆಲ್ಲ ಜೀವಿಸಿದರು. ಕೂಲಿಯಾಳುಗಳನ್ನು ಅಲ್ಲಿ ನೇಮಿಸುತ್ತಿರಲಿಲ್ಲ. 
ಆಶ್ರಮದ ತೋಟದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಮತ್ತು “ಕರಿಯರು'' 
ಎಲ್ಲರೂ ದೊಡ್ಡ ಕುಟುಂಬವೊಂದರ ಸದಸ್ಯರಂತೆ ಬಾಳಿದರು. ಒಂದೇ ಪಾಕಶಾಲೆಯಲ್ಲಿ 
ತಯಾರಾದ ಅಡಿಗೆಯನ್ನು ಅವರು ಒಂದೇ ಭೋಜನಶಾಲೆಯಲ್ಲಿ ಊಟಓಮಾಡುತ್ತಿದ್ದರು. 
ಅವರ ಊಟ ಸರಳವಾಗಿತ್ತು. ಒರಟು ಬಟ್ಟಿಗಳನ್ನೇ ಧರಿಸುತ್ತಿದ್ದರು. ಪ್ರತಿ ಸದಸ್ಯನಿಗೂ 
ತಿಂಗಳ ವೆಚ್ಚಕ್ಕಾಗಿ 40 ರೂ. ದೊರೆಯುತ್ತಿತ್ತು. ಬ್ಯಾರಿಸ್ಟರ್‌ ತಾನು ತಿಂಗಳಿಗೆ 4,000 ರೂ. 
ಸಂಪಾದಿಸುತ್ತಿದ್ದರೂ ಆಶ್ರಮದಿಂದ ಎಲ್ಲರಷ್ಟೇ ಮಾಸಿಕ ಭತ್ಯೆಯನ್ನು ಪಡೆಯುತ್ತಿದ್ದ. 
ಗಡಿಯಾರದ ಮುಳ್ಳುಗಳಷ್ಟೇ ನಿಖರತೆಯಿ೦ದ ಅವನು ಕಠಿಣ ಪರಿಶ್ರಮದ ದಿನಚರಿಯನ್ನು 
ಪಾಲಿಸುತ್ತಿದ್ದ ಮತ್ತು ದಿನಕ್ಕೆ ಆರು ಗಂಟಿ ಮಾತ್ರ ವಿಶ್ರಾಂತಿ ಪಡೆಯುತ್ತಿದ್ದ. 


2 ಬಹುರೂಪಿ ಗಾಂಧೀ 


ಆಶ್ರಮ ತೋಟದಲ್ಲಿ ಗುಡಿಸಲೊಂದನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ, ಎಲ್ಲರಿಗಿಂತ 
ಮೊದಲು ನಿರ್ಮಾಣ ಕಾರ್ಯಕ್ಕೆ ಸಿದ್ಧವಾಗಿರುತ್ತಿದ್ದ. ಅನೇಕ ಚೇಬುಗಳುಳ್ಳ ಒರಟು ಬಟ್ಟಿಯ 
ನೀಲಿ ಮೇಲಂಗಿಯೊಂದನ್ನು ಅವನು ಹಾಕಿಕೊಳ್ಳುತ್ತಿದ್ದ. ಚೇಬುಗಳ ಕ. ಒಂದರಲ್ಲಿ ಸಣ್ಣ, 
ದೊಡ್ಡ ತಿರುಗಣೆಗಳು, ಮೊಳಗಳು ತುಂಬಿರುತ್ತಿ ಶ್ರಿದ್ದವು. ಇನ್ನೊ ೦ದರಿಂದ ಸುತ್ತಿ ಗೆಯೊಂದು 
ಇಣುರುತ್ತಿತ್ತು. ಸಣ್ಣ ಮರಕೊಯ್ಯುವ ಗರಗಸ ಹಾಗೂ ರಂಧ್ರ ಕೊರೆಯುವ ಸಾಧನಗಳು 
ಅವನ ನಡುಪಟ್ಟಿಯಿಂದ ಜೋತಾಡುತ್ತಿದ್ದುವು. 


ಒಂದು ದಿನ ಊಟದ ನ೦ತರ ಅವನು ಪುಸ್ತ ಕಗಳನ್ನಿಡುವ ಒಂದು ಕಪಾಟನ್ನು 
ತಯಾರಿಸ ತೊಡಗಿದ. ಏಳು ಗಂಟಿಗಳ ಕಾಲ ಕೆಲಸಮಾಡಿ, ಮಾಡಿನ ತನಕವೂ 
ಮುಟ್ಟುವಷ್ಟು ಎತ್ತರದ ಕಪಾಟಿನ ಕೆಲಸವನ್ನು ಪೂರ್ತಿಗೊಳಿಸಿದ. 


ಆಶ್ರಮಕ್ಕೆ ಬರುವ ರಸ್ತೆಯೊಂದಕ್ಕೆ ಡಾಮರು ಹಾಕಿಸಬೇಕಾಗಿತ್ತು. ಆದರೆ ಅದಕ್ಕೆ 
ಬೇಕಾಗುವಷ್ಟು ಷರ ಆತನಲ್ಲಿರಲಿಲ್ಲ. ತನ್ನ ಪ್ರತಿನಿತ್ಯದ ನಿಯಮಿತ ಸಂಚಾರ ಮುಗಿಸಿ, 
ಆಶ್ರ ಮಕ್ಕೆ ಮರಳುವಾಗ ಸಣ್ಣ ಸಣ್ಣ ಕಲ್ಲುಗಳನ್ನು ಸಂಗ್ರ ಹಿಸಲು ಆಶ ಪ್ರಾರಂಭಿಸಿದ. ಆತನ 
ಸಹಚರ. ಅವನನ್ನೇ ದರ ಕೆಲವೇ. ದಿನಗಳಲ್ಲಿ ರಸ್ತೆಗೆ ಮನಿ ಬೇಕಾದಷ್ಟು 
ಕಲ್ಲುಗಳು ಅಂಗಳದಲ್ಲಿ ರಾಸಿ ಬಿದ್ದವು. ಹೀಗೆ ಆತ ಇತರರೂ ಕಾರ್ಯನಿರತರಾಗುವಂತೆ 
ಮಾಡಿದ. 


ಆಶ್ರಮದ ಪುಟ್ಟ ಮಕ್ಕಳೂ ತೋಟಗಾರಿಕೆ, ಅಡಿಗೆ, ಗುಡಿಸುವುದು, ಮರಗೆಲಸ, 
ಚರ್ಮೋದ್ಯೋಗ ಮತ್ತು ಅಚ್ಚಿನ ಮೊಳೆ ಜೋಡಿಸುವುದು ಇತ್ಯಾದಿ ಕೆಲಸಗಳಲ್ಲಿ 
ಭಾಗವಹಿಸುತ್ತಿದ್ದರು. 


ಬೆಳಿಗ್ಗೆ ಎದ್ದೊಡನೆ ಬ್ಯಾರಿಸ್ಟರ್‌ ಬೀಸುವ ಕಲ್ಪಿನಲ್ಲಿ ಗೋಧಿ ಬೀಸುತ್ತಿದ್ದ. ಅನಂತರ 
ಪೋಷಾಕು ಧರಿಸಿ ಐದು ಮೈಲು ನಡದು ತನ್ನ ಕಛೇರಿ ತಲುಪುತ್ತಿದ್ದ. ತನ್ನ ತಲೆಗೂದಲನ್ನು 
ಕ್ಷೌರಿಕನ ನೆರವಿಲ್ಲದೆ ತಾನೇ ಕತ್ತರಿಸಿಕೊಳ್ಳುತ್ತಿದ್ದ. 'ಮತ್ತು ತನ್ನ ಬಟ್ಟಿಗಳನ್ನು ತಾನೇ ಒಗೆದು 
ಇಸ್ತ್ರಿ ಮಾಡಿಕೊಳ್ಳುತ್ತಿದ್ದ. ಪ್ಲೇಗಿನಿಂದ ನರಳುತ್ತಿದ್ದ ಗಣಿ ಕೆಲಸಗಾರರ ಶುಶ್ರೂಷೆ ಮಾಡುತ್ತಾ 
ಆತ ಇಡೀರಾತ್ರಿ ಎಚ್ಚರವಾಗಿರುತ್ತಿದ್ದ. ಕುಷ್ಠರೋಗಿಯ ಹುಣ್ಣನ್ನು ತೊಳೆಯುತ್ತಿದ್ದ. 
ಪಾಯಖಾನೆ ಮನೆಯನ್ನು ತೊಳೆದು ಶುಚಯಾಗಿರಿಸುವುದರಲ್ಟಿ ಆತನಿಗೆ ಲಜ್ಜಿ ಎನಿಸುತ್ತಿರಲಿಲ್ಲ. 
ಸೋಮಾರಿತನ, ಭಯ ಅಥವಾ ದ್ವೇಷವೆಂದರೇನೆಂಬುದನ್ನೇ ಆತ ತಿಳಿದಿರಲಿಲ್ಲ. 


ತನ್ನ ನಿಯಶಕಾಲಿಕ ಪತ್ರಿಕೆಗಾಗಿ ಲೇಖನಗಳನ್ನು ಬರೆಯುತಿದ್ದ. ತನ್ನ ಮುದ್ರಣಾಲಯದಲ್ಲಿ 
ಮೊಳೆ ಜೋಡಿಸುತ್ತಿದ್ದ ಮತ್ತು ಅಗತ್ಯ ಬಿದ್ದರೆ ಹಸ್ತ ಚಾಲಿತ ಯಂತ್ರದ ಮುದ್ರಣ ಕೆಲಸಕ್ಕೆ 


ಬಹುರೂಪಿ ಗಾಂಧೀ 3 


ನೆರವಾಗುತ್ತಲೂ ಇದ್ದ. 


ಪುಸ್ತಕಗಳಿಗೆ ಹೊದಿಕೆ ಹಾಕುವುದರಲ್ಲಿ ಪ್ರಾವೀಣ್ಯತೆ ಪಡದಿದ್ದ. ಸ್ಫೂರ್ತಿದಾಯಕ 
ಸಂಪಾದಕೀಯಗಳನು, ಪತ್ರಗಳನ್ನು ಬರೆಯುತ್ತಿದ್ದ. ಆತನ ಸೃಜನಶೀಲ ಕೈ, ಚರಕದಿಂದ 
ನೂಲುತ್ತಿತ್ತು: ಮಗ್ಗದಲ್ಲಿ ನೇಯುತ್ತಿತ್ತು; ಹೊಸ ಹೊಸ ರುಚಿಯ ಅಡಿಗ ಮಾಡುತ್ತಿತ್ತು; 
ಕೌಶಲ್ಯಪೂರ್ಣ ಕಸೂತಿ ಹೊಲಿಗೆ ಕೆಲಸ ಮಾಡುತ್ತಿತ್ತು ಮತ್ತು ಹಣ್ಣು ತರಕಾರಿಗಳ 
ತೋಟವನ್ನು ಬೆಳೆಸುತ್ತಿತ್ತು. ಹೊಲ ಉಳುವುದರಲ್ಲೂ, ಬಾವಿಯಿಂದ ನೀರು ಸೇದುವುದರಲ್ಲೂ, 
ಸೌದೆ ಸೀಳುವುದರಲ್ಲೂ, ಗಾಡಿಯಿಂದ ಸರಕುಗಳನ್ನು ಇಳಿಸುವುದರಲ್ಲೂ ಅವನು ಅಷ್ಟೇ 

ಜೈಲಿನಲ್ಲಿದ್ದಾಗ ದಿನಕ್ಕೆ ಒಂಭತ್ತು ತಾಸುಗಳ ಕಾಲ ಆತ ಗಟ್ಟ ಒಣನೆಲವನ್ನು 
ಪಿಕಾಸಿಯಿಂದ ಆಳಕ್ಕೆ ಅಗೆಯಬೇಕಾಗಿತ್ತು ಅಥವಾ ಹರಿದ ಚಾದರ್‌ ತುಂಡುಗಳನ್ನು 
ಸೇರಿಸಿ ಹೊಲಿಯಬೇಕಾಗಿತ್ತು. ತುಂಬ ಬಳಲಿದಾಗ, ಶಕ್ತಿಗಾಗಿ ಆತ ದೇವರನ್ನು 
ಪ್ರಾರ್ಥಿಸುತ್ತಿ ದ್ರ. ತನಗೆ ವಹಿಸಿದ ಯಾವುದೇ ಕೆಲಸವನ್ನು ಮಾಡಲು ಅಸಾಧ್ಯ ಎನಿಸುವ 
ಕಲ್ಪನೆಯೇ ಅವನಿಗೆ ಸಹನವಾಗುತ್ತಿರಲಿಲ್ಲ. 


ತನ್ನ ನಡುಪ್ರಾಯದಲ್ಲಿ ಅನೇಕ ಬಾರಿ ಸಮೀಪದ ಪಟ್ಟಣದಿಂದ ಸಾಮಗ್ರಿಗಳನ್ನು 
ಕೊಳ್ಳುವ ಸಲುವಾಗಿ ಆತ ದಿನಕ್ಕೆ 40 ಮೈಲಿಗಳಷ್ಟು ನಡೆದೇ ಪ್ರಯಾಣ ಮಾಡಿದ. ಒಮ್ಮೆ 
ಒಂದು ದಿನ 55 ಮೈಲು ಕೂಡ ನಡದದ್ದುಂಟು. ಯುದ್ಧದಲ್ಲಿ ಗಾಯಾಳುಗಳನ್ನು 
ರುಗ್ಣಾಲಯಕ್ಕೊಯ್ಯುವ ಸ್ವಯಂಸೇವಕನಾಗಿ ಅವನು ಒಮ್ಮೆಗೇ 30-40 ಮೈಲುಗಳಷ್ಟು 
ದೂರ ಗಾಯಾಳು ಸೈನಿಕರನ್ನು ಶಯ್ಯೆಗಳಲ್ಲಿ ಹೊತ್ತು ಸಾಗಿಸಿದ. 78ರ ಹರೆಯದಲ್ಲೂ 
ಅವನು ದಿನಕ್ಕೆ 18 ತಾಸುಗಳಷ್ಟು ದುಡಿಯುತ್ತಿದ್ದ. ಕೆಲವೊಮ್ಮೆ ಅವನ ದುಡಿತದ ತಾಸುಗಳ 
ಸಂಖ್ಯೆ 21ನ್ನು ಮುಟ್ಟುತ್ತಿತ್ತು. ಆ ಪ್ರಾಯದಲ್ಲಿ ನೂಲುವ ಹೊರತಾಗಿ ಇತರ ದೇಹಶ್ರಮದ 
ಕೆಲಸಗಳನ್ನು ಮಾಡಲಾಗುತ್ತಿರಲಿಲ್ಲವಾದರೂ ಚಳಿಯಿಂದ ಕೂಡಿದ ಮುಂಜಾವಿನಲ್ಲೂ 
ಆತ ಇಬ್ಬನಿಯಿಂದ ತೊಯ್ದ ಕಾಲುದಾರಿಯಲ್ಲಿ ಮೂರರಿಂದ ಐದು ಮೈಲುಗಳಷ್ಟು ದೂರ 
ಬರಿಗಾಲಲ್ಲಿ ನಡೆದು ಹೋಗುವಷ್ಟು ಸಶಕ್ತನಾಗಿದ್ದ. ಕೆಲಸದ ಮೇಲಣ ಆತನ ಶ್ರದ್ಧೆ ಮತ್ತು 
ಕಾಯಕ ಸಾಮಥ್ಯ್ಯಗಳಿಗಾಗಿ ದಕ್ಷಿಣ ಆಫ್ರಿಕಾದ ಸಹಚರರು ಆತನಿಗೆ ""ಕರ್ಮವೀರ'' 
ಎ೦ಬ ಬಿರುದನ್ನಿತ್ತು ಗೌರವಿಸಿದರು. 


ಕರ್ಮವೀರ ಮೋಹನದಾಸ್‌ ಕರಮಚಂದ ಗಾಂಧೀ1869ನೇ ಅಕ್ಟೋಬರ್‌ 2ರಂದು 


4 ಬಹುರೂಪಿ ಗಾಂಧೀ 


ಬ್ಯಾರಿಸ್ಕರ್‌ 

ಗಾಂಧೀಜಿ ತಮ್ಮ18ನೇ ವಯಸ್ಸಿನಲ್ಲಿ ಮೆ ಬ್ರಹ್ಯಲೇಷನ್‌ ಪರೀಕೆ ಕೈಯಲ್ಲಿ ಫ ಪಾಸಾದರೂ 
ಸ್ವಲ್ಪ ಸಮಯದಲ್ಲಿ ಕಾನೂನು ಅಭ್ಯಾಸಕ್ಕಾಗಿ ಲಂಡನ್‌ಗೆ ತೆರಳಿದರು. ವಿದೇಶಕ್ಕೆ ಹೋದ 
ಪ್ರಥಮ “ಮೋಧ್‌ ಬನಿಯಾ'' ಅವರಾಗಿದ್ದರು. ವ್ಯಾಸಂಗಕ್ಕಾಗಿ “ಇನ್ನರ್‌ ಟೆಂಪಲ್‌” 
ನ್ಟ ಣ ಸಂಸ್ಥೆ ಸೇರಿದ ನಂತರ ಕರ ಪರೀಕೆ ಕೈಗಳಲ್ಲಿ ತೇರ್ಗಡೆ "ಹೊಂದುವುದು 
ಸುಖ ಅವರಿಗೆ ತಿಳಿಯಿತು. ' ಒಂದೆರಡು ಹೀ ಮಾತ್ರ: ಪಠ್ಯಪುಸ್ತಕಗಳ 
ಪ್ಪಣೆಗಳನ್ನೋದಿಯೇ ಅನೇಕರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಿದ್ದರು. ಭಪ್ಪತಿಗಳನೋದುವ 
ಸುಲಭ ಮಾರ್ಗ ಗಾಂಧೀಜಿಗೆ ಮೆಚ್ಚಿಗೆಯಾಗಲಿಲ್ಲ. ವಂಚನೆ ಅವರಿಗೆ ಎಂದೂ 
ಸಹನವಾಗುತ್ತಿರಲಿಲ್ಲ. ಮೂಲ ಪಠ್ಯಪುಸ್ತ ಕಗೆಳನ್ನೇ ಓದಲು ಅವರು ನಿರ್ಧರಿಸಿದರು ಮತ್ತು 
ಆ ಪುಸ್ತಕಗಳಿಗೂ ಸಾಕಷ್ಟು ವೆಚ್ಚವನ್ನು ಮಾಡಿದರು. “ಕಾಮನ್‌ ಲಾ'' ಬಗೆಗಿನ ಬೃಹತ್‌ 
ಗಾತ್ರದ ಪುಸ್ತ ಕಗಳನ್ನು ಅವರು ಒಂಭತ್ತು ತಿಂಗಳುಗಳ ಕಾಲ ಶ್ರಮ ವಹಿಸಿ, ಓದಬೇಕಾಯಿತು. 
ಲ್ಯಾಪಿನ್‌ ಬಾಷೆ ಕಲಿತು ಅವರು “ರೋಮನ್‌ ಲಾ'' ಪುಸ್ತಕಗಳನ್ನು ಮೂಲದಲ್ಲೇ 
ವ್ಯಾಸಂಗ ಮಾಡಿದರು. ಆಗ ಬ್ಯಾರಿಸ್ಟರ್‌ಗಳನ್ನು ಡಿನ್ನರ್‌ ಭ್ಯಾರಿಸ್ಟರ್‌ಗಳೆಂದು ಕರೆಯಲಾಗುತ್ತಿ ತ್ತು. 
ಏಕೆಂದರೆ ಮೂರು ವರ್ಷಗಳಲ್ಲಿ 12 ಟರ್ಮ್‌ಗಳನ್ನು ಅವರು ಪೂರೈಸಬೇಕಾಗಿತ್ತು. ಅಂದರೆ 
ಒಟ್ಟು 72 ಭೋಜನ ಕೂಟಗಳಿಗೆ ಅವರು ಈ ಕಾರಿತ್ತು ಭೋಜನ ಕೂಟಗಳ 
| ಮಿತಿಮೀರಿದ ವೆಚ್ಚವನ್ನು ವಿದ್ಯಾರ್ಥಿಗಳೇ ಭರಿಸಬೇಕಾಗಿತ್ತು. ಕ 


ಅಂತಹ ಸಾಮಾಜಿಕ ಕೂಟಗಳು ಗಾಂಧೀಜಿಗೆ ಅಭ್ಯಾಸವಿರಲಿಲ್ಲ ಮತ್ತು ಭೋಜನಕೂಟದ. 
ಮಾದಕ ಪಾನೀಯ ಸೇವನೆ ಒಳ್ಳೆಯ ಬ್ಯಾರಿಸ್ಟರ್‌ ಆಗಲು ಹೇಗೆ ಸಹಕಾರಿ ಎನ್ನುವುದು. 
ಅವನಿಗೆ ಬಗೆಹರಿಯದ ಸಮಸ್ಯೆಯಾಗಿತ್ತು. ಅವರು ಶಾಖಾಹಾರಿಯಾಗಿದ್ದರು ಮತ್ತು 
ಮದ್ಯಪಾನ ಮಾಡುತ್ತಿರಲಿಲ್ಲ. ಬಡಿಸಲಾದ ಎಲ್ಲ ಬಗೆಯ ತಿನಿಸುಗಳನ್ನೂ ಅವರು 
| ತಿನ್ನುತ್ತಿರಲಿಲ್ಲವಾದ್ದರಿಂದಲೂ, ಮದ್ಯ ಮು್ಬುತ್ತಿರಲಿಲ್ಲವಾದ್ದರಿಂದಲೂ, : ಅನೇಕ 
ಸಹವಿದ್ಯಾರ್ಥಿಗಳು ಬೋಜನ ಕೂಟದಲ್ಲಿ ಗಾಂಧೀಜಿಯವರ ಜತೆಗಾರರಾಗಲು ಆಸ್ಥೆ 
ತೋರಿಸುತ್ತಿದ್ದರು. 


ತಮ್ಮ ನಾಚಿಕೆ ಸ್ವಭಾವ ಮತ್ತು ಅ೦ಜುಗುಳಿತನವನ್ನು ಹೋಗಲಾಡಿಸಲು ಈ 
ಭೋಜನಕೂಟಗಳೂ, ವ್ಯಾಸಂಗಗೋಷ್ಠಿಗಳೂ ಸಹಕಾರಿಯಾಗಲಿಲ್ಲ. ಪುಸ್ತಕದ ಓದನ್ನು, 
ಮೊಕದ್ದಮೆಯೊಂದರಲ್ಲಿ ವಾದಿಸಲು ಬಳಸುವುದು ಹೇಗೆಂದು ಅವರು ಚರ್ಚಿಸುತ್ತಿದ್ದರು. 

ಆಂಗ್ಲ ನ್ಯಾಯವಾದಿಯೊಬ್ಬರು, ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಇವೆರಡೂ 
ನ್ಯಾಯವಾದಿಯಾಗಲು ಮತ್ತು ತಕ್ಕಮಟ್ಟಿನ ಸಂಪಾದನೆ ಮಾಡಲು ಸಾಕು ಎಂದು 


- ಬಹುರೂಪಿ ಜತ | 5 


ಗಾಂಧೀಜಿಗೆ ಪ್ರೋತ್ಸಾಹ ನೀಡಿದರು. ಕಾನೂನಿನ ಮೂರುನಾಲ್ಕ ೦ಶ ವಾಸ್ತವಾಂಶಗಳೇ. ಈ 
ವಾಸ ಸ್ತವಾಂಶಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ, ಖಟ್ಟೆಯ ಉಳಿದ ಅಂಶವನ್ನು ಕಾನೂನೇ 
ನೋಡಿಕೊಳ್ಳುವುದು ಎ೦ದೂ, ಆಂಗ್ಲ ನ್ಯಾಯವಾದಿ ಗಾಂಧೀಜಿಗೆ ದೈರ್ಯ ಹೇಳಿ 
ಇತಿಹಾಸ ಮತ್ತು ಸಾಮಾನ್ಯ ಜ್ಞಾ ನದ ಪುಸ್ತ ಕಗಳನ್ನು ಓದುವಂತೆ ಸಲಹೆ ನೀಡಿದರು. 
ಗಾಂಧೀಜಿ ಆ ಬುದ್ಧಿವಾದವನ್ನು ಅನುಸರಿಸಿದರು. 


ಸ್ವಲ್ಪ ಕಾಲ ಗಾಂಧೀಜಿ ಒಬ್ಬ ಚತುರ ಆಂಗ್ಲ ಸಭ್ಯಗೃಹಸ್ಥನಾಗುವ ಪ್ರಯತ್ನ 
ನಡೆಸಿದರು. ಆಂಗ್ಲ ಭಾಷೆಯ: ಸರಿಯಾದ ಉಚ್ಚಾರ, ಭಾಷಣ ಕಲೆ, ನೃತ್ಯ, ಪಿಟೀಲು 
ವಾದನ ಇತ್ಯಾದಿಗಳನ್ನು ಕರಗತ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಮತ್ತು ಸರಿಯಾದ 
ಫ್ಯಾಷನ್‌ನಲ್ಲಿ ಪೋಷ್ಟಾಕು ಧರಿಸುವ ಅಭ್ಯಾಸ ಸಹ ಮಾಡಿದರು. 


ಅತ್ಯಂತ ನವೀನ ' ಫ್ಯಾಷನ್‌ ಅಂಗಡಿಯಿಂದ, ಅತಿ ಬೆಲೆಬಾಳುವ ಉಡುಪು ' 
ಖರೀದಿಸಿದರು ಮತ್ತು ಎರಡೆಳೆ ಬಂಗಾರದ ಸರಪಳಿಯ ಕೈಗಡಿಯಾರ ಹಾಕಿಕೊಂಡರು. 
ಎತ್ತರದ ಶಿರೋಭೂಷಣ ಮತ್ತು ಕಂಠ ಕೌಪೀನಗಳನ್ನು ಧರಿಸಿದರು. ಯುವತಿಯರೊಡನೆ 
ಸ್ನೇಹ ವ್ಯವಹಾರವನ್ನು ಮಾಡಿದರು. ಮಾಸಾ, ಅವರು ಐಷಾರಾಮದ ಭೋಗ 
ಚೀವನದ ಕಡೆಗೆ ವಾಲುತ್ತಿದ್ದರು. ಕೆಲವು ತಿಂಗಳುಗಳ ನಂತರ ತಾನೆಂತಹ 
ಭ್ರಮೆಗೊಳಗಾಗಿದ್ದೆ ೇನೆಂದು ಅರಿತುಕೊಂಡರು. ತಮ್ಮ ದುಬಾರಿ ಹವ್ಯಾಸಗಳ ಭಾರ 
ಹಿರಿಯಣ್ಣನ ಮೇಲೆ ಬೀಳುತ್ತಿತ್ತು. ತಾನು ಇಂಗ್ಲೆಂಡಿಗೆ ಬಂದುದು ಅಭ್ಯಾಸಕ್ಕಾಗಿಯೇ 
ಹೊರತು ಆಂಗ್ಬೇಯರ ರೀತಿನೀತಿಗಳನ್ನು ಅನುಕರಿಸಲಿಕ್ಕಲ್ಲ ಎಂಬುದನ್ನು ನೆನೆಸಿಕೊಂಡರು. 
ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ನಿರ್ಧರಿಸಿದರು. ಒಂದು ಕಡಿಮೆ 
ಬಾಡಿಗೆಯ ಕೋಣೆಯನ್ನು ಬಾಡಿಗೆಗೆ ಪಡೆದು, ತನ್ನ ಬೆಳಗಿನ ಉಪಹಾರ ಮತ್ತು ರಾತ್ರಿಯ 
ಊಟವನ್ನು ತಾವೇ ತಯಾರಿಸಿಕೊಳ್ಳತೊಡಗಿದರು. ಮಧ್ಯಾಹ್ನದ ಊಟವನ್ನು ಅಗ್ಗದರದ 
ಶಾಖಾಹಾರೀ ಭೋಜನ ಗೃಹಗಳಲ್ಲಿ ಮಾಡತೊಡಗಿದರು. ಪ್ರಯಾಣಕ್ಕಾಗಿ ಶೋಪನಗಳಿಗೆ 
ವೆಚ್ಚ ಮಾಡುವುದನ್ನು ನಿಲ್ಲಿಸಿದರು. ಪ್ರತಿ ದಿನವೂ 8-10 ಮೈಲುಗಳಷ್ಟು ದೂರ ನಡೆದೇ 
ಹೋಗುತ್ತಿದ್ದರು. 


ಇಂಗ್ಲೆಂಡಿನಲ್ಲಿ 32 ತಿಂಗಳು ವಿದ್ಯಾರ್ಥಿ ಜೀವನ ಕಳೆದ ಬಳಿಕ ಗಾಂಧೀಜಿ ಬ್ಯಾರಿಸ್ಟರ್‌ 
ಆಗಿ ನೋಂದಾಯಿಸಲ್ಪಟ್ಟರು. ನಂತರ ಅವರು ಹಡಗಿನಲ್ಲಿ "ಮರಳಿ ಭಾರಶಕ್ಕೆ ಹೊರಟರು. 


ಭಾರತಕ್ಕೆ ತಲುಪಿ, ಅವರು ಮುಂಬಯಿಯಲ್ಲಿ “ಮನೆಯೊಂದನ್ನು ಬಾಡಿಗೆಗೆ 
ಪಡೆದು; ಒಬ್ಬ ಅಡಿಗೆಯವನನ್ನು ನೇಮಿಸಿಕೊಂಡರು. ನಿಯಮಿತವಾಗಿ ಉಚ್ಛ ನ್ಯಾಯಾಲಯಕ್ಕೆ 
ಹಾಜರಾಗುತ್ತಿದ್ದರು. `ಯಾವ ರೀತಿ ಮೊಕದ್ದಮೆಗಳು ವ್ಯವಹರಿಸಲ್ಪಡುತ್ತಿದ್ದುವೆಂಬುದನ್ನು 
ಗಮನಿಸುತ್ತಿದ್ದರಲ್ಲದೆ ನ್ಯಾಯವಾದಿಗಳ ಪುಸ್ತಕ ಭಂಡಾರದಲ್ಲಿ ಅನೇಕ ಶಾಸುಗಳನ್ನು 


6 ಬಹುರೂಪಿ ಗಾಂಧೀ 


ಕಳೆಯುತ್ತಿದ್ದರು. ಭಾರತೀಯ ಶಾಸನ (176188೧ ಓ8%)ದ ಬಗೆಗಿನ ಪುಸ್ತಕಗಳನ್ನು 
ಓದಿದರು. ” 


ಅವರ ಪ್ರಥಮ ಮೊಕದ್ದಮೆ ಸರಳವಾದುದಾಗಿತ್ತು. ಅವರಿಗೆ ರೂ. 30 ಫೀಸು 
ನಿರ್ಧಾರವಾಗಿತ್ತು. 22ರ ಪ್ರಾಯದ ಆ ಯುವಕ ಬ್ಯಾರಿಸ್ಟರ್‌ ಮೊಕದ್ದ ಮೆಯಲ್ಲಿ ವಾದಿಸಲು 
ನ್ಯಾಯಾಲಯದಲ್ಲಿ ಎದ್ದು ನಿಂತಾಗ ಆತನ ಜಂಘಾಬಲವೇ ಉಡುಗಿಹೋದಂತಾಗಿ ತಲೆ 
ಬವಳಿ ಬಂದು, ನಾಲಿಗೆ ಒಣಗಿಹೋಯ್ತು. ಲಜ್ಜಿಯಿಂದ ಆತ ನ್ಯಾಯಾಲಯದಿಂದ ಹೊರ 
ಬಿದ್ದನು. ಮತ್ತೆಂದೂ ಆದ ಆ ಕೋರ್ಟಿನಲ್ಲಿ ಯಾವ ಮೊಕದ್ದಮೆಯನ್ನೂ ಸ್ವೀಕರಿಸಲಿಲ್ಲ, 
ಅವರ ಖರ್ಚು ವೆಚ್ಚಗಳು ಹೆಚ್ಚಾದವು. ಆದಾಯ ಹೆಚ್ಚು ಕಡಿಮೆ ಶೂನ್ಯವೇ ಆಗಿತ್ತು. 
ಅರ್ಜಿಗಳನ್ನು ಬರೆಯುವುದರಲ್ಲೇನೋ ಅವರು ಸಮರ್ಥರೆನಿಸಿಕೊ೦ಡರು. ಆದರೆ ಅದು 
ಓರ್ವ ಬ್ಯಾರಿಸ್ಟರ್‌ ಕೆಲಸವಾಗಿರಲಿಲ್ಲ. ಅದರಿಂದ ಹೆಚ್ಚಿನ ಆದಾಯವೂ ಇರಲಿಲ್ಲ. ಆರು 
ತಿಂಗಳ ಪ್ರಯತ್ನದ ಬಳಿಕ ಅವರು ರಾಜಕೋಟದಲ್ಲಿದ್ದ ತಮ್ಮ ಅಣ್ಣ ಹಾಗೂ ತಮ್ಮ 
ಕುಟು೦ಬದವರನ್ನು ಸೇರಿದರು. ಅಣ್ಣನಿಗಾದರೋ ತಮ್ಮ ಇಂಗ್ಲೆಂಡ್‌ ರಿಟನ್ಸ್‌ಐ ಬ್ಯಾರಿಸ್ಟರ್‌ 
ತಮ್ಮನ ಯಶಸ್ಸಿನ ಬಗ್ಗೆ ತುಂಬ ಆಸೆಗಳಿದ್ದುವು. ಆತನಿಗೆ ತುಂಬ ನಿರಾಸೆಯಾಯ್ತು. 
ಗಾಂಧೀಜಿಗೆ ಕಳವಳವಾಯ್ತು. 


ರಾಜಕೋಟದಲ್ಲಿ ಇನ್ನೊಂದು ಸಮಸ್ಯೆ ಎದುರಾಯ್ತು. ಒಂದು ನಿಬಂಧನೆಯಂತೆ 
ತನಗೆ ಮೊಕದ್ದಮೆಗಳನ್ನು ತಂದ ವಕೀಲರುಗಳಿಗೆ ಅವರು ಒಂದು ನಿರ್ದಿಷ್ಟ ಕಮಿಷನ್‌ 
ಕೊಡಬೇಕಾಗಿತ್ತು. ಗಾಂಧೀಜಿ ಕಮಿಷನ್‌ ಕೊಡಲು ನಿರಾಕರಿಸಿದರು. ಕಮಿಷನ್‌ ಕೊಡುವುದು 
ಅವರಿಗೆ ಅನೈತಿಕವಾಗಿ ಕಂಡಿತು. ಅವರ ಅಣ್ಣ ತುಂಬೆ ಕೇಳಿಕೊ೦ಡಮೇಲೆ ಗಾಂಧೀಜಿ ಒಂದು 
ಒಪ್ಪಂದಕ್ಕೆ ಬಂದರು. ಆಗ ಅವರು ತಿಂಗಳಿಗೆ 300 ರೂ. ಸಂಪಾದಿಸುತ್ತಿದ್ದರು. 


ಆ ಕೆಲಸದಿಂದ ಅವರಿಗೇನೂ ಶೃಪ್ತಿಯಾಗುತ್ತಿರಲಿಲ್ಲ. ಸುತ್ತಮುತ್ತಲೆಲ್ಲ ತುಂಬಿದ್ದ 
ಸುಳ್ಳು, ಕಪಟತನಗಳಿಂದಲೂ ಅವರು ರೋಸಿಹೋಗಿದ್ದರು. 

ಅದೃಷ್ಟವಶಾತ್‌ ದಕ್ಷಿಣ ಆಫ್ರಿಕಾದ ಶ್ರೀಮಂತ ಮುಸ್ಲಿಂ ಪರ್ತಕರೊಬ್ಬರಿಂದ, 
ಉದ್ಯೋಗದ ಕೊಡುಗೆ ಗಾಂಧೀಜಿಗೆ ಬಂತು. ಎಲ್ಲಸೇರಿ 1572 ರೂ. ಶುಲ್ಕ ಮತ್ತು 
ಹೋಗಿಬರುವ ಪ್ರಥಮ ದರ್ಜೆಯ ಪ್ರಯಾಣ ವೆಚ್ಚವೂ ಅವರಿಗೆ ಬರುವುದಿತ್ತು. 


ಗಾಂಧೀಜಿ ಮೊಕದ್ದ ಮೆಯನ್ನು ಒಪ್ಪಿಕೊಂಡರು ಮತ್ತು ದೂರದ ದೇಶಕ್ಕೆ ಪ್ರಯಾಣ 
ಬೆಳೆಸಿದರು. ದಕ್ಷಿಣ ಆಫ್ರಿಕಾದ ಜೀವನ ಸ್ಥಿ ತಿಗತಿಗಳ ಬಗ್ಗೆ ಅವರಿಗೆ ಯಾವ ತಿಳುವಳಿಕೆಯೂ 
ಇರಲಿಲ್ಲ ೆ 


' ಬಹುರೂಪಿ ಗಾಂಧೀ ನ 


ರಭಾಂಜಿಬಾರ್‌ನಲ್ಲಿ ಹಡಗು ಲಂಗರು ಹಾಕಿದಾಗ ಅಲ್ಲಿನ ನ್ಯಾಯಾಲಯಗಳು 
ಯಾವ ರೀತಿ ಕಾರ್ಯ ನಿರ್ವಹಿಸುತ್ತವೆಯೆಂದು ನೋಡಿ ತಿಳಿದರು. ಲೆಕ್ಕದ ಪುಸ್ತಕಗಳನ್ನು 
ಇರಿಸುವುದನ್ನು ಕುರಿತ ಪ್ರಶ್ನೆಗಳು ಅವರಿಗೆ ಅರ್ಥವಾಗಲಿಲ್ಲ. ಅವರು ದಕ್ಷಿಣ ಆಫ್ರಿಕಾಕ್ಕೆ 
ಹೋಗುತ್ತಿರುವುದು ವ್ಯಾಪಾರದ ಲೆಕ್ಕಪತ್ರಗಳನ್ನಿಡುವ ಕುರಿತೇ ಆಗಿತ್ತು. ಗಾಂಧೀಜಿ ಲೆಕ್ಕ 
ಪತ್ರಗಳನ್ನು ಕುರಿತ ಪುಸ್ತಕವೊಂದನ್ನು ಕೊಂಡು ಕೂಲಂಕಷವಾಗಿ ಎಚ್ಚರದಿಂದ ಓದಿದರು. 


ದರ್ಬಾನಿಗೆ ತಲುಪಿದ ಮೂರನೇ ದಿನ, ಗಾಂಧೀಜಿ ನ್ಯಾಯಾಲಯಕ್ಕೆ ಹೋದರು. 
ನ್ಯಾಯಾಧೀಶರು ಗಾಂಧೀಜಿ ತಲೆಯ ಮೇಲಿನ ಮುಂಡಾಸು ಶೆಗೆಯಲು ಆಜ್ಞಾ, ಪಿಸಿದರು. 
ಗಾಂಧೀಜಿ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿ ಕೋರ್ಟನಿ೦ದ ಹೊರನಡೆದರು. ದಕ್ಷಿಣ 
ಆಪ್ರಿಕಾದ ನೆಲದಲ್ಲಿ ಕ ಬಜೆನ್ನು ಬಿಳಿಯರು ಭಾರತೀಯರನ್ನು ಯಾವ ರೀತಿ 
ನಿಕೃಷ್ಟವಾಗಿ ಕಾಣುತ್ತಾ ರೆನ್ನುವುದನ್ನು ಅವರು ಮನಗಂಡರು. ಅವರೊಬ್ಬ ಅನಪೇಕ್ಷಿತ 
ಅತಿಥಿಯೆಂದೂ, “ಕೂಲಿ ಬ್ಯಾರಿಸ್ಟರ್‌' ''ಎ೦ದೂ ಗುರುತಿಸಲ್ಪಟ್ಟರು. ಈ ಅಪಮಾನಗಳಿಂದ 
ಗಾಂಧೀಜಿ ಒಳಗೊಳಗೇ ಕುದಿದರು. 


ತನ್ನ ಕಕ್ಸಿಗಾರ ದಾದಾ ಅಬ್ದುಲ್ಲಾರಿಂದ ಅವರು ಮೊಕದ್ದಮೆಯ ಎಲ್ಲಾ ಸಂಗತಿಗಳನ್ನು 
ತಿಳಿದುಕೊಂಡರು ಮತ್ತು ಬಟ್ಟಿ ಯನ್ನು ಚೆನ್ನಾಗಿ ಅಭ್ಯಸಿಸಿದರು. ಎರಡೂ ಕಡೆಯ 
ಕಕ್ಸಿಗಾರರು ದೀರ್ಫು ಕಾಲದವರೆಗೆ ವಕೀಲರಿಗೆ ಖರ್ಚು ಮಾಡಿದರೆ, ಸರ್ವನಾಶವಾಗಿ 
ಹೋಗುವರೆಂಬುದನ್ನು ಮನಗಂಡರು. ತಮ್ಮ ಕಕ್ಸಿಗಾರರನ್ನು ಶೋಷಿಸಿ, ಹಣ ಅಥವಾ 
ಸ್ಥಾನವನ್ನು ಗಳಿಸುವುದು ಅವರಿಗೆ ಬೇಕಾಗಿರಲಿಲ್ಲ. ಒಬ್ಬ ಕಾನೂನು ಸಲಹೆಗಾರನಾಗಿ, 
ಎರಡೂ ಕಡೆಯ ಕಕ್ಸಿಗಾರರನ್ನು ಒಂದುಗೂಡಿಸುವುದೇ ತನ್ನ ಕರ್ತವ್ಯ ಎಂದವರು 
ನಂಬಿದ್ದರು. ಖಟ್ಟಿಯನ್ನು ಕೋರ್ಟಿನ ಹೊರಗಡೆಯೇ ಇತ್ಯರ್ಥ ಪಡಿಸುವ ಸಲುವಾಗಿ 
ಎದುರು ಪಕ್ಬದ ಕಕ್ಷಿಗಾರರನ್ನು ಭೇಟಿಯಾಗಬೇಕೆಂದು ಅವರು ತಮ್ಮ ಕಕ್ಸಿಗಾರರನ್ನು 
ಒತ್ತಾಯಿಸಿದರು. ದಾದಾ ಅಬ್ದುಲ್ಲಾರವರು ಈ ಸಲಹೆಯಿಂದ ಹಿಂಜರಿದಾಗ ಗಾಂಧೀಜಿ 
“ನಮ್ಮೊಳಗೆ ನಡೆದು ಈ ಗುಪ್ತ ಸಮಾಲೋಚನೆ ಯಾವುದೇ ಇನ್ನೊಬ್ಬ ವ್ಯಕ್ತಿಗೆ 
ತಿಳಿಯಲಾರದು. ರಾಜಿಗೆ ಬರುವಂತೆ ಆತನಿಗೆ' ನಾನು ಸಲಹೆ ನೀಡುವೆ'' ಎಂದರು. 


ಗಾಂಧೀಜಿಯವರ ಸಂಧಾನದ ನಂತರವೂ ಮೊಕದ್ದಮೆ ಒಂದು ವರ್ಷದವರೆಗೆ 
ಮುಂದುವರಿಯಿತು. 

ಕ್ಲಿಷ್ಟವಾದ ಒಂದು ಮೊಕದ್ದಮೆಯನ್ನು ಶ್ರೇಷ್ಠ ಚ ಗಜ ಭಾಮ 

ಕಾನೂನು ಸಲಹೆಗಾರರೂ ಯಾವ ರೀಶಿ ವ್ಯವಹರಿಸುವರೆಂಬುದನ್ನು ಅಧ್ಯಯನ ಮಾಡುವ 

ಒಳ್ಳೆಯ ಅವಕಾಶ ಅವರಿಗೆ ದೊರೆಯಿತು. ಗಾಂಧೀಜಿ ಸಾಕ್ಷಿಗಳನ್ನು ತಯಾರಿಸಿದರು. 


8 ಬಹುರೂಪಿ ಗಾಂಧೀ 


ಮೊಕದ್ದಮೆ ಎರಡೂ ಪಕ್ಟಗಳಿಗೆ ತೃಪ್ತಿ ಯಾಗುವಂತೆ ಇತ್ಯರ್ಥವಾಯಿತು. ಆದರೆ ಎರಡೂ 
ಪಕ್ಷಗಳಿಗೆ ಬೆಂಬಲವಾಗಿ ವಾದಗಳನ್ನೆತ್ತುತ್ತಾ ಹೋಗಿ, ಖಟ್ಟೆಯ ವೆಚ್ಚವನ್ನು ದ್ವಿಗುಣಗೊಳಿಸುವ 
ತನ್ನ ವೃತ್ತಿಯ. ಬಗೆಗೇ ಗಾಂಧೀಜಿಗೆ ಜಿಗುಪ್ಸೆ ಉಂಟಾಯಿತು. ಮುಂದೆ ಗಾಂಧೀಜಿ 
ಡರ್ಬಾನ್‌ ನ್ಯಾಯಾಲಯದಲ್ಲಿ ವೃತ್ತಿ ನಡೆಸತೊಡಗಿದ ಕೆಲವೇ ಸಮಯದಲ್ಲಿ ಮುಂದಿನ 
ಸಾಲಿನ ಎರಡು ಹಲ್ಲುಗಳು ಮುರಿದಿದ್ದ ಬಾಲಸುಂದರಂ ಎಂಬ ಸಾವಧಿ ಕೂಲಿಯೊಬ್ಬ 
ಹರಿದ ಬಟ್ಟಿಗಳಲ್ಲಿ ಜು ಕಛೇರಿಗೆ ಹ ಆತನ ಬಿಳಿಯ ಯಜಮಾನ ಅವನನ್ನು ಚೆನಾ ಗಿ 
ಹೊಡೆದಿದ್ದ. ಗಾಂಧೀಜಿ ಅವನನ್ನು ಸಮಾಧಾನಪಡಿಸಿ, ಬಿಳಿಯ ವೈದ್ಯರೊಬ್ಬರಿಂದ 
ಅವನಿಗೆ ಚಿಕಿತ್ಸ ಕೊಡಿಸಿದರಷ್ಟೇ ಅಲ್ಲ ಸ ಅವನಿಗಾದ ಗಾಯಗಳ ಗಂಭೀರತೆಯ ಬಗ್ಗೆ 
ವೈದ್ಯರಿಂದ ಒಂದು ದೃಢತಾಪತ್ರವನ್ನೂ ಪಡೆದುಕೊಂಡರು. ಬಾಲ ಸುಂದರಂ ಕೇಸನ್ನು 
ನ್ಯಾಯಾಲಯದಲ್ಲಿ ವಾದಿಸಿ ಗೆದ್ದ ರು ಮತ್ತು ಆತನಿಗೆ ಬೇರೆ ಒಳ್ಳೆಯ ಯಜಮಾನನು 
. ಹುಡುಕಿಕೊಟ್ಟರು. ಈ ಘಟನೆಯಿಂದ ಗಾಂಧೀಜಿಯವರು ಬಡ ಭಾರತೀಯ ಕೂಲಿಗಾರರಿಗೆಲ್ಲ 
ಅತ್ಯಂತ ಜನಪ್ರಿ ಯರಾದರು. ಅಸಹಾಯಕರ ರಕ್ಷಕರಾಗಿ ಅವರ ಪ್ರಸಿದ್ಧಿ ಭಾರತವನ್ನೂ 
ಮುಟ್ಟಿತು. ಹಾ ಅವರು ಅನಾಥರ ಸ. ಸೂಟಿ ಲಟ್ಟರು. 


ಒಂದು ವರ್ಷದ ದಕ್ಷಿಣ ಆಫ್ರಿಕದ ಅನುಭವ ಗಾಂಧೀಜಿಗೆ ಆತ್ಮವಿಶ್ವಾಸವನ್ನು 
ತಂದುಕೊಟ್ಟಿತು. ಸ್ವಲ್ಪ ವಾದ-ವಿವಾದಗಳ ಬಳಿಕ ಈ ಕೂಲಿ ಬ್ಯಾರಿಸ್ಟರ್‌ಗೆ ನೇಟಾಲ್‌ 
ಸುಪ್ರೀಂಕೋರ್ಟ್‌ನಲ್ಲಿ ದಾಖಲಾಗಲು ಸನ್ನದು ದೊರೆಯಿತು. ಬಿಳಿಯ ಅಟಾರ್ನಿಗಳು 
ಅವರಿಗೆ ಖಟ್ಲೆ ಗಳನ್ನು ಕೊಡುತ್ತಿರಲಿಲ್ಲ. ಅಲ್ಲದೆ ಗಾಂಧೀಜಿ ತಾವೇ ಸ್ವತಃ ಕೆಲವು 
ತೊಂದರೆಗಳನ್ನು ಸೃಷ್ಟಿಸಿಕೊ೦ಡರು. ನ್ಯಾಯವಾದಿಯ ವೃತ್ತಿ ಸುಳ್ಳುಗಾರನ ವೃತ್ತಿಯಲ್ಲವೆಂದು 
ಸಾಬೀತುಪಡಿಸಲು ಅವರು ನಿರ್ಧರೆಸಿದ್ದರು. ಕೇಸನ್ನು ಜಯಿಸುವ ಸಲುವಾಗಿ ಅವರೆಂದೂ 
ಸುಳ್ಳಾಡಲಿಲ್ಬ ಅಥವಾ ಸುಳ್ಳು ಸಾಕಿ ಗಳನ್ನು ಸೃಷ್ಠಿಸಲಿಲ್ಲ. ತನ್ನ ಕ್ಸಿ! ಗಾರ ಗೆಲ್ಲಲಿ, 
ಸೋಲಲಿ ಅವರೆಂದೂ ತನ್ನ ನಿಗದಿಯಾದ ದರಿ ೦ತಹೆಚ್ಚು ರ ಪಡೆಯುತ್ತಿ ರಲಿಲ್ಲ. 
ಕ್ಸಿ! ಗಾರರಿಂದ ತನಗೆ ಜು ಹಣಕ್ಕಾಗಿ ಜಿ ಜ್ಞಾಪನಾಪತ್ರ ಗಳನ್ನು 
ಕಳುಹಿಸುತ್ತಿ ರಲಿಲ್ಲ ಅಥವಾ ಯಾರಿಂದಲಾಗಲೀ ತನಗೆ ವೈಯಕ್ತಿಕವಾಗಿ ಲ್ಲಿ 
ಅವರ ವಿರುದ್ಧ ಜು ಕ್ರಮ ಕೈಗೊಳ್ಳುತ್ತಿ ರಲಿಲ್ಲ. ದಕ್ಷಿಣ ಆಫ್ರಿ ಕಾದಲ್ಲಿ ಅವರ ಮೇಲೆ 
ನಾಲ್ಕುಬಾರಿ "ಹಲ್ಲೆ ನಡು ಆದರೆ ಪ್ರಶ ಜಯ ಆಕ್ರ ಮಣಕಾರರನ್ನು 
ಕೋರ್ಟಿಗೆಳೆಯಲಾಗಲೀ, ಶಿಕ್ಷೆಗೊಳಪಡಿಸಲಾಗಲೀ ಈ ನಿರಾಕರಿಸಿದರು. ನ್ಯಾಯವಾದಿಯಾಗಿ | 
ಅವರು ಕೆಲಸ ಮಾಡಿದ 20 ವರ್ಷಗಳ ಅವಧಿಯಲ್ಲಿ ನೂರಾರು ಕೇಸುಗಳನ್ನು ಕೋರ್ಟಿನ 
ಹೊರಗಡೆಯೇ ಇತ್ಯರ್ಥ ಗೊಳಿಸಲು ಸಹಾಯ ಮಾಡಿದರು. : 


ಬಹುರೂಪಿ ಗಾಂಧೀ 9 


ಒಮ್ಮೆ ಮೊಕದ್ದಮೆಯೊಂದನ್ನು ನಡೆಸುತ್ತಿರುವಾಗ ತನ್ನ ಕಕ್ಸಿಗಾರ 
ಅಪ್ರಾಮಾಣಿಕನಾಗಿದ್ದಾ ನೆಂದು ಅವರಿಗೆ ತಿಳಿಯಿತು. ಆತನ ಪರವಾಗಿವಾದಿಸುವುದನ್ನು 
ಬಿಟ್ಟು ಗಾಂಧೀಜೆಯವರು ಆ ಮೊಕದ್ದ ಮೆಯನ್ನು ವಜಾಮಾಡುವಂತೆ ನ್ಯಾಯಾಧೀಶರನ್ನು 
ಕೇಳಿಕೊಂಡರು ಮತ್ತು ಸುಳ್ಳು ಕೇಸನ್ನು ತಂದುದಕ್ಕಾಗಿ ತನ್ನ ಕಕ್ಸಿಗಾರನನ್ನೇ ತರಾಟಿಗೆ 
ತೆಗೆದುಕೊಂಡರು. “ನಾನು ನನ್ನ ವಕೀಲ ವೃತ್ತಿ ಯನ್ನು ಎರಡನೇ ದರ್ಜೆಯ 
ನ್ಯಾಯವಾದಿಯಾಗಿಯೇ ಪ್ರಾರಂಭಿಸಿದೆ. ನನ್ನ ಕಾನೂನು ಜ್ಞಾನದಿಂದ ನನ್ನ ಕಕ್ಸೆಗಾರರು 
ತುಂಬ ಪ್ರಭಾವಿತರೇನೂ ಆಗಲಿಲ್ಲ . ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಸತ್ಯದಿಂದ 
ದೂರ ಸರಿಯೆನೆಂದು ಅವರಿಗೆ ಮನವರಿಕೆಯಾದಾಗ ಅವರು ನನಗೆ ಬಲವಾಗಿ 
ಗ೦ಟುಬಿದ್ದರು'' ಎಂದು ಗಾಂಧೀಜಿ ಒಂದೆಡೆ ಹೇಳಿದ್ದಾರೆ. ಅವರ ಕಕ್ಬಿಗಾರರು ಅವರ 
ಸ್ನೇಹಿತರೂ ಮತ್ತು ಸಹಕಾರ್ಯಕರ್ತರೂ: ಆದರು. ಪ್ರಾಮಾಣಿಕತೆಗೆ ಅವರು ಎಷ್ಟು 
ಹೆಸರಾದರೆಂದರೆ ಒಮ್ಮೆ ಅವರು ತಮ್ಮೊಬ್ಬ ಕಕ್ಸಿಗಾರನನ್ನು ಪ್ರಾಮಾಣಿಕತೆಯ ಬಲದಿಂದಲೇ 
ಜೈಲಿಗೆ ಹೋಗುವುದರಿಂದ ತಪ್ಪಿಸಿದರು.ಆ ಹಳೇ ಕಕ್ಸಿಗಾರ ಸುಂಕ ತೆರದೆ ಸಾಮಗ್ರಿಗಳನ್ನು 
ಕಳ್ಳಸಾಗಾಟ ಮಾಡಿದ್ದ. ಮರ್ಯಾದೆಯ ಪ್ರಶ್ನೆ ಬಂದಾಗ ಕಕ್ಸಿಗಾರ ಗಾಂಧೀಜಿಯ ಮುಂದೆ 
ಸತ್ಯವನ್ನೇ ಹೇಳಿದ. ಗಾಂಧೀಜಿ ತಪ್ಪನ್ನೊಪ್ಪಿಕೊ೦ಡು, ಶಿಕ್ಷೆಯನ್ನು ಸ್ವೀಕರಿಸಲು ಅವನಿಗೆ 
ಸಲಹೆ ನೀಡಿದರು. ತಾವೇ ಆಟಾರ್ನಿಜನರಲ್‌ ಅವರನ್ನು ಮತ್ತು ಸುಂಕದ ಅಧಿಕಾರಿಯನ್ನು 
ಭೇಟಿಮಾಡಿ ಪ್ರಕರಣದ ವಿವರಗಳನ್ನು ತಿಳಿಸಿದರು. ಗಾಂಧೀಜಿಯ ವರದಿಯನ್ನು 
ಅಧಿಕಾರಿಗಳಾರೂ ಪ್ರಶ್ನಿಸಲಿಲ್ಲ ಮತ್ತು ಆಕಕ್ಸಿಗಾರನಿಗೆ ಕೇವಲ ದಂಡವನ್ನಷ್ಟೇ ವಿಧಿಸಿ 
ಬಿಟ್ಟುಬಿಡಲಾಯ್ತು. ತನ್ನ ಕೃತಜ್ಞ ತೆಯನ್ನು ಸೂಚಿಸುವ ಸಲುವಾಗಿ ಆ ಕಕ್ಸಿಗಾರ ಇಡೀ 
ಪ್ರಕರಣದ ಸಂಗತಿಗಳನ್ನು ಮುದ್ರಿಸಿ, ಮುದ್ರಿತ ಹಾಳೆಯನ್ನು ತನ್ನ ಕಛೇರಿಯಲ್ಲಿ 
ಎಲ್ಲರಿಗೂ ಕಾಣುವಂತೆ ತೂಗುಹಾಕಿದ. 


ಇನ್ನೊಂದು ಸಂದರ್ಭದಲ್ಲಿ ಅವರ ಕಕ್ಸೆಗಾರನ ದಾಖಲೆಗಳಲ್ಲಿ ಲೆಕ್ಕಗಳನ್ನು ತಪ್ಪಾಗಿ 
ಬರೆಯಲಾಗಿತ್ತು. ಆ ತಪ್ಪನ್ನು ತಾವೇ ಸ್ವತಃ ಎದುರು ಪಕ್ಪದ ವಕೀಲರಿಗೆ ತೋರಿಸಿ, ನಂತರ 
ಗಾಂಧೀಜಿ ಸಮರ್ಥವಾಗಿ ವಾದಿಸಿದರು. ನ್ಯಾಯಾಧೀಶರು ಈ ವಿಪರೀತ ನಡತೆಗಾಗಿ 
ಗಾಂಧೀಜಿಯವರನ್ನು ಆಪಾದಿಸಿದರೂ, ಇವರ ಕಕ್ಸಿಗಾರನ ಪರವಾಗಿಯೇ ತೀರ್ಪು 
ನೀಡಿದರು. “ಒಂದು ವೇಳೆ ಗಾಂಧೀಜೀ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೇ ಇದ್ದಿದ್ದರೆ ನೀವೇನು 
ಮಾಡುತ್ತಿದ್ದಿರಿ?” ಎಂದು ಎದುರು ಪಕ್ಷದ ವಕೀಲರನ್ನು ನ್ಯಾಯಾಧೀಶರು ಪ್ರಶ್ನಿಸಿದರು 
ಕೂಡ. ಗಾಂಧೀಜಿ ನುರಿತ. ಪಾಹೀಸವಾಲುಗಾರರಾಗಿದ್ದರು. ಎಲ್ಲ ನ್ಯಾಯವಾದಿಗಳೂ, 
ನ್ಯಾಯಾಧೀಶರೂ ಅವರನ್ನು ಗೌರವಿಸುತ್ತಿದ್ದರು. ಅವರಿಗೆ ಅನೇಕ ಬಿಳಿಯ ಕಕ್ಸಿಗಾರರೂ 


ಇದ್ದರು. ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಎರಡೂ ದೇಶಗಳಲ್ಲಿ ಯೂರೋಪಿಯನರಿಗೆ 


10 ಬಹುರೂಪಿ ಗಾಂಧೀ 


ವಿರುದ್ಧವಾದ ಕೇಸುಗಳಲ್ಲಿ ಭಾರತೀಯರಿಗೆ 100ರಲ್ಲಿ 90ರಷ್ಟು ಅನ್ಯಾಯವಾಗುತ್ತಿತ್ತೆಂದು 
ಅವರು ಮನಗಂಡರು. ಈ ಕಾರಣಕ್ಕಾಗಿಯೇ ಅವರು “ಬಾರತದಲ್ಲಾಗುವ ಕ್ರೂರ 
ಕೊಲೆಗಳಿಗಾಗಿ ಒಬ್ಬನೇ ಒಬ್ಬ ಆಂಗ್ಲೇಯನಿಗೆ ಶಾಸನ ರೀತ್ಯಾ ತೀವ್ರ ಶಿಕ್ಷೆನೀಡಲಾಗಿದೆಯೇ? 
ಒಬ್ಬ ಆಂಗ್ಲ ಅಧಿಕಾರಿಯ ಖಿಚಾರಣೆಯನ್ನೂ ಮತ್ತು ಉದ್ದೇಶ ಪೂರ್ವಕವಾಗಿ ನಿರಪರಾಧಿ 
ನೀಗ್ರೋಗಳ ಮೇಲೆ ಅತ್ಯಾಚಾರ ನಡೆಸಿದ್ದ ಕ್ಕಾಗಿ ಆತನಿಗಾದ ಕ್ನುಲ್ಲ ಕ ಶಿಕ್ಷೆಯನ್ನೂ ನೋಡಿ” 
ಎಂದು ಹೇಳುವಂತಾಯಿತು. 


ಕಠಿಣ ನಿಯಮಗಳನ್ನು ಪಾಲಿಸಿದರೂ, ಕಾನೂನಿನ ಬಗ್ಗೆ ವಿಪರೀತ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದರೂ ಗಾಂಧೀಜಿ ತನ್ನ ವೃತ್ತಿಯಲ್ಲಿ ಮುನ್ನಡೆ ಸಾಧಿಸಿದರು. ಭಾರತದಲ್ಲಿ ಅವರು 
ಸ್ವಲ್ಪವೇ ಸಮಯ ವಕೀಲ ವೃತ್ತಿ ನಡೆಸಿದರು. ದಕ್ಷಿಣ ಆಫ್ರಿಕಾದಲ್ಲಿ ಅವರ ವೃತ್ತಿಜೀವನ 
20 ವರ್ಷಗಳ ಕಾಲನಡೆಯಿತು. ಮೊದಲಿಗೆ ಅವರು ಒಳ್ಳಯ ಪ್ರದೇಶವೊಂದರಲ್ಲಿ 
ಮನೆಯೊಂದನ್ನು ಬಾಡಿಗೆಗೆ ಪಡೆದು, ಒಬ್ಬ ವೃತ್ತಿಯಲ್ಲಿ ಮೇಲೇರುತ್ತಿರುವ ಬ್ಯಾರಿಸ್ಕರ್‌ಗೆ 
ಯೋಗ್ಯವಾದ ರೀತಿಯಲ್ಲಿ 'ಮನೆಯನ್ನು ಸಜ್ಜುಗೊಳಿಸಿಕೊಂಡರು. ಪೀಠೋಪಕರಣ 
ಗೃಹಾಲಂಕಾರವೆಲ್ಲ ಯುರೋಪಿಯನ್‌ ಶೈಲಿಯಲ್ಲೇ ಆಯಿತು. ಆದಿತ್ಯವಾರ ಮತ್ತು 
ರಜಾದಿನಗಳಲ್ಲಿ ಮನೆಯಲ್ಲಿ ಔತಣ ಕೂಟಗಳು ಏರ್ಪಾಬಾಗುತ್ತಿದ್ದುವು. ತಮ್ಮ ಮನೆಯನ್ನು 
ಮುಕ್ತವಾಗಿಟ್ಟು ಸಮೀಪದ ಮಿತ್ರರು ಮತ್ತು ತನ್ನ ಕೈ ಕೆಳಗಿನ ವಕೀಲರು ತನ್ನೊಂದಿಗೆ 
ಇರುವಂತೆ ಆಹ್ವಾನಿಸುತ್ತಿದ್ದರು. 


ಅವರ ಕಛೇರಿ ಮನೆಯಿಂದ ಆರು ಮೈಲುಗಳ ಅಂತರದಲ್ಲಿತ್ತು. ಕೆಲವು ತಿಂಗಳುಗಳ 
ಕಾಲ ಅವರು ಅಲ್ಲಿಂದಲ್ಲಿಗೆ ಸೈಕಲಿನಲ್ಲಿ ಆಮೇಲೆ ನಡೆದೇ ಹೋಗತೊಡಗಿದರು. 
ತಮಗೆ ಹಾಗೆ ಪ್ರಯಾಣಿಸಲು ವಿಶೇಷ ಅನುಮತಿ ದೊರೆಯಬಹುದಾಗಿದ್ದರೂ ಅವರು 
ಪ್ರಯಾಣಿಸುತ್ತಿ ರಲಿಲ್ಲ. ನಿಧಾನವಾಗಿ ಬಡಭಾರತೀಯ ಕೂಲಿಗಾರರೊಡನೆ ತನ್ನನ್ನು 
ಗುರುತಿಸಿಕೊಳ್ಳಲು ಅವರು ಪ್ರಯತ್ನಿಸಿದರು ಮತ್ತು ಸರಳ ಜೀವನವನ್ನು ಸ್ವೀಕರಿಸಿದರು. 
ತನ್ನ 40ರ ಹರೆಯದಲ್ಲಿ, ತಿಂಗಳೊಂದರ 4000ರೂ. ಸಂಪಾದಿಸುತ್ತಿದ್ದಾಗ, ಅವರು ತನ್ನ 
ವೃತ್ತಿಯನ್ನು ತ್ಯಜಿಸಿ ಸಾರ್ವಜನಿಕ ಕೆಲಸಕ್ಕೆ ತನ್ನನ್ನು ಸಮರ್ಪಿಸಿಕೊಂಡರು. ಸಮಾಜಕ್ಕಾಗಿ 
ತನ್ನದೆಲ್ಲ ವನ್ನೂ ತ್ಯಜಿಸಿದರು. ತನ್ನ ಕೈಗಳಿಂದ ದುಡಿಯತೊಡಗಿದರು. ಆಶ್ರಮ ತೋಟಗಳಲ್ಲಿ 
ಜೀವಿಸಕೊಡಗಿದರು. 


ಅನೇಕ ವರ್ಷಗಳ ನಂತರ ಗಾಂಧೀಜಿ, ತುಂಬ ದುಂದುವೆಚ್ಚದಲ್ಲಿ ನಡೆಯುತ್ತಿದ್ದ 
ಭಾರತದ ನ್ಯಾಯಾಲಯಗಳಲ್ಲಿ ವಕೀಲರು ಮತ್ತು ಬ್ಯಾರಿಸ್ಟರುಗಳು ಪಡೆಯುತ್ತಿದ್ದ 


ಬಹುರೂಪಿ ಗಾಂಧೀ 11 


ಮಿತಿಮೀರಿದ ಸಂಭಾವನೆಯನ್ನು ತೀವ್ರವಾಗಿ ಖಂಡಿಸಿದರು. ಆ ಸಂಭಾವನೆಗೂ ಭಾರತದ 
ಜನತೆಯ ಕಡುಬಡತನಕ್ಕೂ ತಾಳ ಮೇಳವೇ ಇಲ್ಲವೆಂದರು. ಒಬ್ಬ ವಕೀಲ ತಿಂಗಳೊಂದರ 
50 ಸಾವಿರದಿಂದ ಒಂದು ಲಕ್ಷ ರೂ.ಗಳವರೆಗೂ ಸಂಪಾದಿಸಬಹುದಾಗಿತ್ತು. ಗಾಂಧೀಜಿ 
ಹೇಳಿದರು “ವಕೀಲ ವೃತ್ತಿ, ಲಾಭವೇ ಗುರಿಯಾಗಿರುವ ದಂಧೆಯೇನಲ್ಲ. ವಕೀಲರು ಮತ್ತು 
ನ್ಯಾಯಾಲಯಗಳ ಮಾಯಾಜಾಲದಲ್ಲಿ ಸಿಲುಕಿಕೊಳ್ಳದೇ ಇದ್ದಿದ್ದಿರೆ ನಾವು ಹೆಚ್ಚು 
ಸಂತೋಷದಿಂದ ಜೀವಿಸಬಹುದಾಗಿತ್ತು. ವಕೀಲ ವೃತ್ತಿ ಅನೈತಿಕತೆಯನ್ನು ಬೋಧಿಸುತ್ತದೆ. 
ಸುಳ್ಳು ಸಾಕ್ಷಿಗಳನ್ನು ಎರಡು ಕಡೆಗಳಲ್ಲೂ ಕೂಡಿಹಾಕಲಾಗುತ್ತದೆ. ಆ ಜನ ಹಣಕ್ಕಾಗಿ 
ತಮ್ಮ ಆತ್ಮಗಳನ್ನೇ ಮಾರುತ್ತಾ ರೆ ಶುದ್ಧನ್ಯಾಯ ಕಡಿಮೆ ವೆಚ್ಚದಲ್ಲಿ ದೊರೆಯುವಂತಾಗಲು 
ಶಾಸನ ಯಂತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಅಗತ್ಯವೆಂಬುದನ್ನು ಗಾಂಧೀಜಿ ಮನಗಂಡರು. 
ಯಾವ ಸಂಭಾವನೆಯನ್ನೂ ತೆಗೆದುಕೊಳ್ಳದೆ ಬಡಜನರ ಕೇಸುಗಳನ್ನು ತಾವೇ ಸ್ವತಃ 
ವ್ಯವಹರಿಸತೊಡಗಿದರು. ಕೇಸು ಸಾರ್ವಜನಿಕ ಕೆಲಸಕ್ಕೆ ಸಂಬಂಧಿಸಿದ್ದಾದರೆ ಅದಕ್ಕೆ ಬೇಕಾದ 
ಅಗತ್ಯದ ವೆಚ್ಚಗಳನ್ನಷ್ಟೇ ಸ್ವೀಕರಿಸುತ್ತಿದ್ದರು. ಬಡ ಭಾರತೀಯ ವಸಾಹತು ನಿವಾಸಿಗಳನ್ನು 
ಪುರಸಭೆಯವರು ಕೂಲಿ ವಸತಿ ಪ್ರದೇಶಗಳಿಂದ ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸಿದಾಗ 
ಗಾಂಧೀಜಿ ಆ ಕೂಲಿಗಾರರ ಪರ ವಹಿಸಿದರು. ಅವರಿಗಾಗಿ ಕಷ್ಟಪಟ್ಟು ವಾದಿಸಿದರಾದರೂ, 
ಪ್ರತಿ ಕೇಸಿಗೆ ಕೇವಲ ರೂ. 150ರಂತೆ ಸಂಭಾವನೆ ಸ್ವೀಕರಿಸಿದರು. 70 ಕೇಸುಗಳ ಪ್ಯಕಿ 
ಒಂದರಲ್ಲಿ ಮಾತ್ರ ಸೋಲುಂಟಾಯಿಶು. ದೊರೆತ ಸಂಭಾವನೆಯ ಮೊತ್ತದಲ್ಲಿ ಅರ್ಧದಷ್ಟನ್ನು 
ಒಂದು ಲೋಕೋಪಕಾರಿ ಸಂಸ್ಥೆಯ ನಿರ್ಮಾಣಕ್ಕೆ ದಾನವಾಗಿತ್ತರು. 


ತನ್ನ ದೇಶಬಾಂಧವರಿಗೆ ಮಾನವೀಯ ಹಕ್ಕುಗಳನ್ನು ದೊರಕಿಸಿಕೊಡುವ ಸಲುವಾಗಿ, 
ಅವರು ಸರ್ಕಾರವನ್ನು ವಿರೋಧಿಸಲು ಬೋಧಿಸಿದರು. ಅದಕ್ಕಾಗಿ ದಕ್ಷಿಣ ಆಫ್ರಿಕಾ ಮತ್ತು 
ಭಾರತ ಎರಡೂ ದೇಶಗಳಲ್ಲಿ ಸೆರೆಮನೆಗಳನ್ನು ಕಂಡರು ಮತ್ತು ನ್ಯಾಯಾಲಯಗಳಲ್ಲಿ 
ಮೊಕದ್ದ ಮೆಗಳನ್ನು ಎದುರಿಸಿದರು. ಅನೇಕಬಾರಿ ಅವರಿಗೆ ಸೆರೆವಾಸವಾಯಿಶು. ದಕ್ಷಿಣ 
ಆಫ್ರಿಕದಲ್ಲಿ ಯಾವ ನ್ಯಾಯಾಲಯದಲ್ಲಿ ಅವರು 10 ವರ್ಷಗಳ ಕಾಲ ವಕೀಲವೃತ್ತಿ 
ನಡೆಸಿದರೋ, ಅದೇ ನ್ಯಾಯಾಲಯದ ಕಟಕಟೆಯಲ್ಲಿ ಕೈಕೋಳಗಳೊಂದಿಗೆ ನಿಲ್ಲ ಬೇಕಾಗಿಬಂಶು. 
ಭಾರತದಲ್ಲಿ ಪ್ರಥಮ ಬಾರಿಗೆ ಶಿಕ್ಷೆಯಾದ ನಂತರ ಅವರ ಹೆಸರು ಬ್ಯಾರಿಸ್ಟರ್‌ಗಳ 
ಪಟ್ಟಯಿಂದ ಕೆತ್ತುಹಾಕಲ್ಪಟ್ಟತು. 

ಗಾಂಧೀಜಿ ಬ್ರಿಟಷ್‌ ರಾಜ್ಯದ ನ್ಯಾಯಾಲಯಗಳೊಂದಿಗೆ ಅಸಹಕಾರ ವ್ಯಕ್ತಪಡಿಸಿ, 
ಪಂಚಾಯತಿಗಳ ಪುನರುತ್ಥಾನವನ್ನು ಎತ್ತಿಹಿಡಿದರು. ಈ ಕಾನೂನು ಭಂಜಕನ ಕರೆಗೆ 
ಓಗೊಟ್ಟು ಅನೇಕ ಪ್ರಸಿದ್ಧ ನ್ಯಾಯವಾದಿಗಳು ತಮ್ಮ ವೃತ್ತಿಗೆ ತಿಲಾಂಜಲಿ ಇತ್ತು ಸ್ವಾತಂತ್ರ್ಯ 


12 ಬಹುರೂಪಿ ಗಾಂಧೀ 


ಹೋರಾಟಕ್ಕೆ ಧುಮುಕಿದರು. ವಕೀಲರ ಸಂಘವೊಂದು ತನಗೆ ನೀಡಿದ ಸನ್ಮಾನಕ್ಕೆ 
ಉತ್ತರವಾಗಿ ಗಾಂಧೀಜಿ ತಾನು ತನ್ನ ವೃತ್ತಿ ಸಂಸ್ಥೆಯಿಂದಲೇ ಉಚ್ಛಾಟತನಾದವನೆಂದೂ, 
ತಾನಂದೋ ಕಾನೂನು ಏನೃತ್ತಿಯನ್ನು ಮರೆತಿರುವೆನಂದೂ ಹೇಳಿದರು. ಕಾನೂನುಗಳ 
ವಿಶ್ಲೇಷಣೆಗಿಂತ ಹೆಚ್ಚಾಗಿ ಅವರು. ಕಾನೂನುಗಳನ್ನು ಮುರಿಯುವುದರಲ್ಲೇ ಹೆಚ್ಚು 
ಆಸಕ್ತರಾಗಿದ್ದರು. ; 


ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಗೆ ಎರಡು ಬಾರಿ ಕಠಿಣ ಪರಿಶ್ರಮದ (ಸಶ್ರಮ) 
ಜೈಲುವಾಸ ವಿಧಿಸಲಾಯ್ತು. ಕೆಲವು ವಾರಗಳ ಕಾಲ ದಿನಕ್ಕೆ ಒಂಭತ್ತು ತಾಸುಗಳು ಅವರು 
ಹರಿದ ಕಂಬಳಿ ತುಂಡುಗಳನ್ನು ಹೊಲಿಯುವ ಮತ್ತು ದಪ್ಪ ಬಟ್ಟಿಗಳಿಂದ ಅಂಗಿ 
ಜೇಬುಗಳನ್ನು ಕತ್ತರಿಸುವ ಕೆಲಸ ಮಾಡಬೇಕಾಗಿತ್ತು. ತುಂಡುಗಳನ್ನು ಸೇರಿಸಿ ಹೊಲಿಯುವ 
ಕೆಲಸವನ್ನು ಅವರು ಅವಧಿಗೆ ಮುಂಚಿತವಾಗಿ ಮಾಡಿ ಮುಗಿಸಿ ಇನ್ನೂ ಹೆಚ್ಚು 
ತುಂಡುಗಳನ್ನು ಕೇಳುತ್ತಿದ್ದರು. 


ಭಾರತದ ಸೆರೆಮನೆಯೊಂದರಲ್ಲೂ ಅವರು ಕೆಲವು ದಿನಗಳ ಕಾಲ ಸಿಂಗರ್‌ ಹೊಲಿಗೆ 
ಯಂತ್ರಪೊಂದರಲ್ಲಿ ಕೆಲಸ ಮಾಡಿದರು. ಅವೆಲ್ಲ ಅವರು ಸ್ವೇಚ್ಛೆಯಿಂದ ಮಾಡಿದ 
ಸೆರೆಮನೆಯ ಕೆಲಸಗಳು. ಹೊಲಿಗೆ ಯಂತ್ರದ ಕೆಲಸದಲ್ಲಿ ಪ್ರವೀಣರಾಗಲು ಅವರು 
ಬಯಸಿದರು. ಕೈಗಳ ದುಡಿಮೆಯನ್ನು ಕಸಿದು ಮನುಷ್ಯನನ್ನು ಗುಲಾಮನನ್ಹಾಗಿ ಮಾಡುವ, 
ಬಂಡವಾಳಗಾರರ ಸೊತ್ತಾಗಿರುವ ಬೃಹತ್‌ ಯಂತ್ರಗಳನ್ನು ಗಾಂಧೀಜಿ ದ್ವೇಷಿಸುತ್ತಿದ್ದರು. 
ಅತ್ಯಗತ್ಯದ ಶರೀರ ಶ್ರಮದ ಕೆಲಸವನ್ನು ದೂರೀಕರಿಸಲು ಯಂತ್ರಗಳಿಗೆ ಆಸ್ಪದ 
ಕೊಡಬಾರದೆಂದು ಅವರು ನಂಬಿದ್ದರು. ಭಾರತದ ಸಮಸ್ಯೆ ಕೋಟ್ಯಂತರ ಜನತೆಗೆ 
ವಿರಾಮವನ್ನೊದಗಿಸುವದಲ್ಲ, ಅವರು ಕೆಲಸವೇ ಇಲ್ಲದ ತಮ್ಮ ಬಿಡುವಿನ ಸಮಯವನ್ನು 
ಬಳಸುವುದು ಹೇಗೆ ಎಂಬುದೇ ಆಗಿದೆ.ಅವರು ಹೊಲಿಗೆಯ ಯಂತ್ರಕ್ಕೆ ವಿನಾಯಿತಿ 
ನೀಡಿದ್ದರು. ಏಕೆಂದರೆ “ಅದು ಇಷ್ಟರವರೆಗೆ ಆವಿಷ್ಕರಿಸಿದ ಅತ್ಯಂತ ಉಪಯೋಗಿ 
ಯಂತ್ರಗಳಲ್ಲೊಂದಾಗಿದೆ. ಸಿಂಗರ್‌ ತನ್ನ ಮಡದಿ ತನ್ನ ಕೈಗಳಿಂದ ಹೊಲಿಯುವ ಮತ್ತು 
ಹೆಣೆಯುವ ತೀರಾ ಪರಿಶ್ರಮದ ಕೆಲಸದಲ್ಲಿ ತೊಡಗಿರುವುದನ್ನು ಕಂಡು ಅವಳ ಮೇಲಿನ 
ಪ್ರೇಮದಿಂದ ಅವಳ ಶ್ರಮವನ್ನು ತಪ್ಪಿಸುವ ಸಲುವಾಗಿ ಹೊಲಿಯುವ ಯಂತ್ರವನ್ನು 
ಕಂಡುಹಿಡಿದ. ಆ ಯಂತ್ರದ ಹಿಂದೆ ಪ್ರೇಮವಿದೆ'' ಎನ್ನುತ್ತಿದ್ದರು ಗಾಂಧೀಜಿ. 


ಬಹುರೂಪಿ ಗಾಂಧೀ 13 


ಗಾಂಧೀಜಿ ಒಮ್ಮೆ ಆಶ್ರಮವಾಸಿ ಮಹಿಳೆಯೊಬ್ಬಳಿಗೆ “ನಿನ್ನ ಸೆಲ್ಫಾರ್‌ `ಕಮೂೊಜ್‌ 
ಪೋಷಾಕಿನ ಬಗ್ಗೆ ಜಿಂತೆ ಬೇಡ. ಏನೇನು ಉಡುಪು ಬೇಕೋ ಅದನ್ನು ನಾನು 
ಸಿದ್ಧಪಡಿಸಬಲ್ಲೆ. ಸುಲಭವಾಗಿ ನಾವೊಂದು ಸಿಂಗರ್‌ ಯಂತ್ರವನ್ನು ಎರವಲು ಪಡೆದು 
ಕೆಲವೇ ಗಂಟಿಗಳ ಕೆಲಸದಿಂದ ಅಗತ್ಯದ ಉಡುಪುಗಳನ್ನು ತಯಾರಿಸಬಹುದು'' ಎಂದು 
ಬರೆದರು. ಹೊಲಿಗೆಯಲ್ಲಿ ಹೆಮ್ಮೆಪಡಬಹುದಾದಷ್ಟು ಪರಿಣತಿಯನ್ನು ಅವರು ಪಡೆದಿದ್ದರು. 
ತಮ್ಮ ಮಡದಿಯ ರವಿಕೆಗಳನ್ನು ಅಳತೆಗೆ ಸರಿಯಾಗಿ ಕತ್ತರಿಸಿ ಹೊಲಿಯಬಲ್ಲವರಾಗಿದ್ದರು. 
ಚರಕದಲ್ಲಿ ನೂತು, ಮಗ್ಗದಲ್ಲಿ ನೇಯ್ದು ತಮ್ಮ ಜುಬ್ಬವನ್ನು ತಾವೇ ಹೊಲಿದುಕೊಳ್ಳುತ್ತಿದ್ದರು. 
ನುರಿತ ಸಿಂಪಿಗರು ಮತ್ತು ಚಮ್ಮಾರರು ಗಾಂಧೀಜಿಯ ಆಶ್ರಮವಾಸಿಗಳಿಗೆ ತಮ್ಮ 
ಉದ್ಯೋಗಗಳಲ್ಲಿ ಉಚಿತ ತರಬೇತಿ ನೀಡುತ್ತಿದ್ದರು. 


ನೀಲಿ ತೋಟಿಗಾರರ ಬೌರ್ಜನ್ಯವನ್ನು ಎದುರಿಸುವುದರಲ್ಲಿ ಚಂಪಾರಣ್ಯದ ರೈತರ 
ಮುಂದಾಳಾಗಿ ಗಾಂಧೀಜಿ ಕೆಲಸಮಾಡುತ್ತಿದ್ದಾಗ. ಬ್ರಿಬಿಷ್‌ ಪತ್ರಕರ್ತನೊಬ್ಬ ಗಾಂಧೀಜಿಯವರ 
ಉಡೆೊಪಿನ ಬಗ್ಗೆ ಹೀಯಾಳಿಸಿದ. ಅವನು ಗಾಂಧೀಜಿಯವರು ರೈತರನ್ನು ತನ್ನೆಡೆಗೆ 
ಒಲಿಸಿಕೊಳ್ಳಲೋಸುಗ ಕೇವಲ ತಾತ್ಕಾಲಿಕವಾಗಿಯಷ್ಟ ರಾಷ್ಟ್ರೀಯ ಉಡುಗೆಯನ್ನು 
ಸ್ವೀಕರಿಸುವರೆಂದು ನಿಂದಿಸಿದ. ಅದಕ್ಕೆ ಉತ್ತರವಾಗಿ ಗಾಂಧೀಜಿ “ಸ್ವದೇಶೀ ಪ್ರತವನ್ನು 
ಕೈಕೊಂಡವನಾಗಿ ನನ್ನ ಬಟ್ಟಗಳು ಈಗ ಸಂಪೂರ್ಣವಾಗಿ ನನ್ನಿ ೦ದ ಅಥವಾ ನನ್ನ 
ಸಂಗಡಿಗರಿಂದ ಕೈಯಲ್ಲೇ ಭಾಷ ಚ ಮತ್ತು ಹೊಲಿಯಲ್ಬಟ್ಟನು' ಎಂದು 
ಬರೆದರು. 


ಮುಂದೆ ಗಾಂಧೀಜಿ ಜುಬ್ಬಾ ಉಪಯೋಗಿಸುವುದನ್ನೇ ಬಿಟ್ಟು ಸೊಂಟಕ್ಕೊಂದು 
ಪಂಚೆ ಹಾಗೂ ಮೇಲೊಂದು ಅಂಗವಸ್ತ್ರ ಇಷ್ಟನ್ನೇ ಧರಿಸಿದರು. ಆಗಲೂ ಅವರು ತಮ್ಮ 
ಕರವಸ್ತ್ರ, ಪಂಚೆ. ಹಾಗೂ ಅಂಗವಸ್ತ್ರ ದ ಅಂಚುಗಳನ್ನು ಹೊಲಿದುಕೊಳ್ಳುತ್ತಿದ್ದರು. 
ಹೊಲೆಗೆಯಲ್ಲಿ ಮಗ್ನರಾಗಿದ್ದಾಗಲೇ ತಮ್ಮ ಕಾರ್ಯದರ್ಶಿಗಳಿಗೆ ಪತ್ರ ಗಳನ್ನು ಹೇಳಿ 
ಬರೆಯಿಸುತ್ತಿದ್ದರು. ಬತ್ತ ಗ. ಅರಮನೆಯಲ್ಲಿ ಬಂಧನದಲ್ಲಿದ್ದಾಗ ಗಾ ಜೈಲು 
ಸೂಪರಿಂಟಿಂಡಂಟರಿಗೆ ಖಾದಿ ಕರಪಸ್ತ್ರಗಳನ್ನು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡುತ್ತಿ ದರು. 
ಆಗ 74ರ ವಯಸ್ಸಿನಲ್ಲಿದ್ದ ಗಾಂದೀಜಿ ನೀಡುತ್ತಿ ದ್ರಆ ಕರವಸ್ತ್ರ ಗಳಲ್ಲಿ. ಸುಪರಿಂಟಿಂಡಂಟರ 
ಹೆಸರಿನ ಮೊದಲ ಅಕ್ಬರಗಳನ್ನು ಮುದ್ದಾಗಿ ಕಸೂತಿ ಕೆಲಸದಿಂದ ಹೊಲಿದಿರುತ್ತಿದ್ದರು. 


ಅವರ ಮಾರ್ಗದರ್ಶನದಲ್ಲಿ ಓರ್ಪ ಮಹಿಳೆ ಒಮ್ಮೆ ಗಾಂಧೀಜಿಗೆ ಪ್ರಿಯವಾದ 
ಶಾಲೊಂದರ ಮೇಲೆ ಖಾದಿ ಬಟ್ಟಿ ಚೂರುಗಳನ್ನು ಹೊಲಿದು ಕಸೂತಿ ಹಾಕಿದ್ದರು. ತಮ್ಮ 
ಬಡ ದೇಶಬಾಂಧವರ ಪ್ರತಿನಿಧಿಯಾಗಿ ಭವಂದಾಚೆ ಆ ಶಾಲನ್ನು UNS, 


14 ಬಹುರೂಪಿ ಗಾಂಧೀ 


ಚಕ್ರಗೋಷ್ಠಿಯಲ್ಲಿ ಬ್ರಿಟಷ್‌ ಪ್ರಧಾನಿಯ ಪಕ್ಕ ದಲ್ಲಿ ಕುಳಿತುಕೊಂಡರು ಮತ್ತು ಬಕಿಂಗ್‌ಹ್ಯಾಂ 
ಅರಮನೆಯಲ್ಲಿ ನಡದ ಚಕ್ರ ಗೋಷ್ಠಿಯಲ್ಲೂ ಪಾಲ್ಗೊಂಡರು. ಆಡ೦ಬರಕ್ಕೆ ಅವರೆಂದೂ 
ಸೊಪ್ಪು ಹಾಕಲಿಲ್ಲ. ಆದರೆ ಹರಿದ ಕೊಳಕು ಪೋಷಾಕನ್ನು ಸಹಿಸುತ್ತಿರಲಿಲ್ಲ. ಸಭೆಯೊಂದರಲ್ಲಿ 
ಸಹ ಕಾರ್ಯಕರ್ತನ ಖಾದಿ ಮೇಲುಹೊದಿಕೆಯಲ್ಲಿ ಒಂದು ತೂತಾಗಿರುವುದನ್ನು 
ಅವರೊಮ್ಮೆ ಗಮನಿಸಿದರು. ತಕ್ಷಣಪೇ ಆ ಕಾರ್ಯಕರ್ತನಿಗೆ ಗಾಂಧೀಜಿ ಹರಿದ 
ಬಟ್ಟಿಗಳನ್ನುಡುವುದು ಸೋಮಾರಿತನದ ಗುರುತು, ಆದ್ದರಿಂದ ಲಜ್ಜಾಸ್ಪದವಾದುದು. 
ಆದರೆ ಹರಿದುದನ್ನು ಸೇರಿಸಿ ಹೊಲಿದ ಬಟ್ಟೆಗಳನ್ನು ಧರಿಸುವುದು ಬಡತನವನು, 
ವೈರಾಗ್ಯವನ್ನು ಅಥವಾ ಪರಿಶ್ರಮದ ಸ್ವಭಾವವನ್ನು ಸಾರುತ್ತದೆ. ನಿನ್ನ ಚಾದರದ ಮೇಲಿನ 
ರಂಧ್ರವನ್ನು ನಾನು ಮೆಚ್ಚುವುದಿಲ್ಲ. ಅದು ಬಡತನದ ಅಥವಾ ಸರಳತನದ ಗುರುತಲ್ಲ. 
ಸೋಮಾರಿತನದ ರುರುಶು'' ಎಂದು ಚೀಟಿ ಬರೆದು ಕಳಿಸಿದರು. 


ಅಗಸ 


ಬ್ಯಾರಿಸ್ಟರ್‌ ಗಾಂಧಿ ಸ್ವಚ್ಛ ಐರೋಪ್ಯ ಪೋಷಾಕಿನಲ್ಲಿ ನ್ಯಾಯಾಲಯಕ್ಕೆ ಹೋಗುತ್ತಿದ್ದರು. 
ಪ್ರತಿದಿನವೂ ತನ್ನ ಅಂಗಿಗೆ ಹೊಂದಿಕೆಯಾಗುವ ಒಗೆದ ಶುಭ್ರ ಕೊರಳುಪಟ್ಟ ಅವರಿಗೆ 
ಬೇಕಾಗುತ್ತಿತ್ತು. ದಿನ ಬಿಟ್ಟು ದಿನ ಅವರು ಅಂಗಿಯನ್ನು ಬದಲಾಯಿಸುತ್ತಿದ್ದರು. ಅವರ 
ಅಗಸನ ವೆಚ್ಚವೂ ವಿಪರೀತವಾಗಿತ್ತು. ಅನೇಕ ವೇಳೆ ಅಗಸ ಉಡುಪುಗಳನ್ನು ವಿಳಂಬಪಾಗಿಯೇ 
ಕೊಡುತ್ತಿದ್ದ. ಹೀಗಾಗಿ ಗಾಂಧೀಜಿ ಸಾಕಷ್ಟು ಜತೆ ಉಡುಪುಗಳನ್ನು ಹೊಂದಿಸಿಕೊಳ್ಳಲಿಕ್ಕೆಂದೇ 
ತುಂಬ ಹಣ ವೆಚ್ಚಮಾಡಬೇಕಾಗುತ್ತಿತ್ತು. ಅಗಸನ ಮನಸ್ವೀ ವರ್ತನೆಯಿಂದಾಗಿ. ಗಾಂಧೀಜಿಗೆ 
ಮೂರು ಡಜನ್‌ ಅಂಗಿ ಮತ್ತು ಕೊರಳುಪಟ್ಟಗಳನ್ನಿರಿಸಿಕೊಂಡರೂ ಸಾಕಾಗುತ್ತಿರಲಿಲ್ಲ. 


ಗಾಂಧೀಜಿ ತನ್ನ ವೆಚ್ಚಗಳನ್ನು ಕಡಿಮೆ ಮಾಡಲು ನಿರ್ಧರಿಸಿದರು. ಒಂದು ಬಟ್ಟಿ 
ಒಗೆಯುವ ಸಲಕರಣೆಗಳ ಪೆಟ್ಟಗೆಯನ್ನೇ ಕೊಂಡು ತಂದರು. ಧೋಬಿ ವೃತ್ತಿಯ ವಿವರಗಳ 
ಒಂದು ಪುಸ್ತಕವನ್ನು ಕೊಂಡು ಜಾಗ್ರತೆಯಾಗಿ ಅಧ್ಯಯನ ಮಾಡಿದರು. ಚೆನ್ನಾಗಿ 
ಒಗೆಯುವ ಬಗ್ಗೆ ನಿರ್ದೇಶನಗಳನ್ನು ಪಡದ ಮೇಲೆ ತಾನು ಕಲಿತುದನ್ನು ಅನುಷ್ಠಾನಕ್ಕೆ 
ತರಲು ಪ್ರಾರಂಭಿಸಿದರು. ಬಡ ಕಸ್ತೂರ್‌ಬಾರವರು ಈ ದೃಶ್ಯದ ಮೂಕ ಪ್ರೇಕ್ಷಕರಾಗಿ 
ಇರುವಂತಿರಲಿಲ್ಲ. ಗಾಂಧೀಜಿ ಆಕೆಗೂ ಬಟ್ಟಿ ಒಗೆಯುವ ಕಲೆಯನ್ನು ಕಲಿಸಿದರು. ಈ ಹೊಸ 
ಹುಚ್ಚು ಗಾಂಧೀಜಿಯವರ ದಿನಚರಿಗೆ ಇನ್ನೊಂದು ಹೊರೆಯಾಯಿತು. ಆದರೆ ಗಾಂಧೀಜಿ 
ಸೋಲೊಪ್ಪುವ ಸ್ವಭಾವದವರಾಗಿರಲಿಲ್ಲ. ಧೋಬಿಯ: ನಿರಂಕುಶ ವೃತ್ತಿಯಿಂದ ಬಿಡುಗಡೆ 
ಹೊಂದಿ, ಸ್ಟಾವಲಂಬಿಯಾಗಲು ಅವರು ನಿಶ್ಚಯಿಸಿದ್ದರು. ಒಂದು ದಿನ ಅವರು 


ಬಹುರೂಪಿ ಗಾಂಧೀ 15 


ಕೊರಳಪಟ್ಟಿಯನ್ನು ಒಗೆದು ಅದಕ್ಕೆ ಗಂಜಿ ಹಾಕಿದರು. ಕೆಲಸದಲ್ಲಿ ಸಾಕಷ್ಟು 
ಅನುಭವವಿಲ್ಲದುದರಿಂದ ಇನ್ನೂ ಚೆನ್ನಾಗಿ ಬಿಸಿಯಾಗದ ಇಸ್ತ್ರಿಪಟ್ಟಗೆಯಿಂದ ಸಾಕಷ್ಟು 
ಒತ್ತಡ ಹಾಕದೆ ಇಸ್ತ್ರಿ ಮಾಡಿದರು. ಕೊರಳಪಟ್ಟ ಸುಟ್ಟು ಹೋದೀತೆಂಬ ಭಯವೂ ಇತ್ತು. 
ಆ ಕೊರಳುಪಟ್ಟಿಯನ್ನೇ ಹಾಕಿಕೊಂಡು ಅವರು ನ್ಯಾಯಾಲಯಕ್ಕೆ ಹೋದರು. ಗಂಜಿ 
ಹೆಚ್ಚಾದುದರಿಂದ ಅದು ಸೊಟ್ಟಗಾಗಿತ್ತು. ಅವರ ಸ್ನೇಹಿತರು ಅದನ್ನು ನೋಡಿ ತಮ್ಮೊಳಗೇ 
ನಗಾಡಿಕೊ೦ಡರು. ಗಾಂಧೀಜಿಗೆ ಇದರಿಂದೇನೂ ಕೆಟ್ಟದೆನಿಸಲಿಲ್ಲ. “ಒಳ್ಳೆಯದು, ಬಟ್ಟಿ 
ಒಗೆಯುವುದರಲ್ಲಿ ಇದು ನನ್ನ ಪ್ರಥಮ ಪ್ರಯತ್ನ. ಹೀಗಾಗಿ ಇದಕ್ಕೆ ಗಂಜಿ ಹೆಚ್ಚಾಗಿದೆ. 
ಆದರೆ ಅದರಿಂದೇನೂ ತೊಂದರೆಯಿಲ್ಲ. ಕನಿಷ್ಠ ಅದು ನಿಮಗಿಷ್ಟು ಮನರಂಜನೆಯನ್ನಾದರೂ 
ಒದಗಿಸಿತಲ್ಲ'”' ಎಂದರು ಗಾಂಧೀಜಿ. ಅಷ್ಟರಲ್ಲಿ ಒಬ್ಬ ಮಿತ್ರ “ಇಲ್ಲೇನು ಧೋಬಿಗಳಿಗೆ 
ಕೊರತೆಯೇ?'' ಎಂದು ಕೇಳಿದ. ಗಾಂಧೀಜಿ “ಅಲ್ಲ, ಧೋಬಿಯ ದರ ತುಂಬ ಹೆಚ್ಚು. 
ಒಂದು ಕೊರಳುಪಟ್ಟಿಯನ್ನು ಒಗೆಯುವ ದರ ಸರಿ ಸುಮಾರು ಅದರ ಬೆಲೆಯಷ್ಟೇ ಆಗಿದೆ. 
ಇಷ್ಟಾಗಿಯೂ, ನಾವು ಎಂದಿನವರೆಗೆ ಧೋಬಿಯ ಮೇಲೆಯೇ ಅವಲಂಬಿಸಿರಬೇಕು? 
ಬಹುಮಟ್ಟಿಗೆ ನನ್ನ ಬಟ್ಟಿಗಳನ್ನು ನಾನೇ ಒಗೆದುಕೊಳ್ಳುವು ದನ್ನು ಸಾನು ಇಷ್ಟಪಡುತ್ತೇನೆ'' 
ಎ೦ದು ಉತ್ತರ ಕೊಟ್ಟರು. ಮುಂದೆ ಗಾಂಧೀಜಿ ನುರಿತ ಧೋಬಿಯೆಂದು ಸಾಬಿತಾದರು. 


ತಮ್ಮ ಗುರುವೆಂದು ಗಾಂಧೀಜಿ ಗೌರವಿಸುತ್ತಿದ್ದ ಗೋಪಾಲಕೃಷ್ಣ ಗೋಖಲೆ ಒಮ್ಮೆ 
ಗಾಂಧೀಜಿಯ ಜತೆಯಲ್ಲಿ ತಂಗಿದ್ದರು. ಗೋಖಲೆಯವರು ದೊಡ್ಡ ಸಮಾರಂಭವೊಂದರಲ್ಲಿ 
ಪಾಲ್ಗೊಳ್ಳಬೇಕಾಗಿತ್ತು. ಅವರ ಶಾಲು ಮುದುರಿತ್ತು. ಆದರೆ ಧೋಬಿಯಿಂದ ಒಗೆಯಿಸುವಷ್ಟು 
ಸಮಯವಿರಲಿಲ್ಲ.“ನಾನು ಅದನ್ನು ಚಂದವಾಗಿ ಇಸ್ತ್ರಿಮಾಡಿಕೊಡಲೇ?'' ಎಂದು ಗಾಂಧೀಜಿ 
ಕೇಳಿದರು. “ನ್ಯಾಯವಾದಿಯಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ. ಆದರೆ 
ಒಬ್ಬ ಧೋಬಿಯಾಗಲ್ಲ. ನೀವು ನನ್ನ ಶಾಲನ್ನು ಹಾಳು ಮಾಡಿದರೆ?'' ಎಂದು ಗೋಖಲೆ 
ಹೇಳಿದರು. ಗಾಂಧೀಜಿ ಒತ್ತಾಯ ಮಾಡಿ ಶಾಲನ್ನು ಪಡೆದು ಚೆನ್ನಾಗಿ ಇಸ್ತ್ರಿ ಮಾಡಿಕೊಟ್ಟರು. 
ಗೋಖಲೆಯವರು ಗಾಂಧೀಜಿಯವರ ಕೆಲಸದಿಂದ ಸುಪ್ರೀತರಾದರು. ಗಾಂಧೀಜಿಗೆ 
ಗೋಖಲೆಯವರ ಮೆಚ್ಚಿಗೆಯಿಂದ ಎಷ್ಟು ಸಂತೋಷವಾಯಿತೆಂದರೆ, “ಇನ್ನು ಇಡೀ ಜಗತ್ತೇ 
ನನಗೆ ಪ್ರಮಾಣಪತ್ರವೀಯದಿದ್ದ ರೂ ನಾನದನ್ನು ಗಣನೆಗೇ ತೆಗೆದುಕೊಳ್ಳಲಾರೆ'' ಎಂದು 
ಉದ್ಗರಿಸಿದರು ಗಾಂಧೀಜಿ. 


ದಕ್ಷಿಣ ಆಫ್ರಿಕದ ಅವರ ಆಶ್ರಮದಲ್ಲಿ ನೀರಿನ ಅಭಾವವಿತ್ತು. ಆಶ್ರಮದ ಹೆಂಗಸರು 
ದೂರದ ಒರತೆಯೊಂದಕ್ಕೆ ಬಟ್ಟಿಗಳನ್ನು ಒಗೆಯಲು ಹೋಗ ಬೇಕಾಗುತ್ತಿತ್ತು. ಗಾಂಧೀಜಿ 


16 ಕ ಬಹುರೂಪಿ ಗಾಂಧೀ 


ಅವರಿಗೆ ನೆರವಾಗುತ್ತಿದ್ದರು. ಖಾದಿಶಯಾರಿಕೆಯ ಪ್ರಾರಂಭದ ದಿನಗಳವು. ಕೈಮಗ್ಗಗಳಲ್ಲಿ 
ನೇಯ್ದ ಸೀರೆಗಳು ದಪ್ಪವೂ, ಭಾರ ವಾದವೂ ಆಗಿರುತ್ತಿ ದ್ದುವು. ಅವುಗಳನ್ನು ಉಡಲೇನೋ 
ಮಹಿಳೆಯರು ಒಪ್ಪಿದರು. ಆದರೆ ಅವುಗಳನ್ನು ಒಗೆಯಬೇಕಾದಾಗ ಗೊಣಗುಟ್ಟತೊಡಗಿದರು. 
ಗಾಂಧೀಜಿ ಒಬ್ಬ ಧೋಬಿಯಾಗಿ ತನ್ನ ಸೇವೆ ಸಲ್ಲಿಸಲು ಮುಂದೆ ಬಂದರು. ಇತರರ 
ಬಟ್ಟಿಗಳನ್ನು ಒಗೆಯಲು ಅವರಿಗೆ ಸ ಎನಿಸುತಿ ತ್ರಿರಲಿಲ್ಲ. ಅವರೊಮ್ಮೆ ಶ್ರಿ ಶ್ರೀಮಂತ 
ವ್ಯಕ್ತಿಯೊಬ್ಬರ ಅತಿಥಿಯಾಗಿದ್ದರು. ಬಚ್ಚಲ ಮನೆಗೆ ಹೋದಾಗ, ಬೆಲೆಬಾಳುವ ಧೋತಿಯೊಂದು 
ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದರು. ತಮ್ಮ ಸ್ನಾನ ಮುಗಿಸಿ, ತಮ್ಮ ಬಟ್ಟೆಯ 
ಜೊತೆಯಲ್ಲಿ ಆ ಧೋಶಿಯನ್ನೂ ಗಾಂಧೀಜಿ ಒಗೆದು ಬಿಸಿಲಿನಲ್ಲಿ ಒಣಗಿಹಾಕಲು ಒಯ್ದರು. 
ಸೂರ್ಯನ ಕಿರಣ ಗಳು ಬಟ್ಟೆಯ ಸೂಕ್ಷ್ಮ ಕ್ರಿಮಿಗಳನ್ನು ನಾಶಪಡಿಸುವುದಷ್ಟೇ ಅಲ್ಲದೆ, 
ಅವುಗಳನ್ನು ಶುಭ್ರವಾಗಿಸುವುದರಿಂದ, ಬಿಳಿಯ ಬಟ್ಟೆಗಳನ್ನು ಬಿಸಿಲಿನಲ್ಲೇ ಒಣಹಾಕುವುದು 
ಗಾಂಧೀಜಿಗೆ ಇಷ್ಟವಾಗಿತ್ತು. ಅತಿಥೇಯ ವ್ಯಕ್ತಿ ಗಾಂಧೀಜಿಯ ಕೆಲಸಕ್ಕೆ ಪ್ರತಿರೋಧ 
ವ್ಯಕ್ತ ಪಡಿಸಿ “ಬಾಪೂಜಿ ಇದೇನು ಮಾಡುತ್ತಿ ದ್ರಿ ರಿ?” ಎಂದರು. ಗಾಂಧೀಜಿಯವರು “ಏಕೆ? 
ಅದರಲ್ಲೇನು ತಪ್ಪು? ಉತ್ತಮವಾದ ಧೋತಿ ಕೊಳಯಾಗಿತ್ತು, ನಾನು ಅದನ್ನು ಒಗೆದೆ. 
ವಸ್ತುಗಳನ್ನು ಸ್ವಚ್ಛವಾಗಿರಿಸುವ ಸಲುವಾಗಿ ಸ್ವಲ್ಪ ಕೆಲಸ ಮಾಡಲು ನನಗೆ ಲಜ್ಜೆಯೆನಿಸುವುದಿಲ್ಲ'' 
ಎಂದರು. ಗಾಂಧೀಜಿಗ ಜಾ ಸಸಲಿಲ್ಲ ನಿಜ. ಆದರೆ ಅವರ ಆತಿಥೇಯ ವ್ಯಕ್ತಿಗೆ 
ಲಜ್ಞೆಯನಿಸಿತು! 


ತನ್ನ ಇಳಿವಯಸ್ಸಿನಲ್ಲೂ ಗಾಂಧೀಜಿ ಸೆರೆಮನೆಯಲ್ಲಿ ಕೆಲವೊಮ್ಮೆ ತನ್ನ ಪಂಚೆ, 
ಅಂಗವಸ್ತ್ರ ಮತ್ತು ಕರವಸ್ತ್ರ ಗಳನ್ನು ತಾವೇ ಒಗೆದುಕೊಂಡು, ಸಹ ಕಾರ್ಯಕರ್ತರ ಕೆಲಸದ 
ಹೊರೆಯನ್ನು ತಗ್ಗಿಸುತ್ತಿದ್ದರು. ಆಗಾಖಾನ್‌ ಅರ'ಮನೆಯಲ್ಲಿ ಕಸ್ತೂ ರ್‌ಬಾರವರು ಕೊನೆಯ 
ಬಾರಿಗೆ ಆಸೌಖ್ಯದಲ್ಲಿದ್ದಾಗ ಅವರು ಬಳಸಿದ ಕರವಸ್ತ್ರ ಗಳನ್ನು ಗಾಂಧೀಜಿಯವರೇ ಒಗೆದು 
ಶುಚಿಮಾಡುತ್ತಿದ್ದರು. 


ತನ್ನ ಜೀವಮಾನವಿಡೀ, ಉಡುಪು ತೂಡುಪುಗಳ ಬಗ್ಗೆ ಗಾಂಧೀಜಿ ತುಂಬ 
ಜಾಗರೂಕರಾಗಿದ್ದರು. ಸಣ್ಣ ಹುಡುಗನಾಗಿದ್ದಾಗ ತನ್ನ ಮಿರುಗುವ ಬಿಳಿ ಮಿಲ್‌ಧೋತಿಯನ್ನು 
ಇತರ ಹುಡುಗರೊಂದಿಗೆ ಪೈಪೋಟಿಯಿಂದ ಒಗೆದು ಶುಭ್ರವಾಗಿಟ್ಟುಕೊಳ್ಳುತ್ತಿದ್ದರು. 
ಬಾವಿಯಿಂದ ನೀರು ಸೇದಿ ಬಟ್ಟೆ ಒಗೆದು ಕೊಳ್ಳುತ್ತಿದ್ದರು. ಗಾಂಧೀಜಿ ಸರಳ ಅಭ್ಯಾಸಗಳನ್ನು 
ಮೆಚ್ಚಿಕೊಳ್ಳುತ್ತಿದ್ದರು. ಆದರೆ ಕೊಳಕಾದ, ಹಾಗೂ ಸುಕ್ಕಾದ ಬಟ್ಟಿಗಳನ್ನು ದ್ವೇಷಿಸುತ್ತಿದ್ದರು. 
ತನ್ನ ಪಂಚೆ, ಮೇಲುಹೊದಿಕೆ ಮತ್ತು ಕರವಸ್ತ್ರಗಳನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳುತ್ತಿದ್ದರು. 

ವ ಈ ಇವ "ದಿ 

ಅವರು ಸ್ವಚ್ಛತೆಯ ಮೂರ್ತಿಯಾಗಿದ್ದರು. 


ಬಹುರೂಪಿ ಗಾಂಧೀ 17 


ಕ್ಷೌರಿಕ 

ದಕ್ಷಿಣ ಆಫ್ರಿಕಾಕ್ಕೆ ಬಂದ ಒಂದು ವಾರದ ಬಳಿಕ ಗಾಂಧೀಜಿಯವರು ಒಮ್ಮೆ ದೊಡ್ಡ 
ನಗರವೊಂದರಲ್ಲಿ ತಮ್ಮ ವಕೀಲಿ ಕೆಲಸ ನಿಮಿತ್ತವಾಗಿ ಒಂದು ರಾತ್ರಿ ಉಳಿದುಕೊಳ್ಳಬೇಕಾಯಿತು. 
ಒಂದು ಟ್ಯಾಕ್ಸಿಯನ್ನು ಗೊತ್ತುಮಾಡಿ, ನಗರದ ಪ್ರಮುಖ ಹೋಟಿಲೊಂದಕ್ಕೆ ತನ್ನನ್ನು 
ಕರೆದೊಯ್ಯುವಂತೆ ಟ್ಯಾಕ್ಸಿಯವನಿಗೆ ಗಾಂಧೀಜಿ ತಿಳಿಸಿದರು. ಹೋಟಿಲಿನ ಮ್ಯಾನೇಜರನನ್ನು 
ಭೇಟಮಾಡಿ ತನಗೊಂದು ಕೊಠಡಿ ಒದಗಿಸಬೇಕೆಂದು ಕೇಳಿಕೊಂಡರು. ಆ ಬಿಳಿಯ 
ಮ್ಯಾನೇಜರ್‌, ಗಾಂಧೀಜಿಯವರನ್ನೊಮ್ಮ ಅಡಿಯಿಂದ ಮುಡಿಯವರೆಗೆ ನೋಡಿ “ಇಲ್ಲಿ 
ಎಲ್ಲ ಕೊಠಡಿಗಳೂ ಭರ್ತಿಯಾಗಿದೆ. ಯಾವುದೂ ಖಾಲಿ ಇಲ್ಲ'' ಎಂದು ವಿಷಾದ 
ವ್ಯಕ್ತಪಡಿಸಿದ. ಗಾಂಧೀಜಿಯವರು ಆ ರಾತ್ರಿ ಯನ್ನು ಬಾರತೀಯ ಮಿತ ತ್ರನೊಬ್ಬನ ಅಂಗಡಿಯಲ್ಲಿ 
ಕಳೆಯಬೇಕಾಯಿತು. ತನಗಾದ ಅನುಭವವನ್ನು ಮಿತ್ರ ನೊಡನೆ ಹೇಳಿದಾಗ ರ 
“ಹೋಟೆಲೊಂದರಲ್ಲಿ ಪ್ರ ವೇಶ ದೊರಕಿಸಲು ನೀವು ನಿಕ ರೈಸುವುದಾದರೂ ಕಾಗೆ?” 
ಎಂದು ಕೇಳಿದರು. ಆಶ್ಚರ್ಯದಿಂದ ಗಾಂಧೀಜಿ ಅದೇಕೆ ನಿರೀಕ್ಸಿಸಬಾರದೆಂದು ಪ್ರಶ್ನಿಸಿದರು. 
“ಒಳ್ಳೆಯದು, ಕಾಲಕ್ರಮೇಣ ಪ್ರತಿಯೊಂದೂ ನಿಮಗೆ ತಿಳಿಯುವುದು'' ಎಂದಷ್ಟೇ ಅವರ 
ಮಿತ್ರರು ಹೇಳಿದರು. ನಿಜಕ್ಕೂ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ 
ಅಪಮಾನಗಳನ್ನು ಗಾಂಧೀಜಿ ಒಂದೊಂದಾಗಿ ಅರಿತರು. ಅವರನ್ನು ಹೊಡೆಯಲಾಯಿತು. 
ಗುದ್ದಿ ಹಣ್ಣುಮಾಡಲಾಯಿತು. ಅವರು ಬೂಟುಕಾಲಿನಿಂದ ತುಳಿಯಲ್ಪಟ್ಟರು. ರೈಲು 
ಗಾಡಿಯಿಂದ ರೈಲುನಿಲ್ದಾ ಣದ ಜಗಲಿಗೆ ಹೊರಗೆಸೆಯಲ್ಪಟ್ಟರು. ಕಾಲ್ದಾರಿಯಿಂದ ತಳ್ಳಲ್ಲ ಲ್ಹಟ್ಟರು. 
ಏಕೆಂದರೆ ಅವರೊಬ್ಬ ಭಹಯ ಭಾರತೀಯರಾಗಿದ್ದ ರು. ಎಷ್ಟಾದರೂ ಮನುಷ್ಯರೆಬ್ಟ 
ಒಬ್ಬನೇ ದೇವನ ಮಕ್ಕಳು ಎಂದೊಪ್ಪುವ ಕ್ರೈಸ್ತಮತ ಪ್ರೇಮದ ಮತವಾಗಿತ್ತು. ಹೀಗಿದ್ದೂ 
ಬಿಳಿಯರು ಏಕೆ “ಕರಿಯರನ್ನು'' ದ್ವೇಷಿಸಿ ಅವರೊಡನೆ ಕೆಟ್ಟದಾಗಿ ನಡದುಕೊಳ್ಳುತ್ತಿದ್ದರೆಂದು 

ಅವರಿಗೆ ಅರ್ಥವಾಗುತ್ತಿರಲಿಲ್ಲ. 


ಒಂದು ದಿನ ಅವರು ಕ್ಷೌರದಂಗಡಿಯೊಂದಕ್ಕೆ ಕ್ಷೌರ ಮಾಡಿಸಿಕೊಳ್ಳಲು ಹೋದರು. 
“ನಿಮಗೇನು ಬೇಕು?” ಕ್ಷೌರದಂಗಡಿಯವನು ಕೇಳಿದ. “ನನಗೆ ಕ್ಷೌರ ಮಾಡಿಸಿಕೊಳ್ಳಬೇಕಾಗಿದೆ'' 
ಗಾಂಧೀಜಿ ಹೇಳಿದರು. ವಿಷಾದ ವ್ಯಕ್ತಪಡಿಸಿ ಆ ಬಿಳಿಯ ಕ್ಷೌರಿಕ «ನಾನು ನಿಮಗೆ ಕ್ಷೌರ 
ಮಾಡಿದರೆ, ನನ್ನೆಲ್ಲ ಗಿರಾಕಿಗಳನ್ನು ಕಳೆದುಕೊಳ್ಳಬೇಕಾದೀತು'' ಎ೦ದ. ಈ ಅಪಮಾನ 
ಗಾಂಧೀಜಿಯ ಮನಸ್ಸಿನಲ್ಲಿ ಆಳವಾಗಿ ನಾಟಿತು. ಅಪಮಾನದ ನೋವನ್ನು ಸಹಿಸುವುದರಿಂದ 
ಉಪಯೋಗವಿಲ್ಲವೆಂದು ತಿಳಿದು ಗಾಂಧೀಜಿ, ಪತ್ರಿಕೆಗಳಲ್ಲಿ ಈ ಬಗ್ಗೆ ಲೇಖನಗಳನ್ನು 
ಬರೆದರು. ತಾವು ಸ್ವಾವಲಂಬಿಯಾಗಿ ತನ್ನ ವ್ಯವಹಾರಗಳನ್ನು ತಾವೇ ನಡೆಸಿಕೊಳ್ಳಬೇಕೆಂದು 
ನಿಶ್ಚಯಿಸಿದರು. ತಕ್ಷಣವೇ ಒಂದು ಜತೆ ಕ್ಷೌರದ ಕತ್ತರಿಗಳನ್ನು ಕೊಂಡುಕೊಂಡು ಮನೆಗೆ 


18 ಬಹುರೂಪಿ ಗಾಂಧೀ 


ತೆರಳಿದರು. ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನ ತಲೆಗೂದಲನ್ನು ತಾವೇ 
ಕತ್ತರಿಸಿಕೊಳ್ಳತೊಡಗಿದರು. ಮುಖ ಕ್ಷೌರವನ್ನು ತಾವೇ ಮಾಡಿಕೊಳ್ಳಬಲ್ಲರಾಗಿದ್ದರೂ 
ತಲೆಗೂದಲನ್ನು ತಾನೇ ಕತ್ತರಿಸಿಕೊಳ್ಳುವುದು ತುಂಬ ಕಠಿಣ ಕೆಲಸವೇ ಆಯಿತು. 
ಖಂಡಿತವಾಗಿಯೂ ಅದು ಒಬ್ಬ ಬ್ಯಾರಿಸ್ಟರರ ಕೆಲಸವಾಗಿರಲಿಲ್ಲ. ಹೇಗಾದರೂ ಹಿಡಿದ 
ಕೆಲಸವನ್ನು ಮಾಡಿ ಮುಗಿಸಿದರು. ಆದರೆ ಹಿಂಭಾಗದ ಕೂದಲು ಕಚ್ಚುಕಚ್ಚಾಗಿ ಕತ್ತರಿಸಲ್ಪಟ್ಟದ್ದವು. 
ತಮ್ಮ ಜ್‌ ನಿರ್ಲಕ್ಷತೆಯಿಂದ ಗಾಂಧೀಜಿ ಮರುದಿನ ನ್ಯಾಯಾಲಯಕ್ಕೆ ಹೋದರು. 
ವಿದೂಷಕನ ಹಾಗೆ ಕತ್ತರಿಸಲಾಗಿದ್ದ ಗಾಂಧೀಜಿಯವರ ತಲೆಗೂದಲನ್ನು ಕಂಡು ಅವರ 
ಮಿಶ್ರರು ಬಿದ್ದು ಬಿದ್ದು ನಗಲಾರಂಭಿಸಿದರು. ಅವರಲ್ಲೊಬ್ಬ ತಮಾಷೆಯಾಗಿ ಕ್‌ 
ನಿಮ್ಮ ತಲೆಗೂದಲಿಗೇನಾಗಿದೆ ೫ ರಾತ್ರಿ ಇಲಿಗಳೇನಾದರೂ ತಿಂದುಹಾಕಿದವೆ?'' ಎಂದು 
ಕೇಳಿದ. ಗಾಂಧೀಜಿ ಉತ್ತೇಜಿತರಾಗಿ “ಲ್ಪ, ಬಿಳಿಯ ನಾಪಿತ ಕರಿಯನೊಬ್ಬನ ಕರಿಗೂದಲನ್ನು 
ಮುಟ್ಟಲು ನಿರಾಕರಿಸಿದ. ಹಾಗಾಗಿ ನಾನೇ ಅದನ್ನು ಹೇಗಾದರೂ ಕತ್ತರಿಸಿಕೊಳ್ಳಲು. 
ನಿರ್ಧರಿಸಿದೆ'' ಎಂದು ಉತ್ತರವಿತ್ತರು. 


ಇದು ತಮ್ಮ 28ನೇ ವಯಸ್ಸಿನಲ್ಲಿ ಕ್ಷೌರಕರ್ಮದಲ್ಲಿ ಗಾಂಧೀಜಿಯವರ ಮೊದಲ 
ಪ್ರಯತ್ನ. ಆಮೇಲೆ ಅವರು ಅನೇಕ ಬಾರಿ ಕತ್ತರಿಗಳನ್ನೂ ಕ್ಷಾರದ ಕತ್ತಿಗಳನ್ನೂ 
ಉಪಯೋಗಿಸಿದರು. ಅವರ ಆಶ್ರಮದಲ್ಲಿ ಹಣ ತೆತ್ತು ಕ್ಷೌರಿಕರ ಸೇವೆ ಪಡೆಯುವುದನ್ನು 
ನಿಷೇಧಸಲಾಗಿತ್ತು. ಆಶ್ರಮವಾಸಿಗಳೇ ಸರದಿಯಂತೆ ಪರಸ್ಪರರ ಕ್ಷೌರ ಮಾಡುತ್ತಿದ್ದರು. 
ಆಶ್ರಮದ ವಿದ್ಯಾರ್ಥಿಗಳು ಅತ್ಯಂತ ಸರಳ ಮಿಶವ್ಯಯದ ಜೀವನ ನಡೆಸಬೇಕೆಂದು 
ಗಾಂಧೀಜಿ ಬಯಸುತ್ತಿದ್ದರು. ನವ ನವೀನ ವಿನ್ಯಾಸದ, ಬೆಲೆಬಾಳುವ ಉಡುಪುಗಳು ಮತ್ತು 
ರುಚಿಗಾಗಿಯೇ ತಯಾರಿಸಲಾದ ಭಕ್ಷ್ಯಗಳು ಆಶ್ರಮದಲ್ಲಿ ವಜಣ್ಯವಾಗಿದ್ದುವು. ಒಂದು 
ಭಾನು ವಾರದ ಬೆಳಿಗ್ಗೆ ಆಶ್ರಮದ ಹುಡುಗರು ಸ್ನಾನಕ್ಕೆ ಹೋಗುತ್ತಿದ್ದರು. ಗಾಂಧೀಜಿ 
ಅವರನ್ನು ಕರೆದು ಒಬ್ಬೊಬ್ಬರ ತಲೆಗೂದಲನ್ನೂ ಕತ್ತರಿಸಿದರು. ತಮ್ಮ ತಲೆ ಚಿಪ್ಪಿನ ತನಕವೂ 
ಕೂದಲನ್ನು ಬೋಳಿಸಿದುದರಿಂದ ಹುಡುಗರಿಗೆ ಖೇದವಾಯಿತು. ಗಾಂಧೀಜಿಯವರೊಮ್ಮೆ 
ಆಶ್ರಮದ ಇಬ್ಬರು ಹುಡುಗಿಯರ ಉದ್ದವಾದ ಕೂದಲನ್ನೂ ಕತ್ತರಿಸಿ ಹಾಕಿದರು. 


ದಕ್ಷಿಣ ಆಫ್ರಿಕಾದ ಸೆರೆಮನೆಗಳಲ್ಲಿ ಬಾಚಣಿಗೆಗಳನ್ನು ಕೊಡುತ್ತಿರಲ್ಲಿಲ್ಲ. ಎರಡು 
ತಿಂಗಳು ಅಥವಾ ಹೆಚ್ಚು ಅವಧಿಯ ಶಿಕ್ಷೆಗೊಳಗಾದ ಖೈದಿಗಳ ತಲ'ಗೂದಲನ್ನು ಚಿಕ್ಕದಾಗಿ 
ಕ್ಷೌರ ಮಾಡಲಾಗುತ್ತಿತ್ತು, ಮೀಸೆಯನ್ನೂ ಬೋಳಿ ಸಲಾಗುತ್ತಿತ್ತು. ಗಾಂಧೀಜಿ ಮತ್ತವರ 
ಬಳಗವನ್ನು ಈ ಕ್ರಮದಿಂದ ವಿನಾಯಿತಿಗೊಳಿಸಲಾಯಿತು. ಆದರೆ ಗಾಂಧೀಜಿ ಜೈಲಿನಲ್ಲಿ 
ಎಲ್ಲ ಅನುಭವಗಳನ್ನೂ ಪಡೆಯಲು ಬಯಸುತ್ತಿದ್ದರು. ತಮ್ಮ ತಲೆಗೂದಲನ್ನೂ 
ಕತ್ತರಿಸಿಕೊಳ್ಳಬೇಕೆಂದು ಬಯಸಿ ಅವರು ಪತ್ರಮುಖೇನ ಜೈಲಿನ ಮುಖ್ಯ ವಾರ್ಡನರಿಗ 


ಬಹುರೂಪಿ ಗಾಂಧೀ 19 


ತಿಳಿಸಿದರು. ಆತ ಗಾಂಧೀಜಿಗೆ ಕ್ಷೌರದ ಕತ್ತಿಗಳನ್ನೂ ಒಂದು ಜತೆ ಕತ್ತರಿಗಳನ್ನೂ ಒದಗಿಸಿದ. 
ಗಾಂಧೀಜಿ ಮತ್ತಿತರ ಒಬ್ಬಿಬ್ಬ ಜತಖೈದಿಗಳು ಪ್ರತಿದಿನವೂ ಎರಡು ಗಂಟೆಗಳನ್ನು ಕ್ಷಾರದ 
ಕೆಲಸದಲ್ಲಿ ಕಳೆಯುತ್ತಿದ್ದರು. ಆಗಾಖಾನ್‌ ಅರಮನೆಯಲ್ಲಿ ಸೆರೆಯಾಳಾಗಿದ್ದಾಗ ಅವರೊಂದಿಗೆ 
ಒಬ್ಬ ಆಶ್ರಮವಾಸಿ ಮಹಿಳೆಯೂ ಇದ್ದರು. ಕೂದಲ ಹೊಟ್ಟಿನಿಂದ ಆಕೆ ತೊಂದರೆಗೊಳಗಾಗಿದ್ದರು. 
ಒಮ್ಮೆ ಆಕಸ್ಮಿಕವಾಗಿ ಆಕೆ “ಬಾಪೂ ನಾನು ನನ್ನ ಕೂದಲನ್ನು ಕತ್ತರಿಸಿ ಔಷಧಗಳನ್ನು ಹಾಕಿ 
ಹೊಟ್ಟನ್ನು ನಾಶಪಡಿಸಲೇ'' ಎಂದು ಕೇಳಿದರು. ತಕ್ಷಣಖೇ ಗಾಂಧೀಜಿ “ಹೌದು, ಈಗಲೇ 
ಹಾಗೇಮಾಡು'' ಎಂದು ಉತ್ತರಿಸಿದರು. ಕತ್ತರಿಗಳನ್ನು ತರಲಾಯಿತು. ಮಹಿಳೆಯ ನೀಳ 
ಕೇಶರಾಶಿ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದವು. ಮಹಾತ್ಮಾ ನಾಪಿತನಿಗೆ ಆಗ 75 ವರ್ಷ ವಯಸ್ಸು. 


ಸ್ವದೇಶಿ ಚಳುವಳಿಯ ಕಾಲದಲ್ಲಿ ಗಾಂಧೀಜಿ ಗಡ್ಡಮಾಡಿಕೊಳ್ಳಲು ವಿದೇಶಿ 
ಬ್ಲೇಡುಗಳ ಬದಲು ದೇಶೀಯ ಕತ್ತಿಗಳನ್ನೇ ಬಳಸಿದರು. ಕ್ರಮೇಣ ಅವುಗಳ ಬಳಕೆಯಲ್ಲಿ 
ನಿಪುಣರಾಗಿ, ಕನ್ನಡಿ, ಸಾಬೂನು ಅಥವಾ ಬ್ರಶ್‌ ಯಾವುದೂ ಇಲ್ಲದೆ ಕ್ಷೌರ ಮಾಡಿಕೊಳ್ಳಲು 
ಕಲಿತರು. ಕ್ಷೌರ ಕರ್ಮದಲ್ಲಿ ಅದೊಂದು ದೊಡ್ಡ ಸಾಧನೆಯೆಂದೇ ಗಾಂಧೀಜಿ ಭಾವಿಸಿರಬೇಕು. 
ಅವರೊಮ್ಮೆ ಒಬ್ಬ ನಾಪಿತನನ್ನು ಕುರಿತು “ಮುನ್ನೀಲಾಲ್‌ ನನಗೆ ಕತ್ತಿಯಿಂದ ಚೆನ್ನಾಗಿ ಕ್ಷಾರ 
ಮಾಡಿದ್ದಾ ನೆ. ಅವನ ಕ್ಷೂರದ ಕತ್ತಿ ದೇಶಿಯವಾದುದು, ಮತ್ತು ಅವನು ಸಾಬೂನು 
ಬಳಸದೇ ಕ್ಷರ ಮಾಡುತ್ತಾನೆ'' ಎಂದು ಹೊಗಳಿದರು. ಅವರ ಕೆಲವು ಅನುಯಾಯಿಗಳು 
ಈ ಸರಳ ಕ್ಷೌರದ ಹುಚ್ಚನ್ನು ಹಚ್ಚಿಕೊ೦ಡರು. ದೇಶೀಯ ಕತ್ತಿ ಕ್ಷಂರವನ್ನು ಕಡಿಮೆ 
ಅಸಹ್ಯಕರವನ್ನಾಗಿ ಮಾಡುತ್ತದೆಂದೂ ಕಂಡುಕೊಂಡರು. ಹಳ್ಳಿಗಳಲ್ಲಿ ನ ಕ್ಷಂರಿಕರು ತಜ್ಞ 
ಶಸ್ತ್ರವೈದ್ಯರೂ ಆಗಿದ್ದು, ಶರೀರ ದಲ್ಲಾದ ಗುಳ್ಳೆಗಳನ್ನು ಒಡೆಯುವುದರಲ್ಲಾಗಲೀ, ಚುಚ್ಚಿದ 
ಮುಳ್ಳುಗಳನ್ನು ತೆಗೆಯುವುದರಲ್ಲಾಗಲೀ ಪ್ರವೀಣರೆಂದು ಗಾಂಧೀಜಿ ತಿಳಿದಿದ್ದರು. ಆದರೆ 
ಅವರ ಕೊಳಕಾದ ಉಡುಪುಗಳು ಮತ್ತು ಸಲಕರಣೆಗಳು ಅಸಹ್ಯ ವನ್ನುಂಟುಮಾಡುತ್ತಿ ದ್ರ ವು. 


ಸೇವಾಗ್ರಾಮದಲ್ಲೊ ಮ್ಮ ಒಬ್ಬ ಹರಿಜನ ಚಾಕರ ತನಗೆ ವರ್ಧಾಕ್ಕೆ ಹೋಗಬೇಕೆಂದ. 
ಏಕೆಂದು ಕೇಳಿದಾಗ ಕ್ಷೌರ ಮಾಡಿಸಿಕೊಳ್ಳಲಿಕ್ಕೆಂದ. ಗಾಂಧೀಜಿ “ಈ ಗ್ರಾಮದಲ್ಲೇ ನಿನಗೆ 
ಕ್ಷೌರ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲವೇ?'' ಎಂದು ಕೇಳಿದರು. "ಸವರ್ಣ ಕ್ಷೌರಿಕರು ನನಗೆ 
ಕ್ಷೌರ ಮಾಡುವುದಿಲ್ಲ. ಇಲ್ಲಂತೂ ಹರಿಜನ ನಾಪಿತರಿಲ್ಲ'' ಎಂದಾತ ಉತ್ತರವಿತ್ತ. 
“ಹಾಗಾದರೆ ನಾನಾದರೂ ಆತನ ಕೈಯಲ್ಲಿ ಕ್ಷಾರ ಹೇಗೆ ಮಾಡಿಸಿಕೊಳ್ಳಬಲ್ಚೆ?'' ಎಂದು 
ಹೇಳಿದ ಗಾಂಧೀಜಿ ಆ ಕ್ಷೌರಿಕನಿಂದ ಕ್ಷೌರ ಮಾಡಿಸಿಕೊಳ್ಳುವುದನ್ನೇ ಬಿಟ್ಟರು. ಗ್ರಾಮದಿಂದ 
ಗ್ರಾಮಕ್ಕೆ ಸಂಚರಿಸುತ್ತಿದ್ದಾಗ ಮುಖಕ್ಷೌರ ಮಾಡಿಕೊಳ್ಳಲು ವೇಳೆ ದೊರೆಯುತ್ತಿರಲಿಲ್ಲ. 
ಅಂತಹ ಸಮಯದಲ್ಲಿ ಮಾತ್ರ ಅವರಿಗೆ ಕ್ಷೌರಿಕನ ಅಗತ್ಯ ಬೀಳುತ್ತಿತ್ತು. 


20 ಬಹುರೂಪಿ ಗಾಂಧೀ 


ಖಾದಿ ಪ್ರವಾಸದ ಸಂದರ್ಭದಲ್ಲಿ, ಅವರು ಖಾದಿ ಉಡುಪು ಧರಿಸಿದ ಕ್ಷೌರಿಕನಿಂದಲೇ 
ಕ್ಷೌರ ಮಾಡಿಸಿಕೊಳ್ಳಲು ಬಯಸುತ್ತಿದ್ದರು. ಅಂತಹವನೊಬ್ಬನನ್ನು ತರಲು ಸ್ವಯಂಸೇವಕರು 
ಅಲ್ಲಿಂದಿಲ್ಲಿಗೆ ಓಡಾಡಬೇಕಾಗುತ್ತಿತ್ತು. ನಮ್ಮ ಸ್ವದೇಶಿ ವ್ರತದಲ್ಲಿ ಧೋಬಿಗಳನ್ನು, 
ನಾಪಿತರನ್ನೂ ಪಾಲುಗಾರನನ್ನಾಗಿಸಬೇಕು. ನಾಪಿತರು ಸುದ್ದಿಗಳನ್ನು ಹರಡುವುದರಲ್ಲಿ 
ಗಟ್ಟಗರು ಅವರು ಸ್ವದೇಶೀ ಸಂದೇಶವನ್ನು ಎಲ್ಲೆಡೆ ಹರಡಬಲ್ಲರು'”' ಎಂದು ಸ್ವಯಂ 
ಸೇವಕರಿಗೆ ಗಾಂಧೀಜಿ ಹೇಳುತ್ತಿದ್ದರು. ಇನ್ನೊಂದು ಸಂದರ್ಭದಲ್ಲಿ. ಗಾಂಧೀಜಿ ಒರಿಸ್ಸಾದಲ್ಲಿ 
ಕ್ಷೌರಿಕನಿಗಾಗಿ ಕಾಯುತ್ತಿದ್ದರು. ತುಸುಹೊತ್ತಿನಲ್ಲಿ ಕ್ಷಾರದ ಪೆಟ್ಟಗೆಯೊಂದಿಗೆ ಸುಸಜ್ಜಿತಳಾಗಿ 
ಒಬ್ಬ ಹೆಂಗಸು ತನ್ನೆಡೆಗೆ ಬರುವುದನ್ನು ಗಾಂಧೀಜಿ ನೋಡಿಧರು. ಆಕೆ ಭಾರವಾದ 
ಕಿವಿಯೋಲೆಗಳು, ಮೂಗಿನ ನತ್ತು, ಕೊರಳ ಸರ, ಕಾಲ್ಕಡಗಗಳು ಮತ್ತು ಕೈಬಳೆಗಳನ್ನು 
ಧರಿಸಿ ಅಲಂಕೃತಳಾಗಿ ಬಂದಿದ್ದಳು. “ಹಾಗಾದರೆ ನೀನೇ ನನಗೆ ಕ್ಹೌರಮಾಡುವಿಯೇನು?'' 
ಎ೦ದಾಕೆಯನ್ನು ಗಾಂಧೀಜಿ ಪ್ರಶ್ನಿಸಿದರು. ನಸುನಗುತ್ತಾ ಹೌದೆಂದು ಗೋಣು ಅಲ್ಲಾಡಿಸಿ, 
ಕ್ಷೌರದ ಕತ್ತಿಯನ್ನು ಹರಿತಗೊಳಿಸತೊಡಗಿದಳಾಕೆ. ಗಾಂಧೀಜಿ ಆಕೆಯನ್ನು ನೀನೇಕೆ 
ಭಾರವಾದ ಆಭರಣಗಳನ್ನು ಧರಿಸಿದ್ದಿ. ಅವು ನಿನ್ನನ್ನು ಸು೦ದರಿಯನ್ನಾಗಿ ಮಾಡುತ್ತಿಲ್ಲ, 
ಅವು ಕೊಳೆಯಿಂದ ತುಂಬಿದ್ದು ವಿಕಾರವಾಗಿವೆ'' ಎಂದು ಹೇಳಿದರು. ಕಣ್ಣುಗಳಲ್ಲಿ ನೀರು 
ತುಂಬಿಕೊಂಡು ಆಕೆ “ಈ ವಿಶೇಷ ಸಂದರ್ಭಕ್ಕೆಂದೇ ನಾನು ಅವುಗಳನ್ನು ಎರವಲಾಗಿ 
ಪಡದು ಕೊಂಡೆನೆಂಬುದು ನಿಮಗೆ ಗೊತ್ತೆ? ನಿಮ್ಮಂತಹ ಮಹಾತ್ಮರ ಬಳಿಗೆ ಒಳ್ಳೆಯ 
ಆಭರಣಗಳಿಲ್ಲದೆ ಹೇಗೆ ಬರಲಿ'' ಎಂದಳು. ಗಾಂಧೀಜಿಯ ತಲೆ ಮತ್ತು ಕದಪುಗಳ ಕ್ಷಾರ 
ಮುಗಿಸಿ ಸಂಭಾವನೆಯನ್ನು ಅವರ ಪಾದಗಳಲ್ಲೇ ಬಿಟ್ಟು ವಂದಿಸಿ ಹೊರಟು ಹೋದಳು. 


ಭಂಗಿ 


ಗಾಂಧೀಜಿಯ ತಂದೆಯವರಿದ್ದ ರಾಜಕೋಟದ ಮನೆಯಲ್ಲಿ ಮೆಹರ್‌ ಜಾತಿಗೆ 
ಸೇರಿದ ಉಕಾ ಎನ್ನುವವನು ಭಂಗಿ ಕೆಲಸವನ್ನು ಮಾಡುತ್ತಿದ್ದ. ಗಾಂಧೀಜಿ ಎಲ್ಲಾದರೂ 
ಉಕಾನನ್ನು ಮುಟ್ಟದರೆ ತಾಯಿ ಪುತಲೀಬಾಯಿ ಅವರನ್ನು ಸ್ನಾನ ಮಾಡಲು ಹೇಳುತ್ತಿದ್ದರು. 
ಬಾಕಿ ವೇಳೆ ವಿಧೇಯ ಮಗನಾಗಿದ್ದ ಗಾಂಧೀಜಿ ಅದನ್ನು ಮೆಚ್ಚುತ್ತಿರಲಿಲ್ಲ. “ಕಶ್ಮಲಗಳನ್ನು 
ಶುಚಿಗೊಳಿಸುವ ಮೂಲಕ ಉಕಾ ನಮ್ಮ ಸೇವೆ ಮಾಡುತ್ತಾನೆ. ಅವನನ್ನು ಮುಟ್ಟುವುದರಿಂದ 
ನಾನು ಭ್ರಷ್ಟನಾಗುವುದು ಹೇಗೆ ಸಾಧ್ಯ?'' ಎಂದು ವಾದ ಮಾಡುತ್ತಿದ್ದ. “ನಾನು ನಿನ್ನ 
ಮಾತನ್ನು ಮೂರಲಾರೆ. ಆದರೆ ರಾಮ, ಚಂಡಾಲ ಗುಹನನ್ನು ಆಲಂಗಿಸಿಕೊಂಡನೆಂದು 
ರಾಮಾಯಣ ಹೇಳುತ್ತದೆ. ರಾಮಾಯಣ ನಮ್ಮನ್ನು ತಪ್ಪುದಾರಿಗೆ ಎಳೆಯುವುದು 


ಬಹುರೂಪಿ ಗಾಂಧೀ 21 


ಸಾಧ್ಯವಿಲ್ಲ'' ಎಂದು 12 ವರ್ಷದ ಮಗ ತಾಯಿಯೊಡನೆ ವಾದ ಹೂಡುತ್ತಿ ದ್ದ. ಈ ತರ್ಕಕ್ಕೆ 
ಸಮಾಧಾನ ಹೇಳುವುದು ಪುತಲೀಬಾಯಿಗೆ ಸಾಧ್ಯವಾಗುತ್ತಿ ರಲಿಲ್ಲ. 


ಭಂಗಿ ಕೆಲಸವನ್ನು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಕಲಿತರು. ಅವರ ಮಿತ್ರರು 
ಅವರನ್ನು ಪ್ರೀತಿಯಿಂದ “ಮಹಾ ಭಂಗಿ'' ಎಂದು ಕರೆಯುತ್ತಿದ್ದರು. ಮೂರು ವರ್ಷಗಳ 
ಕಾಲ ಅಲ್ಲಿದ್ದು ಹೆಂಡತಿ ಮಕ್ಕಳನ್ನು ದಕ್ಷಿಣ ಆಫ್ರಿಕಾಕ್ಕೆ ಕರೆದೊಯ್ಯುವ ಸಲುವಾಗಿ 
ಗಾಂಧೀಜಿ ಭಾರತಕ್ಕೆ ಬಂದರು. ಬೊಂಬಾಯಿ ಪ್ರಾಂತದಲ್ಲಿ ಆಗ ಪ್ಲೇಗು ರೋಗ ಹರಡಿತ್ತು. 
ಅದು ರಾಜಕೋಟಿಗೂ ಹಬ್ಬುವ ಭಯವಿತ್ತು. ಗಾಂಧೀಜಿ ಕೂಡಲೇ ರಾಜಕೋಟದ ಸ್ವಾಸ 
ನೈರ್ಮಲ್ಯಗಳನ್ನು ಸುಧಾರಿಸಲು ತಮ್ಮ ಸೇವೆ ಸಲ್ಲಿಸಲು ಮುಂದೆ ಬಂದರು. ಪ್ರತಿ 
ಮನೆಯನ್ನು ಸಂದರ್ಶಿಸಿ, ಶೌಚಗೃಹಗಳನ್ನು ಸ್ವಚ್ಛವಾಗಿರಿಸಬೇಕಾದ ಅಗತ್ಯವನ್ನು ಒತ್ತಿ 
ಹೇಳಿದರು. ಕತ್ತಲೆಯಲ್ಲಿ, ಕೊಳಕು, ದುರ್ಗಂಧ ಬೀರುವ, ರೋಗಾಣುಗಳಿಂದ ತುಂಬಿದ 
ಮಲದ ಹೊಂಡಗಳನ್ನು ಕಂಡು ಗಾಂಧೀಜಿಗೆ ದಿಗ್ಬೃ್ರಮೆಯಾಯ್ತು. ಮೇಲ್ತರಗತಿಯ 
ಕುಟುಂಬಗಳಿಗೆ ಸೇರಿದ ಕೆಲವು ಮನೆಗಳಲ್ಲಂತೂ, ಚಿರಂಡಿಗಳನ್ನೇ ಪಾಯಿಖಾನೆಗಳನ್ನಾಗಿ 
ಬಳಸಿಲಾಗುತ್ತಿದ್ದು, ದುವಾಣಿಸನೆ ಸಹಿಸಲಸಾಧ್ಯವಾಗಿತ್ತು. ಆ ಮನೆಗಳ ನಿವಾಸಿಗಳೂ ಆ 
ಬಗ್ಗೆ ಅಲಕ್ಕ್ಯದಿಂದಲೇ ಇದ್ದರು. ಬಡ ಅಸ್ಪೃಶ್ಯರು ಅವುಗಳಿಗಿಂತ ಎಷ್ಟೋ ಪಟ್ಟು 
ಶುಚಿಯಾದ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಮತ್ತು ಗಾಂಧೀಜಿಯವರ ಸ್ವಚ್ಛತೆಯ 
ಕಾರ್ಯಕ್ಕೆ ಬೆಂಬಲವೀಯುತ್ತಿದ್ದರು. ಮಲ ಮೂತ್ರಗಳಿಗೆ ಬೇರೆ ಬೇರೆ ತೊಟ್ಟಗಳನ್ನಿಡಲು 
ಗಾಂಧೀಜಿ ಸಲಹೆ ನೀಡಿದರು. ಅದು ಸ್ವಚ್ಛತಾ: ವ್ಯವಸ್ಥೆಯನ್ನು ಉತ್ತಮಗೊಳಿಸಿತು. 


ರಾಜಕೋಟಿದಲ್ಲಿ ಗಾಂಧೀ ಕುಟುಂಬ ತುಂಬ ಹೆಸರಾಗಿತ್ತು. ಗಾಂಧೀಜಿಯವರ 
ತಂದೆ, ತಾತಂದಿರು, ರಾಜಕೋಟ ಮತ್ತು ನೆರೆಯ ರಾಜ್ಯಗಳಲ್ಲಿ ದೀರ್ಫುಕಾಲ ದಿವಾನರಾಗಿ 
ಸೇವೆ ಸಲ್ಲಿಸಿದ್ದರು. 70 ವರ್ಷಗಳ ಹಿಂದೆ ಪ್ರಧಾನಿಯಾಗಿದ್ದವರ ಬ್ಯಾರಿಸ್ಟರ್‌ ಮಗನಿಗೆ, 
ತನ್ನ ಸ್ವಂತ ನಗರದಲ್ಲಿ ಮನೆ ಮನೆಗೆ ತೆರಳಿ ಕೊಳಚೆ ಚರಂಡಿಗಳ ಪರಿಶೀಲನೆ 
ಮಾಡಬೇಕಾದರೆ ಸಾಕಷ್ಟು ಕೆಚ್ಚಿದೆಯೇ ಬೇಕಾಗಿತ್ತು. ಗಾಂಧೀಜಿ ಅಗತ್ಯ ಬಿದ್ದಾಗ ತಮ್ಮ 
ನೈತಿಕ ಸ್ಥೈರ್ಯವನ್ನು ವ್ಯಕ್ತಪಡಿಸುವಲ್ಲಿ ಎಂದೂ ವಿಫಲರಾಗಿಲ್ಲ. ಪಾಶ್ಚಾತ್ಯರ ಅನೇಕ 
ಪದ್ಧ ತಿಗಳನ್ನು ಅವರು ಆಗಾಗ ಖಂಡಿಸುತ್ತಿದ್ದರಾದರೂ, ನೈರ್ಮಲ್ಯದ ಪಾಠವನ್ನು ತಾನು 
ಪಾಶ್ಚಾತ್ಯರಿ೦ದಲೇ ಕಲಿತುದಾಗಿ ಒಪ್ಪಿಕೊಳ್ಳುತ್ತಿದ್ದರು. ಅಂತಹುದೇ ನೈರ್ಮಲ್ಯ ಪದ್ಧತಿಯನ್ನು 
ಭಾರತದಲ್ಲಿ ಬೆಳೆಸಲು ಅವರು ಬಯಸಿದ್ದರು. 


ದಕ್ಷಿಣ ಆಫ್ರಿಕಾದಿಂದ ಎರಡನೇ ಬಾರಿಗೆ ಭಾರತಕ್ಕೆ ಬಂದಾಗ ಗಾಂಧೀಜಿ ಕಲ್ಕತ್ತಾದ 
ಕಾಂಗ್ರಸ್‌ ಅಧಿವೇಶನದಲ್ಲಿ ಪಾಲ್ಗೊಂಡರು. ದಕ್ಷಿಣ ಆಫ್ರಿಕಾದಲ್ಲಿ ದೌರ್ಜನ್ಯಕ್ಕೊಳಗಾದ 


22 ಬಹುರೂಪಿ ಗಾಂಧೀ 


ಭಾರತೀಯರ ಪರವಾಗಿ ಅಧಿವೇಶನದಲ್ಲಿ ವಾದಿಸಲು ಅವರು ಬಂದಿದ್ದರು. ಕಾಂಗ್ರೆಸ್‌ 
ಶಿಬಿರದ ನೈರ್ಮಲ್ಯ ವ್ಯವಸ್ಥೆ ಭಯ ಹುಟ್ಟಿಸುವಂತಿತ್ತು . ಕೆಲವು ಪ್ರತಿನಿಧಿಗಳು ತಮ್ಮ 
ರೂಮುಗಳ ಎದುರಿನ ಜಗಲಿಯನ್ನೇ ಪಾಯಿಖಾನೆಯಾಗಿ ಉಪಯೋಗಿಸುತ್ತಿದ್ದರು. 
ಬೇರೆಯವರು ಅದನ್ನು ಆಕ್ಟೇಪಿ ಸುತ್ತಲೂ ಇರಲಿಲ್ಲ . ಗಾಂಧೀಜಿ ಈ ಪರಿಸ್ಥಿತಿಗೆ ತಕ್ಷಣ 
ಪ್ರತಿಕ್ರಿಯೆ ವ್ಯಕ್ತ ಪಡಿಸಿದರು. ಸ್ವಯಂಸೇವಕರೊಡನೆ ಈ ಬಗ್ಗೆ ಅವರು ಮಾತನಾಡಿದಾಗ 
ಅವರು “ಅದು ನಮ್ಮ ಕೆಲಸವಲ್ಲ . ರುಾಡಮಾಲಿಗಳ ಕೆಲಸ? ಎಂದುಬಿಟ್ಟರು. ಗಾಂಧೀಜಿ 
ಪೂರಕೆಯೊಂದನ್ನು ಕೇಳಿ ಪಡೆದು ತಾವೇ ಕೊಳೆ ಕಶ್ಮಲಗಳನ್ನು ಗುಡಿಸಿ ಸ್ವಚ್ಛ ಮಾಡಿದರು. 
ಆಗ ಅವರು ಐರೋಪ್ಯ ಉಡಿಗೆಯಲ್ಲಿದ್ದರು. ಸ್ವಯಂಸೇವಕರು ಗಾಂಧೀಜಿಯ ಕೆಲಸವನ್ನು 
ಕಂಡು ಆಶ್ಚರ್ಯಚಕಿತರಾದರೂ ಯಾರೊಬ್ಬರೂ ಅವರಿಗೆ ನೆರವು ನೀಡಲು ಮುಂದೆ 
ಬರಲಿಲ್ಲ. 


ಅನೇಕ ವರ್ಷಗಳ ಮೇಲೆ ಗಾಂಧೀಜಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್‌ನ ಕರ್ಣಧಾರರಾದಾಗ 
ಸ್ವಯಂಸೇವಕ ದಳದವರು ಕಾಂಗ್ರೆಸ್‌ ಶಿಬಿರಗಳಲ್ಲಿ ಭಂಗಿಪಡೆಯೊಂದನ್ನೇ ರಚೆಸಿದರು. 
ಒಮ್ಮೆ ಕೇವಲ ಬ್ರಾಹ್ಮಣರೇ ಭಂಗಿಗಳಾಗಿ ಕೆಲಸ ನಿರ್ವಹಿಸಿದರು. ಹರಿಪುರ ಕಾಂಗ್ರೆಸ್‌ 
ಸಮ್ಮೊಳನದಲ್ಲಿ ಭಂಗಿ ಕೆಲಸಕ್ಕಾಗಿ 2000 ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ವಿಶೇಷ 
ತರಬೇತಿ ಪಡೆದರು. ಕೊಳೆಯನ್ನು ತೆಗೆಯಲಿಕ್ಕೆಂದೇ ಕೆಲವು ನಿರ್ದಿಷ್ಟ ಜನರನ್ನು ಇರಿಸುವ 
ಕಲ್ಪನೆಯೇ ಗಾಂಧೀಜಿಗೆ ಸಹನವಾಗುತ್ತಿರಲಿಲ್ಲ. ಭಾರತದಿಂದ ಅಸ್ಪೃಶ್ಯತೆಯನ್ನು 
ತೊಲಗಿಸಿಬಿಡಲು ಅವರು ಬಯಸಿದ್ದರು. ; 


ಭಾರತೀಯರ ಕೊಳಕು ಅಭ್ಯಾಸಗಳಿಗಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು 
ಅವರನ್ನು ಜಿಗುಪ್ಸೆಯಿಂದ ದೂರವಿಡುತ್ತಿದ್ದರು. ಗಾಂಧೀಜಿ ಅವರ ಮನೆಗಳಿಗೆ ಭೇಹನೀಡಿ, 
ಪರಿಶೀಲಿಸಿ ಮನೆ, ವಠಾರಗಳನ್ನು ಶುಚೆಯಾಗಿರಿಸುವಂತೆ ಹೇಳುತ್ತಿದ್ದರು. ಆ ಬಗ್ಗೆ 
ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುತ್ತಿದ್ದರು. ಮತ್ತು ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದರು. 
ದರ್ಬಾನಿನಲ್ಲಿನ ಗಾಂಧೀಜಿಯವರ ಮನೆ ವಿದೇಶೀ ಮಾದರಿಯದಾಗಿತ್ತು. ಬಚ್ಚಲ 
ಮನೆಯಲ್ಲಿ ನೀರು ಹರಿದುಹೋಗಲು ಮಾರ್ಗವಿರಲಿಲ್ಲ. ತೊಟ್ಟಿಗಳನ್ನೂ ಶೌಚದ 
ಬಟ್ಟಲುಗಳನ್ನೂ ಬಳಸಲಾಗುತ್ತಿತ್ತು. ತನ್ನೊಡನೆ ವಾಸಿಸುತ್ತಿದ್ದ ಗುಮಾಸ್ತರು ಬಳಸಿದ 
ಶೌಚದ ಬಟ್ಟಲುಗಳನ್ನು, ಗಾಂಧೀಜಿ ಕೆಲವೊಮ್ಮೆ ತಾವೇ ತೊಳೆದು ಶುಚಿ ಮಾಡುತ್ತಿದ್ದರು. 
ತಮ್ಮ ಪತ್ನಿ ಕಸ್ತೂರಬಾ ಸಹ ಅದೇ ರೀತಿ ಮಾಡುವಂತೆ ಬಲವಂತ ಮಾಡುತ್ತಿದ್ದರು. ತನ್ನ 
ಎಳೆ ಪ್ರಾಯದ ಮಕ್ಕಳಿಗೂ ಅವರು ಇದರ ಅಭ್ಯಾಸ ಮಾಡಿಸಿದರು. ಒಮ್ಮೆ ಕಸ್ತೂರಬಾ 
ಹರಿಜನ ಗುಮಾಸ್ತನೊಬ್ಬ ಬಳಸಿದ ಶೌಚದ ಬಟ್ಟಲನ್ನು ಒಯ್ಯುತ್ತಿದ್ದಾಗ ಹೇಸಿಗೆಯಿಂದ 
ಮುಖ ಕಿವಿಚಿಕೊಂಡಾಗ ಗಾಂಧೀಜಿ ಆಕೆಯನ್ನು ಗದರಿಕೊಂಡರು ಮತ್ತು ಆಕೆ ಏನಾದರೂ 


ಬಹುರೂಪಿ ಗಾಂಧೀ 23 


ಜಾತಿ ನೀತಿಯ ಭೇದವೆಣಿಸುವುದಾದರೆ ಮನೆಯನ್ನೇ ತೊರೆದು ಹೋಗಬೇಕೆಂದು 
ಹೆದರಿಸಿದರು. ಸಾಬರಮತಿ ಆಶ್ರಮದಲ್ಲಿ ಅಸ್ಪೃಶ್ಯ ದಂಪತಿಗಳನ್ನು. ಸೇರಿಸಿಕೊಂಡ 
ತಪ್ಪಿಗಾಗಿ ಅವರೊಮ್ಮೆ ತಮ್ಮ ಸ್ವಜಾತಿ ಬಾಂಧವರಿಂದ ಬಹಿಷ್ಕಾರಕ್ಕೆ ಒಳಗಾದರು. 


ದಕ್ಷಿಣ ಆಫ್ರಿಕಾದ ಸೆರೆಮನೆಯೊಂದರಲ್ಲಿ ಗಾಂಧೀಜಿ ಒಮ್ಮೆ ಕಕ್ಕಸ್ಸು ಶುಚಿ ಮಾಡುವ 
ಕೆಲಸವನ್ನು ಸ್ವೇಚ್ಛೆಯಿಂದ ಕೈಕೊಂಡರು. ಮುಂದಿನ ಸಲ ಸೆರೆಮನೆ ಅಧಿಕಾರಿಗಳು ಅವರಿಗೆ 
ರುಾಡಮಾಲಿಯ ಕೆಲಸ ಒಪ್ಪಿಸಿದರು. 


ಆ ದೂರ ದೇಶದಲ್ಲಿ 20 ವರ್ಷಗಳ ಕಾಲ ಕಳೆದ ಬಳಿಕ ತನ್ನ 46ನೇ ವರ್ಷದ 
ಪ್ರಾಯದಲ್ಲಿ ಗಾಂಧೀಜಿ ತನ್ನ ಪರಿವಾರದೊಂದಿಗೆ ಕೊನೆಗೊಮ್ಮೆ ಭಾರತಕ್ಕೆ ಮರಳಿದರು. 
ಅದೇ ವರ್ಷ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಅವರು ತಮ್ಮ ಫೀನಿಕ್ಸ್‌ 
ಗೆಳೆಯರೊಂದಿಗೆ ಭಂಗಿಯಾಗಿ ಸೇವೆ ಸಲ್ಲಿಸಿದರು. ಅದೇ ವರ್ಷ ಅವರು ಪುಣೆಯಲ್ಲಿನ 
' ಭಾರತ ಸೇವಕ ಸಮಾಜದ ವಸತಿಗೃಹಗಳಿಗೆ ಭೇಟ ಇತ್ತರು. ಆ ಪುಟ್ಟ ಕಾಲೋನಿಯ 
ಸದಸ್ಯರು ಗಾಂಧೀಜಿ ತಮ್ಮ ಕಕ್ಕಸುಗಳನ್ನು ಶುಚಿ ಮಾಡುತ್ತಿ ರುವುದನ್ನು ನೋಡಿದರು. 
ಅವರದನ್ನು ಇಷ್ಟಪಡಲಿಲ್ಲ. ಆದರೆ ಗಾಂಧೀಜಿ, ಆ ತೆರನಾದ ಕೆಲಸಗಳೇ ನಮ್ಮನ್ನು 
ಸ್ವರಾಜ್ಯಕ್ಕೆ ಅರ್ಹರನ್ನಾಗಿ ಮಾಡುವುದೆಂದು ನಂಬಿದ್ದರು. 

ಅನೇಕ ಬಾರಿ ಅವರು ಬಾರತ ಪ್ರವಾಸ ಕೈಕೊಂಡರು. ಎಲ್ಲಿ ಹೋದರೂ, ಒಂದಲ್ಲ 
ಒಂದು ರೀತಿಯ ಅನೈರ್ಮಲ್ಯ ಅವರಿಗೆ ಕಂಡುಬರುತ್ತಿತ್ತು. ರೈಲು ನಿಲ್ದಾಣಗಳು ಮತ್ತು 
ಧರ್ಮಛತ್ರಗಳಲ್ಲಿನ ಸಾರ್ವಜನಿಕ ಮೂತಿಗಳು ಕಕ್ಕಸುಗಳು ಕೊಳೆತು ಗಬ್ಬುನಾರುವ 
ಪರಿಸ್ಥಿತಿ ಭಯಂಕರವಾಗಿತ್ತು. ಬಡಹಳ್ಳಿಗರು ಮತ್ತು ಅವರ ಗಾಡಿ ಎತ್ತುಗಳು ಬಳಸುವ 
ರಸ್ತೆಗಳು ಯಾವಾಗಲು ದುಸ್ಥಿತಿಯಲ್ಲೇ ಇರುತ್ತಿದ್ದುವು. 


ಪವಿತ್ರ ತೀರ್ಥಗಳಲ್ಲಿ ನ ನೀರು ಹಾಗೂ ಸ್ನಾನಘಟ್ಟಗಳು ಎಷ್ಟು ಕೊಳಕಾಗಿವೆ 
ಎನ್ನುವುದರ ಪರಿವೆಯೇ ಇಲ್ಲದೆ ಮುಳುಗು ಹಾಕುವ ಜನರನ್ನು ಗಾಂಧೀಜಿ ನೋಡಿದರು. 
ಆ ಜನರೇ ನದೀತೀರಗಳನ್ನು ಕೊಳಕು ಮಾಡುತ್ತಿದ್ದರು. ಕೊಳೆ ತುಂಬಿಕೊಳ್ಳುತ್ತಿದ್ದ, ಬೆಳ್ಳಿಯ 
ನಾಣ್ಯಗಳನ್ನು ಅಲ್ಲಲ್ಲಿ ಹುದುಗಿಸಲಾದ, ಚಂದ್ರಕಾಂತಶಿಲೆಯಿಂದ ನಿರ್ಮಿಸೆಲಾದ ನೆಲವನ್ನು 
ಕಾಶೀ ವಿಶ್ವನಾಥನ ಮಂದಿರದಲ್ಲಿ ಕಂಡಾಗ ಗಾಂಧೀಜಿಗೆ ದುಃಖವಾಯಿತು. ದೇವ 
ಮಂದಿರಗಳಿಗೆ ಹೋಗುವ ದಾರಿ ಅಗಲ ಕಿರಿದಾದ ಜಾರುವ ಒಡೆಗಳ ಮೂಲಕವೇ ಏಕೆ 
ಸಾಗಿದೆ ಎಂದು ಅವರು ಚೆಂತಾಕುಲರಾದರು. ರೈಲು ಬೋಗಿಗಳನ್ನು ಉಗಿದು ಕೊಳಕು 
ಮಾಡುವ ಪ್ರಯಾಣಿಕರ ಕೆಟ್ಟ ಅಭ್ಯಾಸವನ್ನು ಗಾಂಧೀಜಿ ಖಂಡಿಸಿದರು. ಭಾರತದಲ್ಲಿ ಕೆಲವೇ 
ಜನರು ಪಾದರಕ್ಷೆಗಳನ್ನು ಬಳಸವರಾದರೂ, ಪಾದರಕ್ಷೆ ಇಲ್ಲದೆ ಈ ದೇಶದಲ್ಲಿ ಜನ 


24 ಬಹುರೂಪಿ ಗಾಂಧೀ 


ಓಡಾಡುವುದನ್ನು ಕಲ್ಪಿಸುವುದೂ ಭಯಂಕರ ಎಂದು ಅವರು ಹೇಳಿದರು. ಮುಂಬಯಿಯಂತಹ 
ನಗರಗಳಲ್ಲೂ, ಜನರು ನಡೆಯುವಾಗ ಅಕ್ಕ ಪಕ್ಕದ ಮನೆಯವರು ತಮ್ಮ ಮೇಲೆ 
ಉಗುಳಿಬಿಡುವರೋ ಎಂಬ ಭಯದಿಂದಲೇ ನಡೆಯುತ್ತಾರೆಂದು ಹೇಳಿದರು. 


ತನಗೆ ನೀಡಲಾದ ನಾಗರಿಕ ಸನ್ಮಾನಗಳಿಗೆ ಉತ್ತರವಾಗಿ ಗಾಂಧೀಜಿ “ನಿಮ್ಮ ನಗರದ 
ವಿಶಾಲ ರಸ್ತೆಗಳಿಗೆ ಭವ್ಯ ಬೆಳಕಿನ ವ್ಯವಸ್ಥೆಗಾಗಿ ಮತ್ತು ಸುಂದರವಾದ ಉದ್ಯಾನವನಗಳಿಗಾಗಿ 
ನಿಮ್ಮನ್ನು ನಾನು ಅಭಿನಂದಿಸುತ್ತೇನೆ. ಆದರೆ ಒಳ್ಳೆಯ ಶೌಚಾಲಯಗಳನ್ನು ಹೊಂದದ, 
ದಿನದ ಎಲ್ಲ ಸಮಯಗಳಲ್ಲೂ ರಸ್ತೆಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳದ ನಗರಸಭೆಗೆ, ಅಸ್ತಿತ್ವದಲ್ಲಿರುವ 
ಹಕ್ಕೇ ಇಲ್ಲ. ಹೆಚ್ಚಿನ ಪುರಸಭೆಗಳು ಎದುರಿಸಬೇಕಾದ ಅತಿ ದೊಡ್ಡ ಸಮಸ್ಯೆ, ನಗರ 
ನೈರ್ಮಲ್ಯವೇ ಆಗಿದೆ. ನಿಮ್ಮ ರಭಾಡಮಾಲಿಗಳು ಎಂತಹ ಸ್ಥಿತಿಯಲ್ಲಿ ಜೀವಿಸುತ್ತಿರುವರೆಂಬುದನ್ನು 
ನೀವೆಂದಾದರೂ ಯೋಚಿಸಿದ್ದೀರಾ ?'' ಎಂದು ಪ್ರಶ್ನಿಸುತ್ತಿದ್ದರು. 


ಜನರನ್ನುದ್ದೇಶಿಸಿ ಮಾತನಾಡುತ್ತಾ ಗಾಂಧೀಜಿ "“ಪೊರಕೆಗಳನ್ನೂ ಬಕೀಟುಗಳನ್ನೂ, 
ನೀವು ಕೈಗೆ ತೆಗೆದುಕೊಳ್ಳದೇ ಹೋದರೆ, ನೀವು ನಿಮ್ಮ ಪಟ್ಟಣಗಳನ್ನೂ, ನಗರಗಳನ್ನೂ, 
ಚೊಕ್ಕಟವಾಗಿರಿಸಿಕೊಳ್ಳಲಾರಿರಿ'' ಎನ್ನುತ್ತಿದ್ದರು. ಮಾದರಿ ಶಾಲೆಯೊಂದಕ್ಕೆ ಭೇಟನೀಡಿದಾಗ 
ಅಧ್ಯಾಪಕರನ್ನುದ್ದೇಶಿ. “ವಿದ್ಯಾರ್ಥಿಗಳಿಗೆ ಓದು ಬರಹದ ವಿದ್ಯೆಯಷ್ಟೇ ಅಲ್ಲದೆ ಅವರನ್ನು 
ನುರಿತ ಅಡಿಗೆಯವರನ್ನಾಗಿಯೂ, ರುಾಡಮಾಲಿಗಳನ್ನಾಗಿಯೂ ತರಬೇತುಗೊಳಿಸುವ 
ವಿದ್ಯೆಯನ್ನು ನೀಡಿದಾಗಲೇ ನೀವು ನಿಮ್ಮ ಸಂಸ್ಥೆಯನ್ನು ಮಾದರಿ ಸಂಸ್ಥೆಯನ್ನಾಗಿ 
ಮಾಡುವಪಿರಿ'' ಎಂದರು. “ನೀವೇ ನಿಮ್ಮ ಭಂಗಿಗಳಾದಾಗ ನೀವು ನಿಮ್ಮ ಸುತ್ತುಮುತ್ತಲನ್ನು 
ಸ್ಪಚ್ಛವಾಗಿಡುವಿರಿ. ಒಬ್ಬ ನುರಿತ ಭಂಗಿಯಾಗಲು ವಿಕ್ಟೋರಿಯಾ ಕ್ರಾಸ್‌ ಪದಕವನ್ನು 
ಪಡೆಯಬೇಕಾದಷ್ಟ ಕಾರ್ಯಸಾಹಸಗಳು ಬೇಕು.'' ಎಂದೂ ಹೇಳುತ್ತಿದ್ದರು. 


ಗಾಂಧೀಜಿಯ ಆಶ್ರಮದ ಸುತ್ತುಮುತ್ತಲ ಗ್ರಾಮಸ್ಥ ರು ಬಹಿರ್ದೆಶೆಗೆ ತೆರಳಿದ ಮೇಲೆ 
ಮಲವನ್ನು ಮಣ್ಣಿ ನಿಂದ ಮುಚ್ಚುತ್ತಿ ರಲಿಲ್ಲ . ಅದು ನಿಶ್ಚಯವಾಗಿಯೂ ಭಂಗಿಯ ಕೆಲಸ. 
ಮಲವನ್ನು ಕಣ್ಣಿನಿಂದ ನೋಡುವುದೂ ಪಾಪ, ಅದರ ಮೇಲೆ ಮಣ್ಣು ಹಾಕುವುದು 
ಇನ್ನಷ್ಟೂ ಕೆಟ್ಟುದು ಎಂದವರು ಎಣಿಸುತ್ತಿ ದ್ದ ರು. ಗಾಂಧೀಜಿ ತಾವೇ ಸ್ವತಃ ಆ ಗ್ರಾಮಗಳಲ್ಲಿ 
ಭಂಗಿ ಕೆಲಸದ ಮೇಲ್ವಿಚಾರಣೆ ನಡೆಸಿದರು. ಅವರಿಗೆ ಒಂದು ಉದಾಹರಣೆಯಾಗಿ, ಕೆಲವು 
ತಿಂಗಳುಗಳ ಕಾಲ ತಾವೇ ಕೈಯಲ್ಲಿ ಪೊರಕೆ, ಬಾಲ್ಡಿ ಗಳನ್ನು ಹಿಡಿದುಕೊಂಡು ಗ್ರಾಮಗಳಿಗೆ 
ತೆರಳುತ್ತಿ ದ್ದ ರು. ಮಿತ್ರರೂ, ಆಶ್ರಮದ ಅತಿಥಿಗಳೂ ಅವರೊಂದಿಗೆ ತೆರಳಿ ಕೆಲಸ 
ಮಾಡುತ್ತಿ ದ್ರ ರು. ಬಾಲ್ಡಿಗಳ ತುಂಬಾ ಕೊಳೆ, ಮಲಗಳನ್ನು ತುಂಬಿಕೊಂಡು ಹೊಂಡದಲ್ಲಿ 
ಹಾಕಿ ಮಣ್ಣು ಮುಚ್ಚುತ್ತಿದ್ದರು. 


ಬಹುರೂಪಿ ಗಾಂಧೀ 25 


ಅವರ ಆಶ್ರಮದಲ್ಲಿ ಬಂಗಿ ಕೆಲಸಗಳನ್ನು ಆಶ್ರಮವಾಸಿಗಳೇ ಮಾಡುತ್ತಿದ್ದರು. 
ಗಾಂಧೀಜಿ ಸೂಕ್ತ ಮಾರ್ಗದರ್ಶನವೀಯುತ್ತಿದ್ದರು. ಬೇರೆ ಬೇರೆ ಜನಾಂಗ, ಮತ, 
ವರ್ಣಗಳ ಜನರು ಅಲ್ಲಿ ವಾಸಿಸುತ್ತಿದ್ದರು. ಆಶ್ರಮದ ವಠಾರದಲ್ಲಿಲ್ಲಿಯೂ ಯಾವುದೇ 
ಕೊಳೆ ಕಶ್ಶಲವಿರುತ್ತಿರಲಿಲ್ಲ - ಎಲ್ಲ ಕೊಳೆ ಕಶ್ಮಲಗಳನ್ನು ಹೊಂಡದಲ್ಲಿ ಹಾಕಿ ಮುಚ್ಚಲಾಗುತ್ತಿತ್ತು. 
ತರಕಾರಿ ಸಿಪ್ಪೆ ಹಾಗೂ ಆಹಾರದ ಅವಶೇಷಗಳನ್ನು ಬೇರೆಯೇ ಗೊಬ್ಬರದ ತಿಪ್ಪೆಗೆ 
ಹಾಕಲಾಗುತ್ತಿತ್ತು. ಮಲವನ್ನು ಅದಕ್ಕೆಂದೇ ನಿರ್ಮಿಸಲಾಗಿದ್ದ ಗುಂಡಿಗೆ ಹಾಕಿ ಒಳ್ಳೆಯ 
ಗೊಬ್ಬರ ತಯಾರಿಸಲಾಗುತ್ತಿತ್ತು. ಬಚ್ಚಲು ನೀರನ್ನು ತೋಟಗಾರಿಕೆಗೆ ಬಳಸಲಾಗುತ್ತಿತ್ತು. 
ಒಳಚರಂಡಿ ಯೋಜನೆ ಇಲ್ಲದೆ ಇದ್ದರೂ ಆಶ್ರಮದ ತೋಟದಲ್ಲಿ ದುರ್ವಾಸನೆಯಾಗಲೀ, 
ಸೊಳ್ಳೆಗಳಾಗಲೀ ಇರಲಿಲ್ಲ. ಗಾಂಧೀಜಿ ಮತ್ತವರ ಸಂಗಡಿಗರು ಸರದಿಯಲ್ಲಿ ರಭಾಡಮಾಲಿ 
ಕೆಲಸವನ್ನು ನಿಭಾಯಿಸುತ್ತಿದ್ದರು. ಗಾಂಧೀಜಿ ತಮ್ಮ ಆಶ್ರಮದಲ್ಲಿ ಬಕೇಟು ಕಕ್ಕಸ್ಸುಗಳನ್ನೂ, 
ದ್ವಿರಂದ್ರ ಕಣಿವೆ ಕಕ್ಕಸುಗಳನ್ನೂ ಪ್ರಾರಂಭಿಸಿದರು. ಆಶ್ರಮಕ್ಕೆ ಬರುವ ಎಲ್ಲ ಸಂದರ್ಶಕರಿಗೂ 
ತಮ್ಮ ಈ ಹೊಸ ಆವಿಷ್ಕಾ ರಗಳನ್ನವರು ಹೆಮ್ಮೆಯಿಂದ ತೋರಿಸುತ್ತಿದ್ದರು. ಬಡವರು 
ಮತ್ತು ಶ್ರೀಮಂತರು, ನಾಯಕರು ಮತ್ತು ಕಾರ್ಯಕರ್ತರು, ಭಾರತೀಯರು ಮತ್ತು 
ವಿದೇಶೀಯರು ಎಲ್ಲರೂ ಈ ಕಕ್ಕ ಸುಗಳನ್ನೇ ಬಳಸುತ್ತಿದ್ದರು. ಈ ಪ್ರಯೋಗ ಕ್ರಮೇಣ, 
ಸಂಪ್ರ ದಾಯ ಮನೋಭಾವದ ಕಾರ್ಯಕರ್ತರು ಮತ್ತು ಆಶ್ರ ಮದ ಮಹಿಳೆಯರಿಗೆ ಭಂಗಿ 
ಕೆಲಸದ ಮೇಲಿದ್ದ ಹೇಸಿಗೆ ಪ್ರವೃತ್ತಿ ಯನ್ನು ತೊಲಗಿಸಿತು. 


ಗಾಂಧೀಜಿಗೆ ಎಂದಾದರೂ ಸಣ್ಣ ಪುಟ್ಟ ನೈರ್ಮಲ್ಯ ಮತ್ತು ಸ್ವಚ್ಛತಾ ಕೆಲಸ 
ದೊರೆತಾಗ ಆನಂದವಾಗುತ್ತಿತ್ತು. ಜನರ ನೈರ್ಮಲ ; ಪ್ರಜ್ಞೆಯ ಪರೀಕ್ಷೆಗೆ ಅವರ ಮನೆಯ 
ಕಕ್ಕಸುಗಳ ಸ್ಥಿತಿಯೇ ಸಾಕ್ಟಿ ಎಂದು ಅವರು ತಿಳಿದಿದ್ದ ರು. 76ನೇ ವಯಸ್ಸಿನಲ್ಲಿ ಅವರು 
ಹೆಮ್ಮೆಯಿಂದ “ನನ್ನ ಬಿಳಿ ಉಡುಪು ಯಾವುದೇ ಕೊಳೆ ಇಲ್ಲದೆ ಶುಚ್ರವಾಗಿದೆ. ಅದನ್ನು 
ನಾನೇ ಒಗೆದುಕೊಳ್ಳುತ್ತೇನೆ'” ಎಂದು ಹೇಳಿಕೊಂಡರು. ಅನೇಕ ವೇಳೆ ತಾನೋರ್ವ 
ಭಂಗಿಯೆಂದೂ, ರಾಡಮಾಲಿ ಯಾಗಿಯೇ ಸಾಯುವುದರಲ್ಲಿ ನನಗೆ ತೃಪ್ತಿಯೆಂದೂ 
ಅವರು ಹೇಳುತ್ತಿದ್ದರು. ತನಗೂ ಅಸ್ಪೃಶ್ಯರ ಜತೆಯಲ್ಲೇ ಬಹಿಷ್ಕಾರ ಹಾಕಲು ಅವರು 
ಸಂಪ್ರದಾಯವಾದೀ ಹಿಂದೂಗಳನ್ನು ಕೇಳಿಕೊಳ್ಳುತ್ತಿದ್ದರು. 


ಆಗಾಗ ಗಾಂಧೀಜಿ ಭಂಗಿಗಳ ಕಾಲೋನಿಗೆ ಭೇಟಿ ನೀಡುತ್ತಿದ್ದರು ಮತ್ತು 
ಭಂಗಿಗಳು ತಮ್ಮೆಲ್ಲ ದುಃದ ನೋವಿನ ಕತೆಗಳನ್ನು ಅವರಿಗೆ ಹೇಳುತ್ತಿದ್ದರು. ಗಾಂಧೀಜಿ 
ಅವರಿಗೆ, ಅವರ ಭಂಗಿ ಕೆಲಸ ಎಷ್ಟು ಮಾತ್ರಕ್ಕೂ ಅವಮಾನಕರ ವಾದುದಲ್ಲವೆಂದು 
ದೈರ್ಯಹೇಳಿ, ಮದ್ಯಪಾನ ಮತ್ತು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುವುದನ್ನು 


26 ಬಹುರೂಪಿ ಗಾಂಧೀ 


ಬಿಡುವಂತೆ ಮನಪೊಲಿಸುತ್ತಿ ದ್ದರು. ರುಾಡಮಾಲಿಗಳ ಮುಷ್ಕರವನ್ನು, ಅವರೆಂದೂ 
ಬೆಂಬಲಿಸುತ್ತಿರಲಿಲ್ಲ. ಭಂಗಿ ತನ್ನ ಕೆಲಸವನ್ನು ಒಂದು ದಿನವೂ ಬಿಡಬಾರದನ್ನುತ್ತಿ ದ್ದರು. 


ಒಬ್ಬ ಆದರ್ಶ ಭಂಗಿ ಹೇಗಿರಬೇಕೆಂದು ಅವರು ಹರಿಜನ ಪತ್ರಿಕೆಯಲ್ಲಿ ಹೀಗೆ 
ಬರೆದರು. “ಸರಿಯಾದ ರೀತಿಯಲ್ಲಿ ಕಕ್ಕ [ಸುಗಳನ್ನು ರಚಿಸುವ ಹಾಗೂ ಅವುಗಳನ್ನು 
ಸರಿಯಾಗಿ ಶುಚೆಗೊಳಿಸುವ ರೀತಿ ಅವನಿಗೆ ತಿಳಿದಿರಬೇಕು. ಮಲದ ದುರ್ವಾಸನೆಯನ್ನು 
ಹೋಗಲಾಡಿಸುವ ಮತ್ತು ಕ್ರಿಮಿನಾಶಕಗಳನ್ನು ಬಳಸಿ ಮಲದಿಂದ ಕ ಕಳ್ಳಾ 
ಉಂಟಾಗದಂತೆ ಮಾಡುವ ಭಜ ತಿಳಿದಿರಬೇಕು. ಮಲ ಮೂತ್ರಗಳನ್ನು ಗೊಬ್ಬರವಾಗಿ 
ಪರಿವರ್ತಿಸುವ ಕ್ರಮವನ್ನೂ ಅರಿತಿರಬೇಕು.'” ಭಂಗಿ ಕೆಲಸವನ್ನು ಬಲಾತ್ಕಾ ರದ 
ದುಡಿಮೆಯನ್ನಾಗಿಸುವ ಬದಲಿಗೆ, ಅದನ್ನೊಂದು ಅನಿವಾರ್ಯ ಸಾಮಾಜಿಕ ಸೇವೆಯ 
ಮಟ್ಟಕ್ಕೆ €ರಿಸಲು ಗಾಂಧೀಜಿ ಬಯಸಿದರು. ತಮ್ಮ ಖಾದಿ ಸಂಚಾರಪೊಂದರ ಸಂದರ್ಭದಲ್ಲಿ 
ಗಾಂಧೀಜಿ ಮಾತನಾಡಲಿದ್ದ ಸಾರ್ವಜನಿಕ ಸಭೆಗೆ ಹಾಜರಾಗಲು ಭಂಗಿಗಳಿಗೆ ಅನುಮತಿ 
ನಿರಾಕರಿಸಲಾಗಿತ್ತು. ಗಾಂಧೀಜಿಗೆ ಇದು ಗೊತ್ತಾದಾಗ ಸಮಾರಂಭದ ಸಂಯೋಜಕರಿಗೆ 
“ನಿಮ್ಮ ಸಭೆ ಭಾಷಣಗಳು, ನೀವು ನನಗೆ ನೀಡಬೇಕೆಂದಿರುವ ನಿಧಿ ಎಲ್ಲ ನಿಮ್ಮಲ್ಲೇ 
ಇರಲಿ. ನಾನಂತೂ ಆ ಅಸ ಗೃ ಶ್ಯರ ನಡುವೆಯೇ ಸಭೆ ನಡೆಸಲು ಹೋಗುವೆ. ಯಾರಿಗೆಲ್ಲ 
ಇಷ್ಟವಿದೆಯೋ ಅವರೆಲ್ಲ ಅಲ್ಲಿ ಗೇ ಬರಲಿ”” ಎಂದು ತಿಳಿಸಿದರು. ತಮ್ಮ ದೇಹಾಂತವಾಗುವ 
ಎರಡು ವರ್ಷ ಮೊದಲು ಗಾಂಧೀಜಿ ಮುಂಬಯಿ ಮತ್ತು ದೆಹಲಿಗಳ ಭಂಗಿ 
ಕಾಲೊನಿಯಲ್ಲಿ ಕೆಲ ದಿನಗಳ ಕಾಲ ತಂಗಿದ್ದ ರು. ಭಂಗಿಗಳು ವಾಸಿಸುವಂತಹಯದೇ 
ಮನೆಯಲ್ಲಿ, ಅವರು ಸೇವಿಸುವ ಆಹಾರವನ್ನುಂಡೇ ಬದುಕುವ ಇಚ್ಛೆ ಅವರದಾಗಿತ್ತು. 
ಆದರೆ ಅಂತಹ ಪ್ರಯೋಗಗಳಿಗೆ ವೂರಿದ ವಯಸ್ಸು ಆಗ ಗಾಂಧೀಜಿಯದಾಗಿತ್ತು. ಅಲ್ಲ ದೆ 
ಮಹಾತ್ಮರಾಗಿ ಅವರ ಮೇಲೆ ಕೆಲವು ವಿಶೇಷ ಸೌಲಭ್ಯಗಳನ್ನು ಹೇರಲಾಗಿತ್ತು. 

ಗಾಂಧೀಜಿ ಒಮ್ಮೆ ವೈಸರಾಯರೊಂದಿಗೆ ಅಗತ್ಯದ ಭೇಟಿಗಾಗಿ ಸಿಮ್ಜಾಕ್ಕೆ ಹೋದರು. 
. ಆಗ ತಮ್ಮ ಪ್ರಮುಖ ಸಹಚರರೊಬ್ಬರನ್ನು ಅಲ್ಲಿ ನ ಬಂಗಿಗಳ ವಸತಿಗಳನ್ನು ನೋಡಿಬರಲು 
ಕಳುಹಿಸಿದರು. ಆ ಮನೆಗಳು ಪ್ರಾಣಿಗಳು ವಾಸಿಸಲೂ ಅರ್ಹವಾಗಿಲ್ಲ ವೆಂದು ಅವರಿಗೆ 
ತಿಳಿದುಬಂದಾಗ ಉದ್ವಿಗ್ಗರಾದ ಗಾಂಧೀಜಿ “ಇವತ್ತು ನಾವು ಭಂಗಿಗಳನ್ನು ಮೃಗಗಳಿಗಿಂತಲೂ 
ಕೀಳಾದ ಸ್ಥಿ ತಿಗೆ ತಂದಿದ್ದೇವೆ. ಅವರು ಕೆಲವು ಕಾಸುಗಳನ್ನು ಸಂಪಾದಿಸುತ್ತಾರೆ. ಆದರೆ 
ಅದಕ್ಕಾಗಿ ತಮ್ಮ ಮನುಷ್ಯತ್ವದ ಗೌರಪವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ದುರ್ಗಂಧದಿಂದ 
ತುಂಬಿರುವ ಪಾಯಖಾನೆಯ ಗೋಡೆಗಳ ನೆರಳಿನಲ್ಲಿ ಕುಳಿತು ಊಟಮಾಡುವ ಭಂಗಿಯನ್ನು 
ನೋಡಿ. ಹೃದಯ ಭೇದಿಸಲು ಆ ದೃಶ್ಯ ಸಾಕು'”' ಎಂದರು. ತಲೆಯ ಮೇಲೆ ಮಲ ಹೊತ್ತು 


ಬಹುರೂಪಿ ಗಾಂಧೀ | 27 


ಸಾಗುವ ಭಂಗಿಯ ದೃಶ್ಯದಿಂದ ಗಾಂಧೀಜಿ ಅಸ್ವಸ್ಥರಾಗುತ್ತಿದ್ದರು. ಸರಿಯಾದ ಸಲಕರಣೆಗಳಿಂದ 
ಪಾಯಖಾನೆಗಳನ್ನು ಸ್ವಚ್ಛವಾಗಿರಿಸುವುದು ಹೇಗೆಂದು ಅವರು ವಿವರಿಸುತ್ತಿದ್ದರು. ಭಂಗಿ 
ತನ್ನನ್ನು ತಾನೇ ಕೊಳಕು ಮಾಡಿಕೊಳ್ಳದೆ ಈ ಕೆಲಸವನ್ನು ಕಲಾಪೂರ್ಣವಾಗಿ ನಿರ್ವಹಿಸುವುದನ್ನು 
ಸ್ವತಃ ಮಾಡಿ ತೋರಿಸುತ್ತಿದ್ದರು. 


ಒಂದು ದಿನದ ಮಟ್ಟಗೆ ನೀವು ಭಾರತದ ವೈಸ್‌ರಾಯ್‌ ಆದರೆ ನೀವೇನು 
ಮಾಡುವಿರಿ” ಎಂದು ಗಾಂಧೀಜಿಯವರನ್ನೊಬ್ಬ ವಿದೇಶೀಯ ಪ್ರಶ್ನಿಸಿದ. ಗಾಂಧೀಜಿ 
“ವೈಸ್‌ರಾಯರ ಬಂಗಲೆಯ ಸವೂಪವಿರುವ ನರಕ ಸದೃಶವಾದ ಭಂಗಿಗಳ ಲಾಯವನ್ನು 
ಶುಚಿಗೊಳಿಸುವೆ'''' ಎಂದು ಥಟ್ಟನೆ ಉತ್ತರಿಸಿದರು. “ನಿಮ್ಮ ಅಧಿಕಾರಾವಧಿಯನ್ನು 
ಇನ್ನೊಂದು ದಿನಕ್ಕೆ ವಿಸ್ತರಿಸಿದರೆ ಆಗ?'' ಎಂದು ಕೇಳಿದ ಆತ. “ಮರುದಿನವೂ ನಾನು ಅದೇ 
ಕೆಲಸವನ್ನು ಮಾಡುವೆ'' ಎಂಬುದೇ ಗಾಂಧೀಜಿ ಅವರ ಉತ್ತರವಾಗಿತ್ತು. 


ಮೋಚಿ 


ತಮ್ಮ 63ನೇ ವಯಸ್ಸಿನಲ್ಲಿ ಗಾಂಧೀಜಿ ವಲ್ಲಭಭಾಯಿ ಪಟೇಲರ ಜತೆ ಎರವಾಡ 
ಸೆರೆಮನೆಯಲ್ಲಿದ್ದರು. ಪಟೇಲರಿಗೆ ಒಂದು ಜತೆ ಚಪ್ಪಲಿಗಳ ಅಗತ್ಯವಿತ್ತು. ಆದರೆ 
ಸೆರೆಮನೆಯಲ್ಲಿ ಒಳ್ಳೆಯ ಮೋಚಿ ಇರಲಿಲ್ಲ. ಗಾಂಧೀಜಿ “ನನಗೆ ಒಳ್ಳೆಯ ಚರ್ಮ ದೊರೆತರೆ 
ನಾನು ನಿಮಗೆ ಒಂದು ಜತೆ ಒಳ್ಳೆಯ ಪಾದರಕ್ಷೆಗಳನ್ನು ಮಾಡಬಲ್ಲೆ. ಬಹುಕಾಲದ ಹಿಂದೆ 
ನಾನು ಕಲಿತ ವಿದ್ಯೆ ಈಗ ನೆನಪಿಗೆ ಬರುವುದೋ ನೋಡೋಣ, ನಾನೊಬ್ಬ ಉತ್ತಮ 
ಮೋಚಿಯಾಗಿದ್ದೆ. ಸೋದೆಪುರದ ಖಾದಿ ಪ್ರತಿಷ್ಠಾನ ವಸ್ತುಸಂಗ್ರಹಾಲಯದಲ್ಲಿ ನನ್ನ ಈ 
ಕೆಲಸದ ಮಾದರಿಯನ್ನು ಕಾಣಬಹುದು. ಅವರಿಗೊಂದು ಜತೆ ಪಾದರಕ್ಷೆಗಳನ್ನು ಕಳುಹಿಸಿದ್ದೆ” 
ಎಂದರು. ಪಟೀಲರಾದರೋ ತಾವು ಆ ಪಾದರಕ್ಷೆಗಳನ್ನು ಕಾಲಿಗೆ ಬಳಸಲಾರದೆಂದೂ, 
ತಮ್ಮ ತಲೆಗೆ ಅಲಂಕಾರವೆಂದಷ್ಟೇ ಉಪಯೋಗಿಸುವರೆಂದೂ ತಿಳಿಸಿದರು. ಟಾಲ್‌ಸ್ಟಾಯ್‌ 
ಆಶ್ರಮದಲ್ಲಿ ತಾನು ಅನೇಕ ಜೊತೆ ಚಪ್ಪಲಿಗಳನ್ನು ತಯಾರಿಸಿದ್ದುದನ್ನೂ ಗಾಂಧೀಜಿ 
ತಿಳಿಸಿದರು. 


ಗಾಂಧೀಜಿ ಮೋಚಿ ಕೆಲಸವನ್ನು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಜರ್ಮನ್‌ ಸ್ನೇಹಿತ 
ಕಾಲೆನ್‌ ಬಾಕ್‌ರಿಂದ ಕಲಿತರು. ಗಾಂಧೀಜಿ ಈ ವಿದ್ಯೆಯನ್ನು ಇತರ ಅನೇಕರಿಗೆ ಕಲಿಸಿದರು. 
ಅವರ ಶಿಷ್ಯರನೇಕರು ಸಮಗಾರ ವೃತ್ತಿಯಲ್ಲಿ ಗುರುವನ್ನೇ ಪೂರಿಸಿದರು. ಆಶ್ರಮದ 
ಹೊರಗಡೆ ಈ ಚಪ್ಪಲಿಗಳನ್ನು ಮಾರಲಾಗುತ್ತಿತ್ತು. ಆಸಮಯದಲ್ಲಿ ಷರಾಯಿಗಳ ಜತೆ 
ಬೂಟುಗಳ ಬದಲು ಚಪ್ಪಲಿಗಳನ್ನು ಧರಿಸುವ ಹೊಸ ಫೇಷ್‌ನ್‌ ಗಾಂಧೀಜಿಯಿಂದ 


28 ಬಹುರೂಪಿ ಗಾಂಧೀ 


ಪ್ರಾರಂಭಗೊಂಡಿತು. ಉಷ್ಣ ಪ್ರದೇಶದಲ್ಲಿ ಪಾದ ಮುಚ್ಚುವ ಬೂಟುಗಳಿಗಿಂತ, ಚಪ್ಪಲಿಗಳೇ 
ಹೆಚ್ಚು ಅನುಕೂಲವಾಗಿತ್ತು ಮತ್ತು ಚಳಿಗಾಲದಲ್ಲಿ ಕಾಲ್ಚೀಲಗಳನ್ನು ಧರಿಸಿಯೂ ಚಪ್ಪಲಿಗಳನ್ನು 
ಬಳಸಬಹುದಾಗಿತ್ತು. 


ಗಾಂಧೀಜಿಯವರ ಸಲಹೆ ಪಡೆಯುವುದಕ್ಕೆಂದು, ಸರ್ದಾರ್‌ ಪಟೇಲ್‌ ನೆಹರೂ 
ಮತ್ತಿತರ ಕೆಲವರು ಒಮ್ಮೆ ಸೇವಾಗ್ರಾಮಕ್ಕೆ ಹೋದರು. ತರಬೇತಿ ತಂಡವೊಂದಕ್ಕೆ 
ಗಾಂಧೀಜಿ ಮಾರ್ಗದರ್ಶನವೀಯುತ್ತಿದ್ದರು. 


«ಈ ಚರ್ಮದ ಹಾಳೆಗಳು ಇಲ್ಲಿರಬೇಕು, ಈ ಹೊಲಿಗೆಗಳು ಇಲ್ಲಿ ಈ 
ತರನಾಗಿರಬೇಕು ಮತ್ತು ಹೆಚ್ಚು ಒತ್ತಡ ಬೀಳುವ ಹಿಮ್ಮಡಿಯಲ್ಲಿ ಚರ್ಮ ಅಡ್ಡ 
ಚೂರುಗಳಿರಬೇಕು.” ತಂಡದ ಸದಸ್ಯರು ತಮ್ಮ ತಪ್ಪುಗಳನ್ನು ಗಾಂಧೀಜಿಯಿಂದ 
ಸರಿಪಡಿಸಿಕೊಳ್ಳುತ್ತಿದ್ದರು. ಭೇಟಿಗೆಂದು ಹೋದ ನಾಯಕರು ಈ ತರಬೇತಿ ತಂಡದವರು 
ತಮ್ಮ ಸಮಯವನ್ನು ಕಸಿದುಕೊಳ್ಳುತ್ತಿದ್ದಾರೆಂದು ದೂರಿದರು. ಗಾಂಧೀಜಿ ಒಡನೆ “ಅವರು 
ಕಲಿಯುತ್ತಿರುವ ಪಾಠದ ಬಗ್ಗೆ ಗೊಣಗಿಕೊಳ್ಳಬೇಡಿ, ಬೇಕಾದರೆ ನೀವೂ ನೋಡಿ, ಒಳ್ಳೆಯ 
ಚಪ್ಪಲಿ ಮಾಡುವುದು ಹೇಗೆಂದು ಕಲಿತುಕೊಳ್ಳಿ'' ಎಂದು ಸಲಹೆ ಮಾಡಿದರು. 


ಇನ್ನೊಂದು ದಿನ ಗಾಂಧೀಜಿ ಕೆಲವು ಸಹಕಾರ್ಯಕರ್ತರೊಡನೆ ಹಳ್ಳಿಯ ಸಮಗಾರರು 
ಸತ್ತ ಗೂಳಿಯ ಚರ್ಮ ಸುಲಿಯುವ ವಿಧಾನವನ್ನು ಪೂರ್ಣವಾಗಿ ವೀಕ್ಷಿಸಿದರು. ಆ 
ಹಳ್ಳಿಯ ಮಾದಿಗರು, ನಾಡಕತ್ತಿಯಿಂದ ಚರ್ಮದ ಗುಣಮಟ್ಟ ಸ್ವಲ್ಪವೂ ಕೆಡದಂತೆ ಚರ್ಮ 
ಸುಲಿಯುವ ರೀತಿಯಿಂದ ಗಾಂಧೀಜಿ ಪ್ರಭಾವಿತರಾದರು. ಗಾಂಧೀಜಿಯ ಮಟ್ಟಗೆ ಮನುಷ್ಯ 
ಶರೀರದ ಚರ್ಮ ಸುಲಿಯುವ, ಅಂಗಾಂಗಗಳನ್ನು ಕೊಲ್ಲುವ ಪ್ರತಿ ವೈದ್ಯಕೀಯ 
ವಿದ್ಯಾರ್ಥಿಯೂ ಮಾದಿಗನೇ ಆಗಿದ್ದ. ಅಂತಹ ಒಬ್ಬ ವೈದ್ಯನ ವೃತ್ತಿ ಗೌರವಾನ್ವಿತವಾದುದಾಗಿತ್ತು. 
ಆದರೆ ಭಂಗಿ ಅಥವಾ ಮಾದಿಗನ ವೃತ್ತಿ ತುಚ್ಛವೆಂದು ಎಣಿಸಲಾಗುತ್ತಿತ್ತು. ಅವರು 
ಹಿಂದೂಗಳ ಪಾಲಿಗೆ ಅಸ ಜಟ 


ಗಾಂಧೀಜಿ ಪಾದರಕ್ಷೆಗಳನ್ನು ತಯಾರಿಸುವುದರಲ್ಲೇ ತೃಪ್ತರಾಗಲಿಲ್ಲ. ಚರ್ಮ 
ಸುಲಿಯುವ ಸಮಗಾರ ವೃತ್ತಿಯಲ್ಲೂ ನಿಪುಣರಾಗಲು ಬಯಸಿದರು. ಅವರು ಇನ್ನೇನು 
ಮಾಡಲು ತಾನೇ ಸಾಧ್ಯ? ಜಗತ್ತಿನಾದ್ಯಂತ ಅಷ್ಟೊಂದು ಜನ ಚರ್ಮದ ಪಾದರಕ್ಷೆಗಳನ್ನು 
ಬಳಸುತ್ತಾರೆ ಮತ್ತು ಅದಕ್ಕಾಗಿ ಬಹುಪಾಲು ಚರ್ಮ ಜೀವಂತ ದನ, ಎತ್ತು, ಕುರಿ ಮತ್ತು 
ಆಡುಗಳನ್ನು ಕೊಲ್ಲುವ ಮೂಲಕವೇ ಸಂಗ್ರಹಿಸಲ್ಪಡುತ್ತದೆ. ಗಾಂಧೀಜಿ ಅಹಿಂಸೆಯಲ್ಲಿ 
ನಂಬಿಕೆ ಇರಿಸಿದ್ದರು. ಸಾಯುತ್ತಿರುವ ಪತ್ನಿ, ಕಾಯಿಲೆ ಇದ್ದ ಮಗನಿಗೂ ಗೋಮಾಂಸದ 
ಕಷಾಯ ಅಥವಾ ಮೊಟ್ಟಿ ಯನ್ನು ಕೊಡಲು ನಿರಾಕರಿಸಿದ ಮನುಷ್ಯ, ಕಾಲಿಗೆ ಹೊಳೆಯುವ 


ಬಹುರೂಪಿ ಗಾಂಧೀ 29 


ಚಪ್ಪಲಿಗಳನ್ನು ತಯಾರಿಸಲು ಜೀವಂತ ಪ್ರಾಣಿಗಳನ್ನು ವಧಿಸಲು ಒಪ್ಪುವುದು ದೂರದ 
ಮಾತೇ ಆಗಿತ್ತು. ಆದರೆ ಅವರಿಗೆ ಚರ್ಮ ಬೇಕಾಗಿತ್ತು. 


ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳ ಚರ್ಮವನ್ನೇ ಬಳಸಲು ಅವರು ನಿರ್ಧರಿಸಿದರು. 
ಅ೦ತಹ ಚರ್ಮದಿಂದ ತಯಾರಿಸಿದ ಚಪ್ಪಲಿಗಳು, ಶೂಗಳು, ಅಹಿಂಸಕ ಪಾದರಕ್ಷೆಗಳೆಂದೇ 
ಹೆಸರಾದುವು. ವಧಿಸಲ್ಪಟ್ಟ ಪ್ರಾಣಿಗಳ ಚರ್ಮವನ್ನು ಸುಲಭವಾಗಿ ಹದಗೊಳಿಸಲು 
ಬರುತ್ತಿದ್ದುದರಿಂದಲೂ, ಚರ್ಮಗಾರಗಳು ಅಹಿಂಸಕ ಚರ್ಮವನ್ನು ಸರಬರಾಜು ಮಾಡುತ್ತಿರ 
ಲಿಲ್ಹವಾದ್ದರಿಂದಲೂ ಗಾಂಧೀಜಿಗೆ ತಾವೇ ಚರ್ಮ ಸುಲಿಯುವ ಸಮಗಾರ ವೃತ್ತಿಯನ್ನು 
ಕಲಿಯುವುದು ಅನಿವಾರ್ಯವಾಯಿತು. 


ಭಾರತದಿಂದ ಪ್ರತಿವರ್ಷವೂ ಒಂಬತ್ತುಕೋಟಿ ರೂಪಾಯಿ ಮೌಲ್ಯದ ಕಚ್ಚಾ ಚರ್ಮ 
ರಫ್ತಾಗುತ್ತಿದ್ದುದನ್ನು ಗಾಂಧೀಜಿ ಗಮನಿಸಿದರು. ಅಲ್ಲಿ ವೈಜ್ಞಾನಿಕವಾಗಿ ಸಂಹರಿಸಲ್ಪಟ್ಟು 
ಕೋಟ್ಯಾಂತರ ರೂಪಾಯಿ ಬೆಲೆಯ ಚರ್ಮದ ಸಿದ್ದವಸ್ತುಗಳಾಗಿ ಪರಿವರ್ತನೆ ಹೊಂದಿ 
ಮತ್ತೆ ಭಾರತಕ್ಕೆ ಆಮದಾಗುತ್ತಿತ್ತು. ಇದರಿಂದ ದೇಶಕ್ಕೆ ಅರ್ಥಿಕವಾಗಿ ನಷ್ಠವಾಗುವುದಲ್ಲದೆ, 
ಕಚ್ಚಾ ಚರ್ಮವನ್ನು ಸಂಸ್ಕರಿಸಿ, ಒಳ್ಳೆಯ ಚರ್ಮದ ಸಿದ್ಧವಸ್ತುಗಳನ್ನಾಗಿ ಮಾರ್ಪಡಿಸುವ 
ಬುದ್ಧಿಕೌಶಲ್ಯವನ್ನು ಬೆಳೆಸುವ ಅವಕಾಶವೂ ಭಾರತೀಯರಿಗೆ ನಷ್ಠವಾಗುತ್ತಿತ್ತು. ನೂಲುವವರು 
ಮತ್ತು ನೇಕಾರರಿಗಾದಂತೆ, ನೂರಾರು ಚರ್ಮಾರರು ಮತ್ತು ಮೋಚಿಗಳು ತಮ್ಮ ದೈನಂದಿನ 
ಗಳಿಕೆಗೆ ಎರವಾದರು. ಚಮ್ಮಾರ ವೃತ್ತಿ ಎಂದಿನಿಂದ ಈ ದೇಶದಲ್ಲಿ ನಿಕೃಷ್ಟವೆಂದು 
ತಿಳಿಯಲ್ಪಹ್ಟಿತೆಂದು ಗಾಂಧೀಜಿ ಚಿಂತಿಸಿದರು. ಪ್ರಾಚೀನ ಕಾಲದಲ್ಲಿ ಹೀಗಿದ್ದಿರಲು 
ಸಾಧ್ಯವಿಲ್ಲ. ಇವತ್ತಾದರೋ ಸುಮಾರು ಒಂದು ಮಿಲಿಯ ಜನ ಈ ವೃತ್ತಿಯಲ್ಲಿ 
ತೊಡಗಿದ್ದಾರೆ, ಅವರೆಲ್ಲ ತಲೆಮಾರುಗಳಿಂದ ಅಸ್ಪ ಶ್ಯರೆನಿಸಿಕೊ೦ಡಿದ್ದಾರೆ. ಮೇಲ್ಜಾತಿಯ 
ಜನ ಅವರನ್ನು ಕೀಳಾಗಿ ಕಾಣುತ್ತಿದ್ದಾರೆ. ಅವರು ಕಲೆ, ಶಿಕ್ಷಣ, ಸ್ವಚ್ಛತೆ ಮತ್ತು 
ಆತ್ಮಗೌರವಗಳಿಗೆ ಎರವಾದ, ನಿಕೃಷ್ಟ ಬದುಕನ್ನು ಬಾಳುತ್ತಿದ್ದಾರೆ. ಚರ್ಮ ಹದಮಾಡುವ 
ಚಮ್ಮಾರರು, ಭಂಗಿಗಳು ಮತ್ತು ಮೋಚೆಗಳು ಸಮಾಜದ ಸೇವೆಯಲ್ಲಿ ತೊಡಗಿದ್ದಾರೆ 
ಮತ್ತು ಪ್ರಯೋಜನಕರವಾದ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದರೂ ಜಾತಿ ಪದ್ಧತಿಯ 
ಕ್ರೂರ ಅನುಷ್ಠಾನ ಸಮಾಜದ ಒಂದು ಅಂಗವಾದ ಅವರು ದಯನೀಯ ಬದುಕನ್ನು 
ಬಾಳುವಂತೆ ಬಲಾತ್ಮರಿಸಿದೆ. ಇತರ ದೇಶಗಳಲ್ಲಿ ಒಬ್ಬ ಮನುಷ್ಯ ಚಮ್ಮಾರನ ವೃತ್ತಿಯನ್ನೋ, 
ಮೋಚೆ ಕೆಲಸವನ್ನೋ ಕೈಗೊಂಡರೆ, ಅವನು ಅಸ್ಪ ಶ್ಯನಾಗಬೇಕೆಂದೇನೂ ಇಲ್ಲ. 


ಈ ಗ್ರಾಮಕೈಗಾರಿಕೆಯನ್ನು ಪುನರುಜ್ಜೀವನಗೊಳಿಸುವ ಸಲುವಾಗಿ ಗಾಂಧೀಜಿ . 
ಸಾರ್ವಜನಿಕ ವಿನಂತಿಗಳನ್ನು ಮಾಡತೊಡಗಿದರು. ಹಳ್ಳಿಗಳಲ್ಲಿ ನಶಿಸಿ ಹೋಗುತ್ತಿರುವ 


30 ಬಹುರೂಪಿ ಗಾಂಧೀ 


ಚರ್ಮಸಂಸ್ಕರಣಾ ಕೈಗಾರಿಕೆಯನ್ನು ಮತ್ತೆ ಊರ್ಜಿತಗೊಳಿಸಲು, ತಜ್ಞರ ನೆರವನ್ನು 
ಯಾಚಿಸಿದರು. ಚರ್ಮ ಸಂಸ್ಕರಣ ಪದ್ಧತಿಯ ಸುಧಾರಣೆಯಿಂದ ಸತ್ತ ಪ್ರಾಣಿಗಳ ಮಾಂಸ 
ತಿನ್ನುವ ಅಸಹ್ಯ ಪದ್ಧತಿಯೂ ತೊಲಗಿ ಹೋದೀತೆಂದು ಅವರು ನಂಬಿದ್ದರು. ಆ ದಿನಗಳಲ್ಲಿ 
ಸತ್ತ ದನವೊಂದರ ಹೆಣವನ್ನು ಒಬ್ಬ ಚಮ್ಮಾರನ ಮನೆಗೆ ತಂದಿತೆಂದರೆ ಇಡಿಯ ಕುಟುಂಬಕ್ಕೆ 
ಹಬ್ಬ, ಏಕೆಂದರೆ ಇಡೀ ದಿನ ಸತ್ತ ಹಸುವಿನ ಮಾಂಸದ ಹಬ್ಬದ ಊಟವಾಗುತ್ತಿತ್ತು. 
ಮಕ್ಕಳು ದನದ ಹೆಣದ ಸುತ್ತ ಮುಕುರಿ ಕುಣಿಯುತ್ತಿದ್ದವು, ಮತ್ತು ದನದ ಮೈಯ ಮಾಂಸ 
ಕೊಯ್ಯಲು ಪ್ರಾರಂಭಿಸುತ್ತಿದ್ದಂತೆ ಎಲುಬಿನ ತುಂಡುಗಳನ್ನು ಮಾಂಸದ ಚೂರುಗಳನ್ನು 
ಕೈಗೆತ್ತಿಕೊಂಡು, ಒಬ್ಬರಿನ್ನೊಬ್ಬರ ಮೇಲೆ ಎನದು ಸ೦ಂತೋಷಪಡುತ್ತಿದ್ದರು. ಈ ದೃಶ್ಯ 
ಗಾಂಧೀಜಿಗೆ ವಾಕರಿಕೆ ಬರಿಸುತ್ತಿತ್ತು. 


ಹರಿಜನ ಚಮ್ಮಾರರಿಗೆ ಗಾಂಧೀಜಿ “ಪ್ರಾಣಿಯ ಹೆಣದ ಮಾಂಸ ತಿನ್ನುವುದನ್ನು 
ನೀವು ಬಿಡಲು ಆಗುವುದಿಲ್ಲವೆ? ನೀವು ಬಿಟ್ಟು ಬಿಡದಿದ್ದರೂ ನಾನೇನೋ ನಿಮ್ಮನ್ನು 
ಮುಟ್ಟಬಹುದು ಆದರೆ ಸಾಂಪ್ರದಾಯಿಕ ಮಂದಿ ನಿಮ್ಮ ಸಂಗದಿಂದ ದೂರ ಸರಿಯುವರು. 
ಅದೊಂದು ಕೊಳಕು ಅಭ್ಯಾಸ'' ಎಂದು ಹೇಳುತ್ತಿದ್ದರು. ಅದಕ್ಕೆ ಚಮ್ಮಾರರು “ಸತ್ತ 
ಪ್ರಾಣಿಗಳನ್ನು ಒಯ್ಯುವ ಮತ್ತು ಅವುಗಳ ಚರ್ಮ ಸುಲಿಯುವ ಕಾಯಕ ನಾವೇ 
ಮಾಡಬೇಕಾದರೆ ನೀವು ನಮ್ಮನ್ನು ಅವುಗಳ ಮಾಂಸ ತಿನ್ನುವುದರಿಂದ ತಪ್ಪಿಸಲಾರಿರಿ'' 
ಎ೦ದು ಉತ್ತರಿಸಿದರು. ಗಾಂಧೀಜಿ “ಯಾಕಾಗಬಾರದು? ಚರ್ಮೋದ್ಯೋಗದ ಕೆಲಸದಲ್ಲಿ 
ನಾನು ತೊಡಗಿರುವುದನ್ನು ಒಂದು ದಿನ ನೀವು ಕಾಣುವಿರಿ. ಆದರೆ ನಾನು ಸತ್ತ ಪ್ರಾಣಿಗಳ 
ಮಾಂಸ ತಿನ್ನುವುದನ್ನು ನೋಡಲಾರಿರಿ. ಭಂಗಿ ಕೆಲಸ ಮತ್ತು ಸತ್ತ ಪ್ರಾಣಿಗಳ ಚರ್ಮ 
ಸುಲಿಯುವ ಕಾಯಕ ಇವೆರಡನ್ನೂ ಸಂಪೂರ್ಣ ಆರೋಗ್ಯಕರ ಮತ್ತು ಪರಿಶುದ್ಧ 
ರೀತಿಯಿಂದ ಮಾಡಲು ಸಾಧ್ಯವೆಂದು ನನ್ನ ಅನುಭವದಿಂದ ಹೇಳಬಲ್ಲೆ'' ಎಂದು 
ವಾದಿಸಿದರು. 


ಸಾಬರ್ಮತಿ ಮತ್ತು ವಾರ್ಧಾದ ಆಶ್ರಮಗಳಲ್ಲಿ ಒಂದೊಂದು ಚರ್ಮೋದ್ಯೋಗದ 
ವಿಭಾಗವನ್ನು ಗಾಂಧೀಜಿ ತೆರೆದರು. ಮೊದಲಿಗೆ ಸಣ್ಣ ಪ್ರಮಾಣಲ್ಲಿ ಪ್ರಾರಂಭಗೊ೦ಡರೂ, 
ನಂತರ ಕಚ್ಚಾ ಚರ್ಮವನ್ನು ಶೇಖರಿಸುವ ಪಕ್ಕಾ ಕಟ್ಟಡವೊಂದು ಸಿದ್ಧವಾಯಿತು. ನುರಿತ 
ಸಮಗಾರರ ನೆರವಿನಿಂದ ಆಶ್ರಮದ ಹುಡುಗರು ಚರ್ಮ ಹದಮಾಡುತ್ತಿದ್ದರು. ಆ 
ಚರ್ಮೋದ್ಯೋಗ ಭವನಕ್ಕಾಗಿ ಗಾಂಧೀಜಿ ರೂ. 50,000 ಸಂಗ್ರಹಿಸಿದ್ದ ರು. ಅಲ್ಲಿ 
ತಯಾರಾದ ಚರ್ಮದ ಸಾಮಗ್ರಿಗಳು ಬಹಿರಂಗ ಮಾರುಕಟ್ಟಯಲ್ಲಿ ಮಾರಾಟವಾಗುತ್ತಿ ದ್ದುವು. 
ತಾನಾಗಿ ಸತ್ತ ಪ್ರಾಣಿಗಳ ಚರ್ಮವನ್ನಷ್ಟೇ ಉಪಯೋಗಿಸಲಾಗುತ್ತಿತ್ತು ಆ ಕೇಂದ್ರದಲ್ಲಿ. 
ಕಲ್ಕತ್ತದ ರಾಷ್ಟ್ರೀಯ ಚರ್ಮಸಂಸ್ಕರಣ ಕೇಂದ್ರಕ್ಕೆ ಭೇಟ ನೀಡಿ ಗಾಂಧೀಜಿ ಕ್ರೋಮ್‌ ಚರ್ಮ 


ಬಹುರೂಪಿ ಗಾಂಧೀ 31 


ತಯಾರಿಕೆಯ ರೀತಿಯನ್ನು ಆಸಕ್ತಿಯಿಂದ ಪರಿಶೀಲಿಸಿದರು. ಉಪ್ಪಿನಿಂದ ಸಂಸ್ಕರಿಸಲ್ಪಟ್ಟ 
ದನದ ಚರ್ಮದಿಂದ ರೋಮಗಳನ್ನು ಬೇರ್ಪಡಿಸಲು ಸುಣ್ಣವನ್ನು ಹೇಗೆ ಬೆರಸಲಾಗುತ್ತದೆ 
ಎಂದೂ, ಚರ್ಮಕ್ಕೆ ಬಣ್ಣ ಹಾಕುವ ಬಗೆಯನ್ನೂ ಅವರು ತಿಳಿದುಕೊಂಡರು. ಹಳ್ಳಿಗಳಲ್ಲಿ 
ಚರ್ಮೊದ್ಯೋಗವನ್ನು ಸುಧಾರಿಸುವ ದೃಷ್ಟಿಯಿಂದ ಟಾಗೋರರ ಶಾಂತಿನಿಕೇತನದಲ್ಲಿ 
ನಡೆಯುತ್ತಿದ್ದ ಸಂಶೋಧನೆಗಳನ್ನು ನೋಡಿ ತಿಳಿದುಕೊಂಡರು. ಗ್ರಾಮಗಳಲ್ಲಿನ ಪ್ರಾಚೇನ 
ಚರ್ಮೋದ್ಯೋಗವನ್ನು ನಿಲ್ಲಿಸಿಬಿಡಲಾಗಲೀ, ಹಳ್ಳಿಗಳಿಂದ ಅಂತಹ ಕೈಗಾರಿಕೆಗಳನ್ನು 
ನಗರಗಳಿಗೆ ಒಯ್ಯಲಾಗಲೀ ಗಾಂಧೀಜಿ ಸಿದ್ದರಿರಲಿಲ್ಲ . ಅದರಿಂದ ಗ್ರಾಮಗಳ ನಾಶ 
ಖಂಡಿತವೆಂದು ಅವರು ನಂಬಿದ್ದರು. ಅದರಿಂದ ಹಳ್ಳಿಗರಿಗೆ ತಮ್ಮ ಕೈಗಳನ್ನೂ, ಬುದ್ಧಿಶಕ್ತಿಯನ್ನೂ ಫೆ 
ಬಳಸುವ ಅಷ್ಟಿಷ್ಟು ಅವಕಾಶಗಳೂ ತಪ್ಪಿ ಹೋಗುವುದೆಂದು ಅವರು ತಿಳಿದಿದ್ದರು. ಹಳ್ಳಿಯ 
'ಒಂದು ಭಾಗದಿಂದ ಇನ್ನೊಂದು ಬಾಗಕ್ಕೆ ಸತ್ತ ಪ್ರಾಣಿಗಳನ್ನು ಒಯ್ಯುವ ಸುಲಭ ಶಾಸ್ತ್ರೀಯ 
ಉಪಾಯಪೊಂದನ್ನು ಅವರು ಬಯಸುತ್ತಿದ್ದರು. ಹಳ್ಳಿಯ ಚಮ್ಮಾರ ಸತ್ತ ಪ್ರಾಣಿಯನ್ನು 
ಎತ್ತಿ, ಕುಕ್ಕಿ ದರದರನೇ ಎಳೆದು ಅದರ ಚರ್ಮಕ್ಕೆ ಹಾನಿಮಾಡುವುದರ ಮೂಲಕ ಚರ್ಮದ 
ಬೆಲೆಯನ್ನು ಕಡಿಮೆಮಾಡುತ್ತಾನೆ. ಅವನಿಗೆ ಪ್ರಾಣಿಗಳ ಮೂಳೆಯ ಉಪಯೋಗವೂ 
ತಿಳಿದಿಲ್ಲ, ಮೂಳೆಗಳನ್ನು ನಾಯಿಗಳಿಗೆಸೆದು ನಷ್ಟವನ್ನನುಭವಿಸುತ್ತಾನೆ. ಮೂಳೆಗಳಿಂದ 
ತಯಾರಾದ ಹಿಡಿಕೆಗಳು, ಗುಂಡಿಗಳು ತಮ್ಮ ದೇಶಕ್ಕೆ ವಿದೇಶಗಳಿಂದ ಆಮದಾಗುತ್ತವೆ. 
ಮೂಳೆಯ ಪುಡಿ ಒಳ್ಳೆಯಗೊಬ್ಬರ ಕೂಡಾ. 


ಗಾಂಧೀಜಿ ಚಮ್ಮಾರರ ಗುಡಿಸಲುಗಳಿಗೆ ಹೋಗಿ ಅವರೊಡನೆ ಕಲೆತು ಬೆರೆತು 
ಮಾತನಾಡುತ್ತಿ ದ್ದರು. ಅವರು ಕೂಡಾ ಗಾಂಧೀಜಿಯನ್ನು ತಮ್ಮ ಸ್ಥಿ ತಿ ಗತಿಗಳ ಸುಧಾರಣೆಗೆ 
ಕಟಿಬದ್ದನಾದ ಮಿತ್ರನೆಂಬಂತೆ ಕಂಡು ಅವರ ಮೇಲೆ ವಿಶ್ವಾಸ ಇರಿಸುತ್ತಿದ್ದರು. ಅವರ 
ಕಾಲೊನಿಗಳಿಗೆ ಗಾಂಧೀಜಿ ಭೇಟ ನೀಡಿದಾಗ ತಮಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲವೆಂದು 
ದೂರು ಹೇಳುತ್ತಿದ್ದರು. ಸಾರ್ವಜನಿಕ ಬಾವಿಯಿಂದ ತಮಗೆ ನೀರು ಸೇದಲು ಬಿಡುತ್ತಿಲ್ಲವಂದೂ, 
ಗ್ರಾಮದ ದೇವಾಲಯಕ್ಕೆ ತಮಗೆ ಪ್ರವೇಶ ನಿರಾಕರಿಸಲಾಗುತ್ತಿದೆಯೆಂದೂ, ಉಚ್ಚಿಜಾಶಿಯ 
ಜನರು ತಮ್ಮನ್ನು ದೂರವಿಟ್ಟು ಅನಿವಾರ್ಯವಾಗಿ ತಾವು ಹಳ್ಳಿ, ಪಟ್ಟಣಗಳ ಹೊರವಲಯದಲ್ಲಿ 
ಬೇರೆಯಾಗಿ ವಾಸಿಸುವಂತೆ ಮಾಡಲಾಗಿದೆ ಎಂದೂ ಅಹವಾಲುಗಳನ್ನು ಹೇಳಿಕೊಳ್ಳುತ್ತಿದ್ದರು. 
ಗಾಂಧೀಜಿಗೆ ಈ ಸಂಗತಿಗಳನ್ನು ತಿಳಿದು ತುಂಬ ನೋವುಂಟಾಗುತ್ತಿತ್ತು ಮತ್ತು ನಾಚಿಕೆ 
ಎನಿಸುತ್ತಿತ್ತು. ಅವರಿಗೆ ಬೇರೆಯವರು ಉಪಕಾರ ಮಾಡಬೇಕೆಂದೇನೂ ಗಾಂಧೀಜಿ 
ಬಯಸಲಿಲ್ಲ. ಆದರೆ ಅವರು ತಮ್ಮ ಕಾಲುಗಳ ಮೇಲೆ ತಾವೇ ನಿಲ್ಲಬೇಕೆಂದು ಬಯಸಿದರು. 
ಎಂದಿನಿಂದ ದೇಹ ಶ್ರಮದ ಕೆಲಸವನ್ನು ಕೀಳಾಗಿ ಕಾಣುವ ಪ್ರವೃತ್ತಿ ಈ ದೇಶದಲ್ಲಿ 


32 ಬಹುರೂಪಿ ಗಾಂಧೀ 


ಕಂಡುಬಂತೊ, ಅಂದೇ ದೇಶಕ್ಕೆ ದುರ್ದೆಸೆ ಪ್ರಾರಂಭವಾಯಿತೆಂದು ಟಾಗೋರರಂತೆ, 
ಗಾಂಧೀಜಿಯೂ ತಿಳಿದಿದ್ದರು. ಮತ್ತು ಮುಂದೊಂದು ದಿನ ಈ ರೀತಿ ತಮ್ಮ ಸೋದರರಿಗೆ 
ಮಾನವೀಯ ಹಕ್ಕುಗಳನ್ನು ನಿರಾಕರಿಸಿದವರು ತಮ್ಮ ಅನ್ಯಾಯದ, ದಯಾಹೀನ ಕೃತ್ಯಗಳಿಗೆ 
ಉತ್ತರಿಸಬೇಕಾಗಬಹುದಂದೂ ಗಾಂಧೀಜಿ ಭವಿಷ್ಯ ನುಡಿದರು. 


ಚಮ್ಮಾರರಿಗೆ ನ್ಯಾಯ ಸಮ್ಮತ ವೇತನ, ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ 
ಸವಲತ್ತು ದೊರೆಯುವಂತೆ ನೋಡಿಕೊಳ್ಳಲು ಸಮರ್ಪಣ ಭಾವದಿಂದ ದುಡಿಯುವ 
ಕಾರ್ಯಕರ್ತರ ಅವಶ್ಯಕತೆಯನ್ನು ಗಾಂಧೀಜಿ ಮನಗಂಡರು. ಈ ಕಾರ್ಯಕರ್ತರು ಹರಿಜನ 
ಮಕ್ಕಳಿಗಾಗಿ ರಾತ್ರಿ ಶಾಲೆಗಳನ್ನು ನಡೆಸುವರು, ಆ ಮಕ್ಕಳನ್ನು ಚಿಕ್ಕ ಪುಟ್ಟ ಪ್ರವಾಸಗಳಿಗೆ, 
ಪ್ರೇಕ್ಷಣೀಯ ಸ್ಥಳಗಳ ಸ೦ದರ್ಶನಕ್ಕೆ ಕರೆದೊಯ್ಯುವರು. ಗಾಂಧೀಜಿ ಸ್ವತಃ ಚಮ್ಮಾರ 
40ಗಳಲ್ಲಿ ರಾತ್ರಿ ಶಾಲೆಗಳನ್ನು ತತ ಅವುಗಳನ್ನೇ ಕೇಂದ ತ ನ ಹರಿಜನ 
ಸೇವಾ ಚಟುವಖಿಕೆಗಳನ್ನು ನಡೆಸಿದರು. 


ಚಮ್ಮಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟರು. ಅವರಲ್ಲನೇಕರು, ಸತ್ತ ಪ್ರಾಣಿಗಳ 
ಚರ್ಮವನ್ನಷ್ಟೇ ಉಪಯೋಗಿಸುವ ವಚನವಿತ್ತರು. ಇನ್ನೂ ಸು ಇಹ ಮತ್ತು 
ಸತ್ತ ಪ್ರಾಣಿಗಳ ಮಾಂಸ ತಿನ್ನುವ ಚಟವನ್ನು ಜವನ ಪಣತೊಟ್ಟರು. ಗಾಂಧೀಜಿ 
ಒಮ್ಮೆ ಹರಿದ ಚಪ್ಪಲಿಗಳನ್ನು. ಸತ ಚಮ್ಮಾರರ ಸಭೆಯೊಂದಕ್ಕೆ ಹೋದರು. 
ಅವರು ಆಗ ಪ್ರವಾಸದಲ್ಲಿದ್ದುದರಿಂದ ಬೇರೆ ಹೊಸ ಚಪ್ಪಲಿಗಳಿರಲಿಲ್ಲ. ಚಮ್ಮಾರರು 
ಅದನ್ನು ಗಮಸಿದರು. ಅವರಲ್ಲಿ ಒಬ್ಬರು ಒಂದು ಜೊತೆ ಅಹಿಂಸಕ ಚಪ್ಪಲಿಗಳನ್ನು 
ತಯಾರಿಸಿ ಗಾಂಧೀಜಿಗೆ ಕಾಣಿಕೆಯಾಗಿ ನೀಡಿದರು. 


ದಕ್ಷಿಣ ಆಫ್ರಿ ಕಾದಲ್ಲಿ ತಮ್ಮನ್ನು ಸೆರೆಯಲ್ಲಿಟ್ಟ ಜನರಲ್‌ ಸ್ಮಟ್ಟನಿಗೆ ಗಾಂಧೀಜಿ 
ತಾವೇಸ್ಟ ತಃ Mp ಚೊಕ ಚಪ್ಪಲಿ ತಯಾರಿಸಿ ಕೊಡುಗೆಯಾಗಿ sae ಗಾಂಧೀಜಿಯ 
70ನೇ ಹ ವೇಳ ಜಮಾ ಸ್ಮಟ್ಸ್‌ ಈ ರೀತಿ ಬರೆದರು “ಜೈಲಿನಲ್ಲಿ ಆತ ನನಗಾಗಿ 
ಒಂದು ಜೊತೆ ಪಾದರಕ್ಷೆಗಳನ್ನು ತಯಾರಿಸಿದರು. ಹಲವು ಬೇಸಿಗೆಗಳಲ್ಲಿ ನಾನವುಗಳನ್ನು 
ಧರಿಸಿದೆನಾದರೂ, ಅಂಥ ಮಹಾತ್ಮ ಅನುಗ್ರಹಿಸಿದ ಪಾದರಕ್ಷೆಗಳನ್ನು ಧರಿಸಲು ನಾನು 
ಯೋಗ್ಯನಲ್ಲವೆಂದು ನನಗೆ ಭಾಸವಾಗುತ್ತಿತ್ತು.” 


ಸೇವಕ 


ಸಾಮಾನ್ಯವಾಗಿ ಕೂಲಿ ಕೆಲಸಗಾರರು ಮಾಡುವ ಬೇರೆ ಬೇರೆ ಕೆಲಸಗಳನ್ನು 
ಗಾಂಧೀಜಿ ತಮ್ಮ ಆಶ್ರಮ ಜೀವನದಲ್ಲಿ ಮಾಡುತ್ತಿದ್ದರು. ಅದಕ್ಕೂ ಮೊದಲು ನ್ಯಾಯಾಪಾದಿ 


ಬಹುರೂಪಿ ಗಾಂಧೀ 33 


ತಾವು ತಿಂಗಳೂ೦ದರ ಸಾವಿರಾರು ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದಾಗಲೂ ಪ್ರತಿ ದಿನ 
ಬೆಳಿಗ್ಗೆ ನಿಯಮಿತವಾಗಿ ಗೋಧಿ ಬೀಸುವ ಕಾಯಕ ಮಾಡುತ್ತಿದ್ದರು. ಮಡದಿ ಕಸ್ತೂರಬಾ 
ಮತ್ತು ಮಕ್ಕಳು ಅವರ ಜತೆ ಗೋಧಿ ಬೀಸಲು ಸೇರುತ್ತಿದ್ದರು. ಅದರಿಂದ ಕುಟುಂಬಕ್ಕೆ 
ಚಪಾತಿಗೆ ಬೇಕಾದ ಹಿಟ್ಟು ದೊರೆಯುತ್ತಿತ್ತು. ಈ ಪರಿಪಾಠವನ್ನು ಗಾಂಧೀಜಿ ಸಾಬರ್ಮತಿ 
ಆಶ್ರಮದಲ್ಲೂ ಮುಂದುವರಿಸಿದರು. ಬೀಸುವ ಕಲ್ಲನ್ನು ಸರಿ ಮಾಡುವುದರಲ್ಲಿ ಗಾಂಧೀಜಿ 
ಗ೦ಟಿಗಟ್ಟಲೆ ಕಾಲ ಕಳೆಯುತ್ತಿದ್ದರು. ಒಮ್ಮೆ ಕಾರ್ಯಕರ್ತನೊಬ್ಬ ಆಶ್ರಮದಲ್ಲಿ ಗೋಧಿ 
ಹಿಪ್ಬಿನ ಕೊರತೆಯಾಗಿದೆ ಎಂದು ತಿಳಿಸಿದೊಡನೆಯೇ ಗಾಂಧೀಜಿ ಗೋಧಿ ಬೀಸುವುದರಲ್ಲಿ 
ನೆರವಾಗಲು ಸಿದ್ದರಾದರು. 


ಬೀಸುವುದಕ್ಕೆ ಮೊದಲು ಗೋಧಿಯನ್ನು ಗಾಳಿಸಿ ಸ್ವಚ್ಛಗೊಳಿಸುವುದನ್ನು ಅವರೆಂದೂ 
ಮರೆಯುತ್ತಿರಲಿಲ್ಲ. ಅನೇಕ ವೇಳೆ ಸಂದರ್ಶಕರು ಈ ಮಹಾತ್ಮರು ತುಂಡುಬಟ್ಟಿ 
ಉಟ್ಟುಕೊಂಡು ಗೋಧಿಯಿಂದ ಕಲ್ಲುಗಳನ್ನು ಹೆಕ್ಕಿ ಸ್ವಚ್ಛ ಗೊಳಿಸುತ್ತಿ ರುವುದನ್ನು 
ಕಾಣುತ್ತಿ ದ್ದ ರು. ಹೊರಗಿನವರ ಎದುರು ದೇಹ ಶ್ರಮದ ಕೆಲಸಗಳನ್ನು ಮಾಡುವುದರಲ್ಲಿ 
ಅವರಿಗೆ ಲಜ್ಜೆಯೆನಿಸುತ್ತಿರಲಿಲ್ಲ. ಒಮ್ಮೆ ಕಾಲೇಜು ಕಲಿತ ತರುಣ, ತನ್ನ ಇಂಗ್ಲಿಷ್‌ ಕಲಿಕೆಯ 
ಹೆಮ್ಮೆಯಿಂದ ಗಾಂಧೀಜಿಯ ದರ್ಶನಕ್ಕಾಗಿ ಒಂದ. ಸಂದರ್ಶನವಾದ ನಂತರ ಆತ 
ಗಾಂಧೀಜಿಗೆ “ಬಾಪೂ, ನನ್ನಿಂದ ನಿಮಗೇನಾದರೂ ಕೆಲಸವಾಗಬೇಕಾಗಿದ್ದ ಲ್ಲಿ ನನಗೆ 
ತಿಳಿಸಿರಿ” ಎಂದ. ತನಗೇನಾದರೂ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕೆಲಸ ಸಿಗಬಹುದೆಂದು 
ಆತ ಸಿರೀಕ್ಬಿಸಿದ್ದ . ಆದರೆ ಆತನ ಮನಸ್ಸನ್ನರಿತಿದ್ದ ಗಾಂಧೀಜಿ ಹೇಳಿದರು “ಒಳ್ಳೇದು ನಿನಗೆ 
ಸಮಯವಿದ್ದರೆ, ಈ ಕುಕ್ಕೆಯಲ್ಲಿ ರುವ ಗೋಧಿಯನ್ನು ಸ್ವಚ್ಛಗೊಳಿಸು'' ಇತ ಅ 
ತರುಣ ಇಕ್ಕಟ್ಟಿನಲ್ಲಿ ಸಿಕ್ಕ ಹಾಗೂ ಹೀಗೂ ಒಂದು ಗಂಟಿ ಕಾಲ ಗೋಧಿ ಹೆಕ್ಕಿದ 
ಶಾಸ್ತ್ರಮಾಡಿ ಬಸವಳಿದು, ಗಾಂಧೀಜಿಗೆ ವಿದಾಯ ಹೇಳಿ ಹೋದ. 


ಸ್ವಲ್ಪ ಕಾಲ ಗಾಂಧೀಜಿ ಆಶ್ರಮದಲ್ಲಿ ಒಬ್ಬ ಸಹಾಯಕ ಉಗ್ರಾಹಾಧಿಕಾರಿಯಾಗಿ 
ಕೆಲಸ ಮಾಡಿದರು. ಬೆಳಗಿನ ಪ್ರಾರ್ಥನೆಯ ನಂತರ ಅವರು ತರಕಾರಿ ಹೆಚ್ಚಲು 
ಅಡಿಗೆಕೋಣೆಗೆ ಹೋಗುತ್ತಿದ್ದರು. ಅಡಿಗೆಮನೆ ಅಥವಾ ಉಗ್ರಾಣದ ಯಾವುದೇ ಮೂಲೆಯಲ್ಲಿ 
ಕಸ ಇಲ್ಲವೇ ಜೇಡನ ಬಲೆಗಳನ್ನು ಕಂಡರೆ ತನ್ನ ಸಹ ಕಾರ್ಯಕರ್ತರನ್ನು ತರಾಟಿಗೆ ತೆಗೆದು 
ಕೊಳ್ಳುತ್ತಿದ್ದರು. ತರಕಾರಿ, ಹಣ್ಣು ಹಂಪಲು ಮತ್ತು ಧಾನ್ಯಗಳ ಪೋಷಣಾಂಶಗಳ ಬಗ್ಗೆ 
ಅವರಿಗೆ ಚೆನ್ನಾಗಿ ತಿಳುವಳಿಕೆ ಇತ್ತು. ಒಮ್ಮೆ ಆಶ್ರಮವಾಸಿಯೊಬ್ಬರು ತೊಳೆಯದೆ 
ಆಲೂಗೆಡ್ಡೆ ಕತ್ತರಿಸಿದ್ದರು. ಗಾಂಧೀಜಿ, ಆಲೂಗೆಡ್ಡೆ ಮತ್ತು ನಿಂಬೆಹಣ್ಣುಗಳನ್ನು ಕತ್ತರಿಸುವ 
ಮೊದಲು ಯಾವಾಗಲೂ ತೊಳೆದುಕೊಳ್ಳಬೇಕಾದ ಅಗತ್ಯವನ್ನು ವಿವರಿಸಿದರು. ಇನ್ನೊಮ್ಮೆ 


34 ಬಹುರೂಪಿ ಗಾಂಧೀ 


ಆಶ ಮವಾಸಿಯೊಬ್ಬರಿಗೆ ಗಾಂಧೀಜಿ ಸಿಪೆ ಅಲಲಿ ಕಪ ಗಾಗುವಷ್ಟು ಕಳಿಶ ಬಾಳೆಹಣ್ಣನ್ನು 

ಹ ೆ ಖಿ. ಳಾ ಇ 
ಕೊಟ್ಟಾಗ ಆತ ತನಗೆ ಅವಮಾನವಾಯಿತೆಂದುಕೊಂಡರು. ಆದರೆ ಗಾಂಧೀಜಿ ಆ ಹಣ್ಣು 
ಅವರ ಜೀರ್ಣಾಂಗಗಳ ಶಕ್ತಿಗೆ ಅನುಕೂಲವಾಗಿದೆ ಎಂದೇ ಅದನ್ನು ಅವರಿಗೆ ನೀಡ 
-`ಲಾಯಿಕೆಂದು ಸಮಾಧಾನಪಡಿಸಿದರು. ಗಾಂಧೀಜಿ ಆಗಾಗ ಆಶ್ರಮವಾಸಿಗಳಿಗೆ ಹಣ್ಣು ಗಳನ್ನು 
ಹಂಚುತ್ತಿ ದ್ದ ರು. ಅವರಾರಿಗೂ ಆಶ್ರಮದ ಅರೆಬೆಂದ ಆಹಾರದ ಬಗ್ಗೆ ದೂರಿಕೊಳ್ಳಲು 
ಅವಕಾಶವೇ ಸಿಗುತ್ತಿ ರಲಿಲ್ಲ ಲ ದಕ್ಷಿಣ ಆಫ್ರಿಕಾದಲ್ಲಿ ಸೆರೆಮನೆಯಲ್ಲಿ ತನ್ನ ಸಹ ಕೃದಿಗಳಿಗ 
ದಿನವೂ ಎರಡು ಹೊತ್ತೂ ಆಹಾರ ಬಡಿಸುವ ಹೊಣೆ ಗಾಂಧೀಜಿಯದಾಗಿತ್ತು. 


ಪ್ರತಿಯೂಬ್ಬರೂ ತಮ್ಮ ಪಾತ್ರೆಗಳನ್ನು ತಾವೇ ತೊಳೆದಕೊಳ್ಳ ಬೇಕೆನು ವುದ 
ಆಶ್ರಮದ ನಿಯಮವಾಗಿತ್ತು. ಅಡಿಗೆಯ ಪಾತ್ರೆಗಳನ್ನು ಬೇರೆಬೇರೆ kis ಯಂತೆ 
ತೊಳೆಯುತ್ತಿ ತ್ತಿದ್ದುವು. ಒಂದು ದಿನ ಗಾಂಧೀಜಿ, ಮಸಿಹಿಡಿದುಕೊಂಡಿದ್ದ ಅಡಿಗೆಯ ದೊಡ್ಡ 
ಬಾಣಲೆಯೊಂದನ್ನು ಸ್ವಚ್ಛಗೊಳಿಸಲು ಪ್ರಾ ಪಾರಂಭಿಸಿದರು. ಕೈಗಳಲ್ಲಿ ನ ಬಳಿದುಕೊಂಡು 
ಗಾಂಧೀಜಿ ಬಾಣಲೆಯನ್ನು ಉಜ್ಜತೊಡಗಿದರು. ಅಕಸ್ಕಾತ್ತಾಗಿ ಕಸ್ತೂರಬಾ ಆಕಡೆ 
ಕಾಣಿಸಿಕೊಂಡರು. ಬಾಣಲೆಯನ್ನು ಹಿಡಿದುಕೊಂಡು ಕಸ್ತೂರಬಾ “ಇದು ನಿಮ್ಮ ಕೆಲಸವಲ್ಲ. 
ಈ ಕೆಲಸಕ್ಕೆ ಬೇರೆ ಜನರಿದ್ದಾರೆ” ಸ ಗಾಂಧೀಜಿ ಕಸ್ತೂರಬಾರವರಿಗೆ ಸೋಲೊಪ್ಪಿಕೊಳ್ಳುವುದೇ 
ಬಾಣತನವು ಆ ಕೆಲಸವನ್ನು ಕಸ್ತೂರಬಾರವರೇ ಪೂರ್ತಿಗೊಳಿಸಲು ಬಿಟ್ಟು 
ಕೊಟ್ಟರು. ಲೋಹದ ಪಾತ್ರೆಗಳು ಥಳ ಥಳ ಹೊಳೆಯುವ ತನಕ ಅವರಿಗೆ ತೃಪ್ತಿಯೆನಿಸುತ್ತಿರಲಿಲ್ಲ. 
ಜೈಲಿನಲ್ಲೊ ಮ್ಶೆ ಸಹಾಯಕರೊಬ್ಬರ ಕೆಲಸದಿಂದ ಬೇಸರಗೊಂಡ ಗಾಂಧೀಜಿ, ಕಬ್ಬಿಣದ 
ಪಾತ್ರೆಗಳನ್ನು ತಾನು ಬೆಳ್ಳಿಯಂತೆ ಹೊಳೆಯುವ ಹಾಗೆ ಮಾಡಬಲ್ಲಿನೆಂದು ಹೇಳಿಕೊಂಡರು. 


ಆಶ್ರಮ ನಿರ್ಮಾಣಗೊಳ್ಳುತ್ತಿದ್ದಾಗ ಕೆಲವರು ಅತಿಥಿಗಳು ಡೇರೆಗಳಲ್ಲಿ 
ಮಲಗಬೇಕಾಯಿತು. ಹೊಸದಾಗಿ ಬಂದವರೊಬ್ಬರಿಗೆ ತಮ್ಮ ಹಾಸಿಗೆಯನ್ನು ಎಲ್ಲಿಡಬೇಕೆಂದು 
ತಿಳಿಯದೇ, ಹಾಗೆಯೇ ಸುರುಳಿ ಸುತ್ತಿ ಇಟ್ಟು ವಿಚಾರಿಸಲು ತೆರಳಿದರು. ಮರಳಿ ಬಂದಾಗ 
ಅವರು ತಮ್ಮ ಹಾಸಿಗೆಯನ್ನು ಗಾಂಧೀಜಿ ಹೆಗಲ ಮೇಲೆ ಎತ್ತಿಕೊಂಡು ಹೋಗುತ್ತಿ ರುವುದನ್ನು 
ಕಂಡರು. 


ಆಶ್ರಮದ ಹೊರಗಡೆ ಬಾವಿಯಿಂದ ನೀರು ಸೇದುವುದು ದಿನಚರಿಯ 
ಕೆಲಸದಲ್ಲೊಂದಾಗಿತ್ತು. ಒಮ್ಮೆ ಗಾಂಧೀಜಿಗೆ ಮೈ ಸರಿಯಿರಲಿಲ್ಲ. ಆದರೂ ಧಾನ್ಯ ಬೀಸುವ 
ಕಾಯಕದಲ್ಲಿ ಪಾಲ್ಗೊಂಡಿದ್ದ ರು. ಸಹಕಾರ್ಯಕರ್ತರೊಬ್ಬರು ಗಾಂಧೀಜಿ ಇನ್ನೂ ಹೆಚ್ಚಿನ 
ದೇಹಶ್ರ ಮ ಮಾಡುವುದನ್ನು ತಪ್ಪಿಸಬೇಕೆಂದು ಬಯಸಿ, ಇತರ ಆಶ್ರಮವಾಸಿಗಳ 
ನೆರವಿನಿಂದ ಆಶ್ರಮದ ಸಣ್ಣ, ದೊಡ್ಡ ಪಾಶ್ರೆಗಳಲ್ಲದರಲ್ಲೂ ನೀರು ತುಂಬಿಸಿಬಿಟ್ಟರು. 


ಬಹುರೂಪಿ ಗಾಂಧೀ 35 


ಗಾಂಧೀಜಿಗೆ ಇದು ಸರಿಯೆನಿಸಲಿಲ್ಲ . ಮಗುವಿನ ಸ್ನಾನದ ತೊಹ್ಟಿಯೊಂದನ್ನು ತೆಗೆದುಕೊಂಡು, 
ನೀರು ತುಂಬಿಸಿ ತಲೆ ಮೇಲೆ ಹೊತ್ತುಕೊಂಡು ಬಂದರು. ಗಾಂಧೀಜಿಯ ಶ್ರಮವನ್ನುಳಿಸಲು 
ಹೋದ ಕಾರ್ಯಕರ್ತರು ತಮ್ಮ ಮೂರ್ಣತನವನ್ನು ಹಳಿದುಕೊಂಡರು. ತಾನೊಬ್ಬ 
ಮಹಾತ್ಮ ಅಥವಾ ಮುದುಕನೆನ್ನುವುದಕ್ಕಾಗಿ, ತನ್ನ ದೈನಂದಿನ ಕೆಲಸಗಳನ್ನು, ಯಾವ 
ಕೆಲಸವನ್ನೂ ಶಾರೀರಿಕವಾಗಿ ಮಾಡಲು ಅಸಾಧ್ಯವೆನಿಸಿದ ಹೊರತು, ತಪ್ಪಿಸಿಕೊಳ್ಳುವುದನ್ನು 
ಗಾಂಧೀಜಿ ಎಂದೂ ಮೆಚ್ಚುತ್ತಿರಲಿಲ್ಲ. ಯಾವುದೇ ತರದ ಕೆಲಸವನ್ನು ಮಾಡಲು ಬೇಕಾದ 
ಮನೋಬಲ ಮತ್ತು ದೇಹಶಕ್ಷಿ ಅವರಲ್ಲಿ ತ್ತು. ಆಯಾಸವೆಂದರೇನೆಂದೇ ಅವರಿಗೆ ತಿಳಿಯದು. 
ಬೊಅರ್‌ ಯುದ್ರ ದ ಸಂದರ್ಭದಲ್ಲಿ ಗಾಯಾಳುಗಳನ್ನೊಯ್ಯುವ ರುದ್ದಶಯ್ಯೆಗಳ ವಾಹಕನಾಗಿ 
ದಿನವೊಂದಕ್ಕೆ 25 ಮೈಲುಗಳಷ್ಟು ದೂರವನ್ನು ಕ್ರಮಿಸುತ್ತಿ ದ್ದರು. ಅವರು ಕಾಲ್ಪಡಿಗೆಯಲ್ಲಿ 
ಅದ್ವಿತೀಯರಾಗಿದ್ದರು. ಟಾಲ್‌ಸ್ಟಾಯ್‌ ಆಶ್ರಮದಲ್ಲಿ ಅನೇಕ ವೇಳೆ ಅವರು ಸಮಿಪದ 
ನಗರದಲ್ಲಿ ಕೆಲಸವಿದ್ದಾಗ ದಿನಕ್ಕೆ 42 ಮೈಲುಗಳಷ್ಟು ನಡೆದು ಹೋಗುತ್ತಿ ದ್ದರು. ಮನೆಯಲ್ಲಿ 
ತಯಾರಾದ ತಿಂಡಿ ತಿನಿಸುಗಳೊಂದಿಗೆ ಬೆಳಿಗ್ಗೆ 12 ಗಂಟಿಗೆ ಹೊರಡುತ್ತಿ ದ್ದರು. ವ್ಯಾಪಾರ 
ಮುಗಿಸಿಕೊಂಡು ಸಂಜೆಗೆ ಮರಳುತ್ತಿದ್ದರು. ಇತರ ಸಹೋದ್ಯೋಗಿಗಳೂ ಗಾಂಧೀಜಿಯ 
ಉದಾಹರಣೆಯನ್ನು ಉತ್ಸಾಹದಿಂದ ಅನುಕರಿಸುತ್ತಿದ್ದರು. ಗಾಂಧೀಜಿಯ ಸಹಕಾರ್ಯಕರ್ತರು 
ಒಮ್ಮೆ ಕೆರೆಯೊಂದನ್ನು ಮುಚ್ಚುವ ಕೆಲಸದಲ್ಲಿ ತೊಡಗಿದ್ದರು. ಒಂದು ದಿನ ಬೆಳಗಿನ ಕೆಲಸದ 
ಬಳಿಕ ಬಂದಾಗ ಬೆಳಗಿನ ಉಪಾಹಾರವನ್ನು ಬೇರೆ ಬೇರೆ ಬಟ್ಟಲುಗಳಲ್ಲ್ಟಿ ತಮಗಾಗಿ 
ಗಾಂಧೀಜಿಯವರು ಅಣಿಮಾಡಿ ರಿಸಿರುವುದನ್ನು ಕಂಡರು. ಅವರಲ್ಲೊಬ್ಬರು ಗಾಂಧೀಜಿಯನ್ನು 
“ನಮಗೋಸ್ಕರ ನೀವೇಕೆ ಇಷ್ಟು ತ್ರಾಸ ತೆಗೆದುಕೊಂಡಿರಿ? ನಿಮ್ಮಿಂದ ಸೇವೆ ಪಡೆಯುವ 
ಅರ್ಹತೆ ನಮಗಿದೆಯೆ ಎಂದು ಕೇಳಿದರು. ಗಾಂಧೀಜಿ ಮುಗುಳ್ಳಗುತ್ತಾ "ಖಂಡಿತವಾಗಿ, 
ನೀವು ಬಳಲಿ ಬರುವಿರೆಂದು ನನಗೆ ಗೊತ್ತು. ನಿಮ್ಮ ಉಪಾಹಾರವನ್ನು ತಯಾರಿಸಲು ನನಗೆ 
ವೇಳೆಯೂ ಇತ್ತು'' ಎಂದಷ್ಟೇ ಉತ್ತರಕೊಟ್ಟರು. 


ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಹೆಸರಾಂತ ನಾಯಕನಾಗಿ ಗಾಂಧೀಜಿ ಒಮ್ಮೆ 
ಭಾರತೀಯ ವಲಸೆಗಾರರ ಪರವಾಗಿ ವಾದಿಸಲು ಲಂಡನ್ಡಿಗೆ ತೆರಳಿದರು. ಅಲ್ಲಿನ 
ಭಾರತೀಯ ವಿದ್ಯಾರ್ಥಿಗಳು ಸಸ್ಯಾಹಾರಿ ಭೋಜನಕೂಟವೊಂದನ್ನು ಏರ್ಪಡಿಸಿ ಗಾಂಧೀಜಿಯನ್ನು 
ಆಹ್ವಾನಿಸಿದರು. ವಿದ್ಯಾರ್ಥಿಗಳು ಅಡಿಗೆಯನ್ನು ತಾವೇ ತಯಾರಿಸಲು ನಿರ್ಧರಿಸಿದರು. 
ಅಪರಾಹ್ಪ 2 ಗಂಟಿಗೆ ತೆಳ್ಳನೆಯ ನೀಳ ವ್ಯಕ್ತಿಯೊಬ್ಬರು ವಿದ್ಯಾರ್ಥಿಗಳನ್ನು ಅಡಿಗೆ 
ಕೋಣೆಯಲ್ಲಿ ಸೇರಿಸಿಕೊಂಡರು. ಮತ್ತು ಪಾತ್ರೆ ತೊಳೆಯುವುದು, ತರಕಾರಿ ಹೆಚ್ಚುವುದು 
ಇತ್ಯಾದಿ ಕೆಲಸಗಳಲ್ಲಿ ನೆರವಾದರು. ಆಮೇಲೆ ವಿದ್ಯಾರ್ಥಿಗಳ ನಾಯಕ ಅಲ್ಲಿ ಗೆ ಬಂದಾಗ 


36 ಬಹುರೂಪಿ ಗಾಂಧೀ 


ಆ ವ್ಯಕ್ತಿ ತಮ್ಮ ಅಂದಿನ ಸಮಾರಂಭದ ಗೌರವಾನ್ವಿತ ಆತಿಥಿ ಗಾಂಧೀಜೆಯಲ್ಲದೆ 
ಬೇರಾರೂ ಅಲ್ಲ ಎಂದು ತಿಳಿದು ಚಕಿತರಾದರು. 


ಗಾಂಧೀಜಿ ಇತರರಿಂದ ಚೆನ್ನಾಗಿ ಕೆಲಸ ತೆಗೆದುಕೊಳ್ಳುತ್ತಿದ್ದರು. ಆದರೆ, ಇನ್ನೊಬ್ಬರು 
ತನಗಾಗಿ ಕೆಲಸಮಾಡಬೇಕೆಂದು ಬಯಸುತ್ತಿರಲಿಲ್ಲ. ರಾಜಕೀಯ ಸಮ್ಮೇಳನವೊ೦ದರ 
ಅಂತ್ಯದಲ್ಲಿ ಮಲಗಲು ತೆರಳುವ ಮುನ್ನ ಗಾಂಧೀಜಿ ನೆಲವನ್ನು ಗುಡಿಸಿ ಸ್ವಚ್ಛಮಾಡಿಕೊಳ್ಳುವುದು 
ಕಂಡುಬಂತು. ಒಬ್ಬ ಅನುಯಾಯಿ ಗಾಂಧೀಜಿಯ ನೆರವಿಗೆ ಧಾವಿಸಿದರು. ಗಾಂಧೀಜಿ ನಕ್ಕು 
ಆತನ ಸೇವೆಯನ್ನು ಸ್ವೀಕರಿಸಿದರು. ಗ್ರಾಮಗಳಲ್ಲಿ ಸಂಚರಿಸುವಾಗ ಲಾಟೀನಿನ ಎಣ್ಣೆ 
ಮುಗಿದು ಹೋದರೆ, ಬಳಲಿ ಮಲಗಿರುವ ಸಂಗಡಿಗರನ್ನು ಎಚ್ಚರಿಸುವ ಬದಲು ತಿಂಗಳ 
ಬೆಳಕಿನಲ್ಲೇ ಪತ್ರ ಗಳನ್ನು ಬರೆಯುವ ಕೆಲಸ ಮುಂದುವರಿಸುತ್ತ ದ್ದರು. ತಮ್ಮ ನೌಖಾಲಿಯ 
ಪಾದಯಾತ್ರೆಯ ಸ ಅವರ ಶಿಬಿರದಲ್ಲಿ ಇಬ್ಬರೇ ಸಹಚರರು "ಇದ್ದರು. ಖಾಖ್ರಾ ತಿನಿಸು 
ಖನನ ವಿಧಾನ ಅವರಿಗೆ ಬರುತ್ತಿ ರಲಿಲ್ಲ, ಗಾಂಧೀಜಿ ಅದನ್ನು ಅವಾಗ ಕೌಸಿದರು. 
ಆಗ ಅವರಿಗೆ 78 ವರ್ಷ ಪ ಪ್ರಾಯ. 


ಮಕ್ಕಳಂದರೆ ಅವರಿಗೆ ಬಲು ಅಕ್ಕರೆ. ಮಕ್ಕ ಛು ಹುಟ್ಟದ ಎರಡು ತಿಂಗಳ ನಂತರ 
ಅವರು ತಮ್ಮ ಪುತ್ರರಲ್ಲಿ ಯಾರನ್ನೂ ದಾದಿ ಅಥವಾ ಆಯಾಗಳ ಆರೈಕೆಯಲ್ಲಿ ಬಿಡಲಿಲ್ಲ 
ಮಗುವಿನ ಬೆಳವಣಿಗೆಗೆ ತಾಯ್ತಂದೆಯರ ಪ್ರಿತಿ ಮತ್ತು ಗಮನ ಅವಶ್ಯಕವೆಂದು ಅವರು: 
ನಂಬಿದ್ದರು. ತಾಯಿಯಂತೆ ಅವರು ಮಗುವಿಗೆ ಉಣಿಸಿ, ಲಾಲಿಸಿ ಸಾಕಬಲ್ಲವರಾಗಿದ್ದರು. 
ದಕ್ಷಿಣ ಆಫ್ರಿಕಾದ ಜೈಲಿನಿಂದ ಬಿಡುಗಡೆಯಾಗಿ ಮನೆಗೆ ಬಂದಾಗ, ತಮ್ಮ ಸ್ನೇಹಿತ 
ಪೋಲಕರ ಹೆಂಡಶಿ ತುಂಬ ಕ್ಷೀಣಕಾಯಳಾಗಿ ಬಳಲಿರುವುದನ್ನು ಕಂಡರು. ಆಕೆ ತನ್ನ 
ಮಗುವನ್ನು ಸ್ತನ್ಯಪಾನದಿಂದ ದೂರಪಿರಿಸಲು ಹೆಣಗುತ್ತಿದ್ದಳು. ಮಗು ಅವಳಿಗ 
ವಿರಾಮವನ್ನು ಕೊಡದೆ, ಅತ್ತು ರಾತ್ರಿ ಇಡೀ ನಿದ್ರೆಗೆಡಿಸುತ್ತಿತ್ತು. ರಾತ್ರಿ ಗಾಂಧೀಜಿ ಮಗುವಿನ 
ಉಸ್ತುವಾರಿ ಯಂತು ದಿನವಿಡೀ ನ ಪರಿಶ್ರಮದ ಕಾ ಸಾರ್ವಜನಿಕ 
ಸಭೆಗಳಲ್ಲಿ ಭಾಷಣಗಳನ್ನಿತ್ತು ನಾಲ್ಕು ಮೈಲಿಗಳಷ್ಟು ನಡೆದು ಗಾಂಧೀಜಿ ಕೆಲವೊಮ್ಮೆ ರಾತ್ರಿ 
ಒಂದು ಗಂಟಿಗೆ ಮನೆ ಸೇರುತ್ತಿದ್ದ ರು. ಮಗುವನ್ನು ಶಾಯಿಯ ಪಕ್ಕ ದಿಂದ ಎತ್ತಿ ತನ್ನ 
ಹಾಸಿಗೆಯಲ್ಲೆ ಮಲಗಿಸಿಕೊಳ್ಳುತ್ತಿ ದ್ದ ರು. ಮಗುವಿಗೆ ನೀರು ಕುಡಿಸಲು, ತಮ್ಮ ಪಕ್ಕದಲ್ಲೆ 
ನೀರಿನ ತಂಬಿಗೆಯೊಂದನ್ನಿಟ್ಟುಕೂಂಡಿರುತ್ತಿದ್ದರು. ಆದರೆ ಅದರ ಅಗತ್ಯ ಬೀಳುತ್ತಿರಲಿಲ್ಲ. 
ಮಗು ಅಳದೆ ಶಾಂತವಾಗಿ ಮಲಗಿರುತ್ತಿತ್ತು. ಹದಿನೈದು ದಿನಗಳಲ್ಲಿ ಮಗು ಮೊಲೆಯುಣ್ಣುವ 


ಅಭ್ಯಾಸವನ್ನು ಬಿಟ್ಟು ಬಿಟ್ಟಿತು. 


ಬಹುರೂಪಿ ಗಾಂಧೀ 37 


ಹಿರಿಯರ ಬಗ್ಗೆ ಗಾಂಧೀಜಿಗೆ ಅಪಾರ ಕಾಳಜಿ ಇತ್ತು. ಗೋಖಲೆ ಗಾಂಧೀಜಿಯ ಜಒತೆ 
ತಂಗಿದ್ದಾಗ ಗೋಖಲೆಯವರ ಶಾಲನ್ನು ಇಸ್ತ್ರಿ ಮಾಡಿದರು. ಅವರ ಹಾಸಿಗೆ ಸಿದ್ಧಪಡಿಸಿದರು, 
ಊಟ ಬಡಿಸಿದರು ಮತ್ತು ಅವರ ಕಾಲುಗಳನ್ನೊತ್ತಲೂ ತಯಾರಾದರು. ಗೋಖಲೆಯವರು 
ಅಡ್ಡಿಪಡಿಸಿದರೂ ಕೇಳಲಿಲ್ಲ. ತಾವು ಮಹಾತ್ಮರಾಗುವ ಮೊದಲು ಅವರೊಮ್ಮೆ ದಕ್ಷಿಣ 
ಆಫ್ರಿಕಾದಿಂದ ಭಾರತಕ್ಕೆ ಬಂದು ಕಾಂಗ್ರೆಸ್‌ ಅಧಿವೇಶನದಲ್ಲಿ ಪಾಲ್ಗೊಂಡರು. ಅಲ್ಲಿ ಅವರು 
ಕೊಳಕಾದ ಕಕ್ಕಸ್ಸುಗಳನ್ನು ಶುಚಿಗೊಳಿಸಿದರು. 


ಒಬ್ಬ ಕಾಂಗ್ರೆಸ್‌ ಧುರೀಣರನ್ನು ಗಾಂಧೀಜಿ ತಾನೇನು ಕೆಲಸ ಮಾಡಲಿ ಎಂದು 
ಕೇಳಿದರು. “ಉತ್ತರ ಬರೆಯದ ಪತ್ರಗಳು ರಾಶಿ ರಾಶಿಯಾಗಿ ಬಿದ್ದಿವೆ. ಈ ಕೆಲಸಕ್ಕಾಗಿ ನನ್ನ 
ಬಳಿ ಗುಮಾಸ್ತರಿಲ್ಲ. ನೀವಿದನ್ನು ಮಾಡಲು ಬಯಸುವಿರಾ?'' ಎಂದು ಆ ಧುರೀಣರು 
ಗಾಂಧೀಜಿಯನ್ನು ಪ್ರಶ್ನಿಸಿದರು. ಗಾಂಧೀಜಿ “ಅಗತ್ಯವಾಗಿ, ನನ್ನ ಸಾಮರ್ಥ್ಯಕ್ಕೆ ಮೀರದಿರುವ 
ಯಾವುದನ್ನಾದರೂ ಮಾಡಲು ನಾನು ಸಿದ್ಧ” ಎಂದು ಹೇಳಿ ಸ್ವಲ್ಪ ಸಮಯದಲ್ಲೇ ಆ 
ಕೆಲಸವನ್ನು ಮುಗಿಸಿ, ಆ ಮುಖಂಡರ ಅಂಗಿಯ ಹರಿದು ಹೋದ ಗುಂಡಿಯನ್ನು 
ಹೊಲಿದು ಕೊಡುವ ಮತ್ತಿಕರ ಅವಶ್ಯಕತೆಗಳನ್ನು ಪೂರೈಸುವ ಕೆಲಸಕ್ಕೆ ಮುಂದಾದರು. 
ಅಸ್ಪೃಶ್ಯತೆಯ ಬೇಡಿಕೆಗಳನ್ನು ಕಡಿದೊಗೆಯುವ ಸಲುವಾಗಿ, ಆಶ್ರಮದಲ್ಲಿ ಅನುಭವೀ 
ಸಹಾಯಕರ ಅಗತ್ಯವಿದ್ದಾಗಲೆಲ್ಲ ಗಾಂಧೀಜಿ ಹರಿಜನ ಸೇವಕರನ್ನೇ ನೇಮಿಸಲು 
ಒತ್ತಾಯಿಸುತ್ತಿದ್ದರು. ಆಶ್ರಮದ ಸೇವಕರನ್ನು ಸಂಬಳದ ಕೆಲಸಗಾರರೆಂದು ಪರಿಗಣಿಸದೆ, 
ನಮ್ಮ ಸೋದರರೆಂದೇ ಪರಿಗಣಿಸಬೇಕೆಂದು ಆಶ್ರಮವಾಸಿಗಳಿಗೆ ತಿಳಿಸಲಾಗಿತ್ತು. “ಸ್ವಲ್ಪ : 
ತೊಂದರೆಗಳಾಗಬಹುದು, ಕೆಲವು ಕಳ್ಳತನಗಳು ನಡೆದಾವು, ಹೆಚ್ಚು ವೆಚ್ಚವೆನಿಸಬಹುದು. 
ಆದರೂ ಪ್ರಯತ್ನ ವಿಫಲವಾಗಲಾರದು?' ಎನ್ನುತ್ತಿದ್ದರು ಗಾಂಧೀಜಿ. 


ಯಾರನ್ನಾದರೂ ತನ್ನ ಸೇವಕನಾಗಿ ಇರಿಸಿಕೊಳ್ಳುವುದು ಹೇಗೆಂದು ಅವರಿಗೆ 
ತಿಳಿದಿರಲೇ ಇಲ್ಲ. ಆದರೆ ಭಾರತೀಯ ಸೆರೆಮನೆಯೊಂದರಲ್ಲಿ ಅವರೊಮ್ಮೆ ತಮ್ಮ ಜತೆ 
ಕೈದಿಗಳ ಸೇವೆಯನ್ನು ಸ್ಟೀಕರಿಸಿದರು. ಒಬ್ಬನು ಅವರಿಗಾಗಿ ಹಣ್ಣುಗಳನ್ನು ಸ್ವಚ್ಛಗೊಳಿಸಿದರು. 
ಇನ್ನೊಬ್ಬರು ಆಡಿನ ಹಾಲನ್ನು ಕರೆದರು. ಮೂರನೆಯವರು ಆಪ್ತಸೇವಕನಾಗಿ ಕೆಲಸ 
ಮಾಡಿದರು. ನಾಲ್ಕನೆಯವನು ಅವರ ಬಟ್ಟಿಗಳನ್ನು ಒಗೆದನು. ಒಬ್ಬ ಬ್ರಾಹ್ಮಣ ಗಾಂಧೀಜಿ 
ಪಾತ್ರೆಗಳನ್ನು ತೊಳೆದರು ಮತ್ತು ಇಬ್ಬರು ಯೂರೋಪಿಯನರು ದಿನವೂ ಗಾಂಧೀಜಿಯ 
ಹಾಸಿಗೆ ಸಿದ್ಧಗೊಳಿಸುತ್ತಿದ್ದರು. 


ಇಂಗ್ಲೆಂಡಿನ ಸದ್ಗೃಹಸ್ಥರ ಮನೆಗಳಲ್ಲಿ, ಮನೆಯವರು ಮತ್ತು ಸೇವಕರ ನಡುವೆ 
ಇರುವ ಒಂದು ಕೌಟುಂಬಿಕ ಬಾಂಧವ್ಯವನ್ನು ನೋಡಿ ಗಾಂಧೀಜಿಗೆ ಹರ್ಷವಾಗಿತ್ತು. ಅಲ್ಲಿನ 


38 ಬಹುರೂಪಿ ಗಾಂಧೀ 


ಒಬ್ಬ ಅತಿಥೇಯರ ಮನೆಗೆ ಸಂದರ್ಶನವಿತ್ತಾಗ, ಅಲ್ಲಿಂದ ತೆರಳುವ ಮುನ್ನ ಗಾಂಧೀಜಿಯಮಾಗೆ 
ಮನೆಯ ಸೇವಕರನ್ನು, ಅವರೂ ಕುಟುಂಬದ ಸದಸ್ಯರೇ ಎಂಬಂತೆ ಪ್ರೀತಿಯಿಂದ 
ಪರಿಚಯಿಸಲಾಯಿತು. 


ದೀರ್ಫಕಾಲದ ವಾಸ್ತವ್ಯದ ನಂತರ ಭಾರತೀಯ ಅತಿಥೇಯರ ಮನೆಯೊಂದರಿಂದ 
ತೆರಳುವಾಗ ಗಾಂಧೀಜಿ ಅಲ್ಲಿನ ಸೇವಕರಿಗೆ ವಿದಾಯ ಹೇಳುತ್ತಾ "“ವಾವು ನಿಮಗೆಷ್ಟು ಯಣಿ 
ಎ೦ದು ಶಬ್ದಗಳಲ್ಲಿ ಹೇಳಲಾರೆ. ನನ್ನ ಜೀವನದಲ್ಲಿ ಯಾರನ್ನೂ ನಾನೆಂದೂ ಸೇವಕರೆಂದು 
ತಿಳಿಯಲಿಲ್ಲ. ಸೋದರರೆಂದೇ ಬಾಖಿಸಿದ್ದೇನೆ. ನೀವು ಅದಕ್ಕಿಂತ ಇನಿತೂ ಕಡಿಮೆಯಾಗಿರಲಿಲ್ಲ. 
ನಿಮ್ಮ ಸೇವೆ ಪಡೆಯುವ ಶಕ್ತಿ ನನಗಿಲ್ಲ. ಭಗವಂತ ನಿಮ್ಮ ಅಪಾರ ಸೇವೆ ಪಡೆಯಬಲ್ಪ'' 
ಎಂದರು. 


ಅಡಿಗೆಭಟ್ಟ 


ಮಹಾದೇವ ದೇಸಾಯಿ ಒಮ್ಮೆ ಗಾಂಧೀಜಿಯನ್ನು “ಬಾಪೂಜಿ, ಫೀನಿಕ್ಸ್‌ ಆಶ್ರಮವನ್ನು 
ಸೇರುವ ಮೊದಲು, ನಿಮ್ಮೊಡನೆ ಅಡಿಗೆಯವರಿದ್ದರೇನು? ಎಂದು ಕೇಳಿದರು. ಗಾಂಧೀಜಿ 
“ಇಲ್ಲ, ಅಡಿಗೆಯವನನ್ನು ಮೊದಲೇ ಮನೆಗೆ ಕಳುಹಿಸಿಬಿಟ್ಟದ್ದೆ. ನಮ್ಮಲ್ಲೊಬ್ಬ ಒಳ್ಳೆಯ 
ಅಡಿಗೆಯವನಿದ್ದ. ಆದರೆ ಮಸಾಲೆ ಮತ್ತು ಸಂಬಾರಗಳಿಲ್ಲದೆ ತನಗೆ ಅಡಿಗೆ ಮಾಡಲು 
ಅಸಾಧ್ಯ ಎಂದ. ತಕ್ಷಣ ನಾನವನನ್ನು ಬಿಡುಗಡೆ ಮಾಡಿದೆ. ಮತ್ತೆ ಯಾವ ಅಡಿಗೆಯವನನ್ನೂ 
ನೇಮಿಸಿಕೊಳ್ಳಲಿಲ್ಲ'' ಎಂದುತ್ತರಿಸಿದರು. 


ಗಾಂಧೀಜಿ 35 ವರ್ಷ ಪ್ರಾಯವಾಗಿದ್ದಾ ಗ ಈ ಘಟನೆ ಸ೦ಭನಿಸಿತು. ತನ್ನ 18ನೇ 
ವಯಸ್ಸಿವಲ್ಲಿ ಇಂಗ್ಲೆಂಡಿನಲ್ಲಿದ್ದಾಗ ಅವರು ಸ್ವಂತ ಅಡಿಗೆ ಮಾಡುವ ಪ್ರಯತ್ನ ನಡೆಸಿದರು. 
ಗಾಂಧೀಜಿ ಕಟ್ಟಾ ಶಾಖಾಹಾರಿಯಾಗಿದ್ದರು. ಶಾಖಾಹಾರ ಚಳುವಳಿಯಿನ್ನೂ ಇಂಗ್ಲೆಂಡಿನಲ್ಲಿ 
ಪ್ರಾರಂಭಿಕ ಹಂತದಲ್ಲಿತ್ತು. ಸಾಮಾನ್ಯವಾಗಿ ಗಾಂಧೀಜಿಯ ಊಟಕ್ಕೆ ಬೆಣ್ಣೆ, ಸಕ್ಕರೆಪಾಕದೊಂದಿಗೆ 
ಬ್ರೆಡ್ಡು ಮತ್ತು ಮಸಾಲೆ ಸೇರಿಸದೆ ಬೇಯಿಸಿದ ತರಕಾರಿ ದೊರೆಯುತ್ತಿತ್ತು. ತನ್ನ ತಾಯಿ 
ತಯಾರಿಸಿದ ಮಸಾಲೆ ಸೇರಿಸಿದ ರುಚಿರುಚಿಯಾದ ತಿಂಡಿಗಳಿಗೆ ಒಗ್ಗಿದ್ದ ಗಾಂಧೀಜಿ 
ಅವರಿಗೆ ಊಟಿವೆಲ್ಲ ಹಸಿಹಸಿಯಾಗಿ ತೋರುತ್ತಿತ್ತು. 


ಕೆಲವು ತಿಂಗಳುಗಳ ಕಾಲ ಶಾಖಾಹಾರಿ ಹೋಟೆಲುಗಳಲ್ಲಿ ಊಟ ಮಾಡಿದ ಬಳಿಕ 
ಗಾಂಧೀಜಿ ಮಿತವ್ಯಯದಿಂದ ಜೀವಿಸಲು ನಿರ್ಧರಿಸಿದರು. ಒಂದು ಕೋಣೆಯನ್ನು ಬಾಡಿಗೆಗೆ 
ಹಿಡಿದು, ಸ್ಟೌಮೇಲೆ ತನ್ನ ಬೆಳಗಿನ ಉಪಾಹಾರ ಹಾಗೂ ಊಟವನ್ನು ತಯಾರಿಸತೊಡಗಿದರು. 
ತನ್ನ ಆಹಾರವನ್ನು ತಯಾರಿಸಲು ಅವರಿಗೆ 20 ನಿಮಿಷಗಳಿಗಿಂತ ಹೆಚ್ಚು ಸಮಯ 


ಬಹುರೂಪಿ ಗಾಂಧೀ 39 


ಬೇಕಾಗುತ್ತಿರಲಿಲ್ಲ ಮತ್ತು ದಿನಕ್ಕೆ 12 ಆಣೆಗಳಷ್ಟೇ ವೆಚ್ಚವಾಗುತ್ತಿತ್ತು. ಶ್ರೀ ಸಾಲ್ಫ್‌ ಅವರ 
“ಶಾಖಾಹಾರಿಗಳಾಗಲು ವಿನಂತಿ'' ಎಂಬ ಪುಸ್ತಕವನ್ನು ಓದಿದ ನಂತರ ಮತ್ತು pe 
ಶಾಖಾಹಾರಿ ಸಂಘದ ಸಂಪರ್ಕಕ್ಕೆ ಬಂದ ಬಳಿಕ ಗಾಂಧೀಜಿ ತಮ್ಮ ಆಹಾರದಲ್ಲಿ ಅನೇಕ 


ಬದಲಾವಣೆಗಳನ್ನು ಮಾಡಿದರು. 


ಬ್ಯಾರಿಸ್ಟರ್‌ ಆಗಿ ದಾಖಲಾತಿ ಮಾಡಿಕೊಂಡು ಭಾರಶಕ್ಕೆ ಮರಳಿದಾಗ, ಗಾಂಧೀಜಿ 
ಮುಂಬಯಿಯಲ್ಲಿ ಸಣ್ಣ ಫ್ಲಾಟ್‌ ಒಂದನ್ನು ಬಾಡಿಗೆಗೆ ಪಡದು ಒಬ್ಬ ಬ್ರಾಹ್ಮಣ 
ಅಡಿಗೆಯವನನ್ನು ಗೊತ್ತು ಮಾಡಿದರು. ಆತನಿಗೆ ಕೆಲವು ಇಂಗ್ಲಿಷ್‌ ಶಾಖಾಹಾರಿ 
ತಿನಿಸುಗಳನ್ನು ತಯಾರಿಸುವುದನ್ನು ಕಲಿಸಿದರು. ಗಾಂಧೀಜಿ ಅಡಿಗೆ ಕೋಣೆಯಲ್ಲಿ 
ಮುಖ್ಯವಾಗಿ ಓರಣಕ್ಕೆ ಮತ್ತು ಸ್ವಚ್ಛತೆಗೆ ಎಲ್ಲಿಲ್ಲದ ಮಹತ್ವ ಕೊಡುತ್ತಿದ್ದರು. ತಮ್ಮ 
ಅಡಿಗೆಯವನಿಗೆ ಶುಚಿತ್ವದ ಬಗ್ಗೆ ಹಾಗೂ ತನ್ನ ಬಟ್ಟಿಬರೆಗಳನ್ನು ಒಗೆದುಕೊಂಡು ಸ್ನಾನ 
ಮಾಡಿ ಶುಚಿಯಾಗಿರಲು ಕಲಿಸಿಕೊಟ್ಟರು. 


ದಕ್ಷಿಣ ಆಫ್ರಿಕಾದಲ್ಲಾಗಲೀ, ಭಾರತದಲ್ಲಾಗಲೀ ಗಾಂಧೀಜಿ ಸಂಬಳದ ಆಡಿಗೆಯವನನ್ನು 
ನೇಮಿಸಲಿಲ್ಲ. ಒಂದು ಊಟಕ್ಕಾಗಿ ಅನೇಕ ಬಗೆಯ ತಿನಿಸುಗಳನ್ನೂ ವ್ಯಂಜನಗಳನ್ನೂ 
ತಯಾರಿಸುವುದು ಸಮಯದ ಮತ್ತು ಹಣದ ಅಪವ್ಯಯವಂದು ಅವರು ತಿಳಿದಿದ್ದರು. 


ಆಶ್ರಮದ ಬೇರೆ ಬೇರೆ ಜನರ ಬೇರೆ ಬೇರೆ ರುಚಿಗಳಿಗನುಸರಿಸಿ ಆಹಾರ ನೀಡಲು 
ಅವರು ಸಿದ್ಧರಿರಲಿಲ್ಲ. ಎಲ್ಲರಿಗೂ ಯೋಗ್ಯವಾದ ಸರಳ ಆಹಾರ ಪದ್ಧತಿಯನ್ನು ಅವರು 
ಸಿದ್ಧಗೊಳಿಸಿದರು. ಆಹಾರವನ್ನು ಸಾಮೂಹಿಕ ಅಡಿಗೆ ಮನೆಯಲ್ಲಿ ಸಿದ್ಧಪಡಿಲಾಗುತ್ತಿತ್ತು. 


ತುಂಬ ಕ್ಲಿಷ್ಠಕರವಾದ ಅಡಿಗೆಯ ಕಲೆಯನ್ನು ಅವರು ಸರಳಗೊಳಿಸಿದರು. 
ಗಾಂಧೀಜಿಯ ಆಶ್ರಮದಲ್ಲಿ ಅಕ್ಕಿಯ ಗಂಜಿ, ಬ್ರೆಡ್ಡು, ೫. ರಕಾರಿಗಳಸಲತ್‌, ಮಸಾಲೆ 
ಸೇರಿಸದೆ ಬೇಯಿಸಿದ ತರಕಾರಿ, ಹಣ್ಣು ಮತ್ತು ಹಾಲು ಅಥವಾ ಮೊಸರುಗಳನ್ನೇ 
ಬಡಿಸಲಾಗುತ್ತಿತ್ತು. ಸಿಹಿತಿಂಡಿಗಳು ಮತ್ತು ಹಾಲಿನ ಪದಾರ್ಥಗಳ ಬದಲು ಹಸ ಬೆಲ್ಲ 
ಮತ್ತು ಜೇನನ್ನು ಬಳಸಲಾಗುತ್ತಿತ್ತು. 


ನಾಲಿಗೆಯ ರುಚೆಗಾಗಿ ತಿನ್ನದೆ ಶರೀರವನ್ನು ಸುಯೋಗ್ಯ ಸ್ಥಿತಿಯಲ್ಲಿರಿಸುವುದಕ್ಕಾಗಿ 
ತಿನ್ನಬೇಕೆಂದು ಗಾಂಧೀಜಿಗೆ, ಶ್ರೀ ಜಸ್ಟ್‌ ಅವರ “ಮರಳಿ ನಿಸರ್ಗಕ್ಕೆ'' ಎನ್ನುವ ಪುಸ್ತಕವನ್ನು 
ಓದಿದ ಬಳಿಕ ಮನದಟ್ಟಾಯಿತು. ಅವರು ಆಹಾರದಲ್ಲಿ ಪ್ರಯೋಗಗಳನ್ನಾರಂಭಿಸಿದರು. 
ಆದು ಅವರ ಜೀವಮಾನದ ಹವ್ಯಾಸವಾಯಿತು. ಕೆಲವು ಪ್ರಯೋಗಗಳಿಗೆ ಅಡುಗೆಯ 
ಅವಶ್ಯಕತೆಯೇ ಇರಲಿಲ್ಲ. ಇನ್ನು ಕೆಲವು ಗಾಂಧೀಜಿಯನ್ನು ತೊಂದರೆಗೆ ಸಿಲುಕಿಸಿದವು. 


40 ಬಹುರೂಪಿ ಗಾಂಧೀ 


ಐದು ವರ್ಷಗಳವರೆಗೆ ಗಾಂಧೀಜಿ ಬರೇ ಹಣ್ಣುಹಂಪಲುಗಳನ್ನೇ ಸೇವಿಸುತ್ತಾ ಜೀವಿಸಿದರು. 
ನಾಲ್ಕು ತಿಂಗಳು ಹಸಿ ಆಹಾರ ಮತ್ತು ಮೊಳಕೆ ಒಡೆದ ಕಾಳುಗಳನ್ನು ತಿನ್ನುತ್ತ ಬಂದರು. 
ಅದರ ಫಲವಾಗಿ ಆಮಶಂಕೆಯಿಂದ ನರಳಿದರು. 


ಫೀನಿಕ್ಸ್‌ ಆಶ್ರಮದ ಕಾಲನಿಯಲ್ಲಿ ಅವರು ಅಲ್ಲಿ ನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ 
ಮತ್ತು ಆಶ್ರಮದ ಪ್ರಧಾನ ಅಡಿಗೆಯವರಾಗಿ ಕಾರ್ಯನಿರ್ವಹಿಸಿದರು. ದಕ್ಷಿಣ ಆಫ್ರಿಕಾದ 
ಭಾರತೀಯರು ಯೂರೋಪಿಯನರಿಗೆ ನೀಡಿದ ಔತಣಕೂಟಿಪೊಂದರಲ್ಲಿ ಪಾಲ್ಗೊಂಡರು. 


ಫೀನಿಕ್ಸ್‌ ಆಶ್ರಮದಲ್ಲಿ ಪ್ರಥಮ ಸತ್ಯಾಗ್ರಹಿಗಳ ತಂಡ ತೆರಳಿದಾಗ ಅವರಿಗೆ 
ಗಾಂಧೀಜಿ ಪ್ರೀತಿಯ ಭೋಜನಪೊಂದನ್ನು ಏರ್ಪಡಿಸಿದರು. ಅದಕ್ಕಾಗಿ ಒಂದು ರಾಶಿ 
ಚಪಾತಿ, ಟೊಮ್ಯಾಟೊ ಚಟ್ನಿ, ಅನ್ನ ಪಲ್ಯ, ಖರ್ಜೂರದ ಸಿಹಿ ತಿಂಡಿ ಎಲ್ಲ ವನ್ನೂ 
ಸಿದ್ಧ. ಗೊಳಿಸಿದರು. ಕೈತುಂಬ ಅಡಿಗೆ ಕೆಲಸವಿದ್ದಾಗಲೂ, ಸತ್ಯಾಗ್ರಹಿಗಳಿಗೆ, ಸತ್ಯಾಗ್ರಹದ 
ಬಗ್ಗೆ ನಿರ್ದೇಶನವೀಯುತ್ತಲೂ, ಜೈಲಿನಲ್ಲಿ ಯಾವ ರೀತಿ ಇರಬೇಕೆಂದು ವಿವರಿಸುತ್ತಲೂ 
ಇದ್ದರು. ಸತ್ಯಾಗ್ರಹಿಗಳ ಸಂಖ್ಯೆ 2500ಕ್ಕೆ ಮುಟ್ಟದಾಗ, ಗಾಂಧೀಜಿಯೇ ಅವರ 
ಮುಂದಾಳಾಗಿ ಸತ್ಯಾಗ್ರಹ ನಡೆಸಿದರು. ಅಡಿಗೆಯವನಾಗಿಯೂ ಕಾರ್ಯ ನಿರ್ವಹಿಸಿದರು. 
ಒಂದು ದಿನ ಬೇಳೆ ಸಾರು ತುಂಬಾ ನೀರಾಯಿತು. ಇನ್ನೊಮ್ಮೆ ಅನ್ನ ಅರೆ ಬೆ೦ದಿತು. ಆ 
ಸತ್ಯಾಗ್ರಹಿಗಳಾದರೋ ತನ್ನ ಗಾಂಧೀ ಅಣ್ಣನನ್ನು ಎಷ್ಟೊಂದು ಆರಾಧಿಸುತ್ತಿದ್ದರೆಂದರೆ, 
ಸ್ವಲ್ಪವೂ ಗೊಣಗದೆ ಆ ಅನ್ನವನ್ನೇ ನುಂಗಿದರು. ದಕ್ಷಿಣ ಆಫ್ರಿಕಾದ ಜೈಲಿನಲ್ಲಿ ಗಾಂಧೀಜಿ 
ತನ್ನ ಸಂಗಡಿಗರೊಡನೆ ಅಡಿಗೆಯಲ್ಲಿ ಸಹಕರಿಸಿದರು. ಅಡಿಗೆ ಶಿಕ್ಷಣದ ಒಂದು ಅತ್ಯಾವಶ್ಯಕ 
ಭಾಗವೆಂದು ಅವರು ನಂಬಿದ್ದರು. ಟಾಲ್‌ಸ್ಟಾಯ್‌ ಆಶ್ರಮದ ಹೆಚ್ಚುಕಡಿಮೆ ಎಲ್ಲ 
ಯುವಕರಿಗೂ ಅಡಿಗೆ ಮಾಡಲು ಬರುತ್ತಿತ್ತೆಂದು ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. 
ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ತರುಣದಲ್ಲೇ ಅವರು ತಮ್ಮ ಅಡುಗೆಯ 
ಹುಚ್ಚನ್ನು ಶಾಂತಿನಿಕೇತನದ ವಿದ್ಯಾರ್ಥಿಗಳಿಗೂ ಅಂಬಿಸಿದರು. ಅವರು ಸಾಮೂಹಿಕ 
ಪಾಕಶಾಲೆಯ ಕಲ್ಪನೆಯನ್ನು ಮೆಚ್ಚಿಕೊಂಡು ತಮ್ಮ ಆಹಾರವನ್ನು ಸರದಿಯಂತೆ ತಾವೇ 
ತಯಾರಿಸಿಕೊಳ್ಳಲು ಒಪ್ಪಿದರು. ಠಾಗೋರರು ಇದರ ಯಶಸ್ಸನ್ನು ಶಂಕಿಸಿದರಾದರೂ, 
ಪ್ರಯತ್ನವನ್ನು ಆಶೀರ್ವದಿಸಿದರು. 


ಮದ್ರಾಸಿನ ವಿದ್ಯಾರ್ಥಿನಿಲಯಪೊಂದರಲ್ಲಿ ಪಾಕಶಾಲೆಗಳಲ್ಲಿ ಬೇರೆ ಬೇರೆ ಜಾತಿಗಳಿಗೆ 
ಬೇರೆ ಬೇರೆಯಾಗಿ ಅಡಿಗೆ ಮಾಡುವುದಷ್ಟೇ ಅಲ್ಲದೆ, ವಿವಿಧ ಗುಂಪುಗಳ ರುಚಿಗನುಸರಿಸಿ 
ವಿವಿಧ ರೀತಿಯ ಮಸಾಲೆಗಳನ್ನು ಉಪಯೋಗಿಸುವುದನ್ನು ಕಂಡು ಆಶ್ಚರ್ಯಪಟ್ಟರು. 
ಬಂಗಾಳಿ ಅತಿಥೇಯರ ಮನೆಯಲ್ಲಿ ತಮಗೆ ಅನೇಕ ಬಗೆಯ ತಿಂಡಿ ತಿನಿಸುಗಳನ್ನು 


ಬಹುರೂಪಿ ಗಾಂಧೀ 41 


ಬಡಿಸಿದಾಗಲೂ ಅಷ್ಟೇ ಕಳವಳಪಟ್ಟರು. ಆಗಿನಿಂದ ದಿನಕ್ಕೆ ಐದು ಬಗೆಯ ಆಹಾರ 
ಪದಾರ್ಥಗಳಿಗಿಂತ ಹೆಚ್ಚನ್ನು ಬಳಸದಿರುವ ಪ್ರತ ತೊಟ್ಟರು. 


ಚಂಪಾರಣ್ಯ ವಿಚಾರಣೆಯ ವೇಳೆ ತನಗೆ ನೆರವೀಯುತ್ತಿದ್ದ ಎಲ್ಲ ಪಕೀಲರುಗಳೂ 
ಒಂದೇ ಅಡಿಗೆಮನೆಯಲ್ಲಿ ತಯಾರಾದ ಊಟವನ್ನು ಉಣ್ಣುವಂತೆ ಮಾಡಿ, ಗಾಂಧೀಜಿ 
ಬಿಹಾರದಲ್ಲಿ ಶತಮಾನಗಳಿಂದ ನಡೆದುಬಂದ ಅಸ್ಪೃಶ್ಯತೆಯ ಪದ್ಧತಿಯನ್ನು ಮುರಿದರು. 
ಆಹಾರವನ್ನು ಇನ್ನಷ್ಟು ಸಂಸ್ಕರಿಸಿ, ರುಚಿಗೆ ಒತ್ತುಕೊಡುವ ಬದಲು, ಆರೋಗ್ಯಕ್ಕೆ 
ಅನುಕೂಲವಾಗುವಂತೆ ಸಿದ್ಧಪಡಿಸುವುದನ್ನು ಗಾಂಧೀಜಿ ಬಯಸಿದ್ದರು. 


ಗಾಂಧೀಜಿಯ ಆಹಾರದ ಕೆಲವು ವಿಚಿತ್ರ ಪದಾರ್ಥಗಳಲ್ಲಿ ಕಹಿಯಾದ ಬೇವಿನ 
ಎಲೆಯ ಚಬ್ಬಿ, ಕೈಗಾಣದಲ್ಲಿ ದೊರೆಯುವ ಎಣ್ಣೆಯ ಹಿಂಡಿ ಮತ್ತು ಮೊಸರು, 
ಹುಣಸೆಹಣ್ಣು ಮತ್ತು ಬೆಲ್ಲ ಸೇರಿಸಿ ಮಾಡಿದ ಶರಬತ್ತು, ಮಸಾಲೆ ಹಾಕದೆ ಬೇಯಿಸಿದ 
ಸೋಯಾಬೀನ್ಸ್‌, ಹಸಿರುಸೊಪ್ಪುಗಳಿಂದ ಮಾಡಿದ ಸಲಾಡ್‌, ಹುರಿದ ಗೋಧಿತರಿಯ 
ಉಪ್ಪಿಟ್ಟು ಹುರಿದ ಗೋಧಿಹಿಟ್ಟನ ಕಾಫಿ ಇತ್ಯಾದಿಗಳು ಸೇರಿದ್ದುವು. 


ಹಿಟ್ಟಿನ ರೊಟ್ಟಿ ಅನ್ನ, ಬೇಳೆ, ತರಕಾರಿ, ಬೇಯಿಸಿದ ಕಾಯಿಪಲ್ಲೆಗಳು, ಕಿತ್ತಲೆ ಹಣ್ಣು 
ಮತ್ತು ಅದರ ಸಿಪ್ಪೆಗಳ ಕಷಾಯ, ಈಸ್ಟ್‌ ಅಥವಾ ಅಡುಗೆ ಸೋಡ ಬಳಸದ ಬ್ರೆಡ್ಡು, 
ಒಳ್ಳೆಯ ಚಪಾತಿಗಳು, ಮತ್ತು ಉತ್ತಮ ಖಾಖ್ರಾ ಇವೆಲ್ಲವನ್ನು ಗಾಂಧೀಜಿ 
ತಯಾರಿಸಬಲ್ಲವರಾಗಿದ್ದರು. ಆಶ್ರಮದ ಅಡಿಗೆ ಮನೆಯಲ್ಲಿ ಬ್ರೆಡ್‌, ಬಿಸ್ಜೆಟ್‌ ತಯಾರಿಸುವುದನ್ನು 
ಅವರು ಪ್ರಾರಂಭಿಸಿದರು. ನೂರಾರು ಜನರಿಗೆ ಸಾಕಾಗುವಷ್ಟು ಅನ್ನ, ಬ್ರೆಡ್ಡುಗಳನ್ನು 
ತಯಾರಿಸಲು ಮತ್ತು ತರಕಾರಿಗಳನ್ನು ಬೇಯಿಸಲು ಸೇವಾಗ್ರಾಮದಲ್ಲಿ ಒಂದು ವಿಶಿಷ್ಠ 
ರೀತಿಯ ಸರಳವಾದ ಒಲೆಯನ್ನು ಬಳಸಲಾಗುತ್ತಿತ್ತು. 


ಅವರ ಸಂಗಡಿಗರೊಬ್ಬರು “ಹುಲ್ಲು ಅತ್ಯಧಿಕ ಪ್ರಮಾಣದಲ್ಲಿ ವಿಟಮಿನ್ನು 
ಗಳನ್ನು ಹೊಂದಿದೆ ಎಂದು ಇತ್ತೀಚೆಗೆ ತಿಳಿದುಬಂದಿದೆ. ಸುದೈವದಿಂದ ಈ ಹೊಸ ಶೋಧ 
ಗಾಂಧೀಜಿ ಆಶ್ರಮದಲ್ಲಿ ದ್ದಾಗ ಆಗಲಿಲ್ಲ, ಹಾಗೇನಾದರೂ ಆಗಿದ್ದರೆ ಅವರು ಆಶ್ರಮದ 
ಅಡಿಗೆಮನೆಯನ್ನು ಮುಚ್ಚಿ ನಮಗೆ ಹೊರಗಿನ ಹುಲ್ಲು ಗಾವಲಲ್ಲಿ ಮೇಯುವಂತೆ 
ಹೇಳುತ್ತಿದ್ದರು'' ಎಂದು ಉದ್ಧರಿಸಿದ್ದಾರೆ. ಒಮ್ಮೆ ಗಾಂಧೀಜಿ ಮಾದರಿ ವಸಶಿಶಾಲೆಯೊಂದಕ್ಕೆ 
ಭೇಟ ನೀಡಿದರು. ಅಲ್ಲಿನ ಅಡಿಗೆ ವ್ಯವಸ್ಥೆ ಯನ್ನು ಮೆಚ್ಚದ ಗಾಂಧೀಜಿ ಅಧ್ಯಾಪಕರಿಗೆ 
ಮಕ್ಕಳಿಗೆ ಅಕ್ಬರ ಜ್ಞಾನದ ಶಿಕ್ಷಣ ನೀಡುವ ಜೊತೆಗೆ, ನೀವು ಅವರನ್ನು ನುರಿತ 
ಅಡಿಗೆಯವರನ್ಹಾಗಿ ಮತ್ತು ಭಂಗಿಗಳನ್ನಾಗಿ ಮಾಡಿದರೆ ನೀವು ನಿಮ್ಮ ಶಾಲೆಯನ್ನು 
ಮಾರರಿ ಸಂಸ್ಥೆಯನ್ನಾಗಿ ರೂಪಿಸಿದಂತಾದೀ > ಎಂದು ತಿಳಿಸಿದರು. 


42 ಬಹುರೂಪಿ ಗಾಂಧೀ 


ರೆತ 
೮ ಸ 
ರೈತನನ್ನು ಲೋಕದ ತಂದೆ ಎಂದು ವರ್ಣಿಸುವ ಪದ್ಯವೊಂದನ್ನು ಗಾಂಧೀಜಿ 

ಓದಿದರು. ಭಗವಂತ ಜಗತ್ತಿನ ದಾತ, ಕೃಷಿಕ ಭಗವಂತನ ಕೈ ಎಂದು ಆ ಕವನದಲ್ಲಿ 
ವರ್ಣಿಸಲಾಗಿತ್ತು. . ಬಡತನ ಮತ್ತು ಅಜ್ಞಾನಗಳಿಂದ ರೈತರ ಬಿಡುಗಡೆಯಾದಾಗಲೇ 
ಭಾರತಕ್ಕೆ ಮುಕ್ತಿ ಎಂದು ಗಾಂಧೀಜಿ ಸಾರಿದರು. “ಎಪ್ಪತ್ತೈದು ಪ್ರತಿಶತಕ್ಕೆಂತಲೂ ಹೆಚ್ಚಿನ 
ಜನರು ಕೃಷಿಕರು. ರೈತನೇ ಭೂಮಿಯ ಸತ್ವ. ಆ ಭೂಮಿ ಅವನಿಗೇ ಸೇರಬೇಕೇ ಹೊರತು 
ಹೊಲದಿಂದ ದೂರವಿದ್ದು ಬದುಕುವ ಭೂಮಾಲಿಕನಿಗಲ್ಲ. ಸಬ್ಯ ಭೂಮಿ ಗೋಪಾಲಕೀ 
(ಭೂಮಿ ಎಲ್ಲ ಭಗವಂತನದು) ರೈತರಿಂದ ಅವರ ದುಡಿಮೆಯ ಫಲವೆಲ್ಲವನ್ನೂ ನಾವು 
ತೆಗೆದುಕೊಂಡರೆ, ಸ್ವಯಮಾಧಿಕಾರದ ಮಾತಿಗೇನೂ ಬೆಲೆಯಿರಲಾರದು. ನಮ್ಮ 
ಮುಕ್ತಿಯೇನಿದ್ದರೂ ರೈತನಿಂದಲೇ ಬರಬೇಕು. ವಕೀಲರಾಗಲೀ, ಡಾಕ್ಟರರಾಗಲೀ ಅಥವಾ 
ಶ್ರೀಮಂತ ಭೂ ಮಾಲಿಕರಾಗಲೀ ದೇಶದ ಬಿಡುಗಡೆಯನ್ನು ಸಾಧಿಸಲಾರರು'' ಎಂದು 
ಗಾಂಧೀಜಿ ಹೇಳಿದರು. 


ರಾಷ್ಟ್ರದ ಒಟ್ಟು ತೆರಿಗೆಯ 25 ಪ್ರತಿಶತ ರೃತಾಪಿಜನರಿ೦ದಲೇ ಸಂಗ್ರಹಿಸಲಾಗುತ್ತಿತ್ತು. 
ಭೂಕಂದಾಯದ ಹೊರೆ ಹೆಚ್ಚೇ ಆಗಿತ್ತು. ಭಾರತದ ಯಾವುದೇ ನಗರದಲ್ಲಿ ಹೊಸತಾಗಿ 
ಭಾರೀ ಗಾತ್ರದ ಬಂಗಲೆಯೊಂದು ಮೇಲೇಳುವಾಗ ಗಾಂಧೀಜಿ ಖಿನ್ನರಾಗಿ “ಅಯ್ಯೋ ಬಡ 
ಕೃಷಿಕರಿಂದ ಬಂದ ಹಣದಿಂದ ಈ ಕಟ್ಟಡ ನಿರ್ಮಿಸಲಾಗುತ್ತಿದೆ'' ಎಂದು ನೊಂದು 
ನುಡಿಯುತ್ತಿದ್ದರು. 


ಗಾಂಧೀಜಿ ಹುಟ್ಟಿನಿಂದ ಠೈತನಾಗಿರಲಿಲ್ಲ. ಆದರೆ ಒಬ್ಬ ರೈತನಾಗಲು ಎಲ್ಲ 
ರೀತಿಯಿಂದ ಪ್ರಯತ್ನಿಸಿದರು. ಹುಡುಗನಾಗಿದ್ದಾಗಿನಿಂದಲೂ, ಹಣ್ಣಿನ ಗಿಡಗಳನ್ನು 
ಬೆಳೆಯುವುದರಲ್ಲಿ ಅವರಿಗೆ ಆಸಕ್ತೆ. ಪ್ರತಿ ಸಂಜೆಯೂ ಶಾಲೆಯಿಂದ ಮರಳಿದ ಬಳಿಕ 
ಗಿಡಗಳಿಗೆ ನೀರೆರೆಯುತ್ತಿದ್ದರು. ತಮಗೆ 36 ವರ್ಷವಾಗಿದ್ದಾಗ ಗಾಂಧೀಜಿ, ಆಶ್ರಮದ 
ತೋಟದಲ್ಲಿ ರೈತನ ಬಾಳನ್ನು ಬಾಳಲು ತೆರಳಿದರು. ಅವರು ಆಶ್ರಮವೊಂದರ ನಿರ್ಮಾಣಕ್ಕಾಗಿ 
ಸ್ಥಳದ ಶೋಧನದಲ್ಲಿದ್ದಾಗ ಕೆಲವು ಹಣ್ಣನ ಗಿಡಗಳಿದ್ದ ಒಂದು ಎಕರೆ ಜಾಗ ಗಾಂಧೀಜಿಯನ್ನು 
ಆಕರ್ಷಿಸಿತು. ಅದನ್ನು ಕ್ರಯಕ್ಕೆ ಪಡೆದು ಅವರು ತಮ್ಮ ಕುಟುಂಬ ಮತ್ತು ಮಿತ್ರರೊಂದಿಗೆ 
ಅದರಲ್ಲಿ ನೆಲೆಸಿದರು. ಮೆಲ್ಲಮೆಲ್ಲನೆ ಅವರು ವ್ಯವಸಾಯ ಪ್ರಾರಂಭಿಸಿದರು. ಮತ್ತು ತಮ್ಮ 
ಕಾನೂನು ತಜ್ಞನ ವೃತ್ತಿಗೆ ತಿಲಾಂಜಲಿ ಇತ್ತರು. ಆಶ್ರಮದ ನಿವಾಸಿಗಳೇ ವಾಸಿಸಲು 
ಗುಡಿಸಲುಗಳನ್ನು ಸಿರ್ಮಿಸಿಕೊಂಡರು. ಗಾಂಧೀಜಿ ಭೂಮಿಯನ್ನು ಉತ್ತರು, ಬಾವಿಯಿಂದ 


ಬಹುರೂಪಿ ಗಾಂಧೀ 43 


ನೀರು ಸೇದಿದರು, ತರಕಾರಿ ಹಣ್ಣು ಹಂಪಲು ಬೆಳೆದರು ಮತ್ತು ಮರ ಕಡಿಯುವ, ಸೌದೆ 
ಒಡೆಯುವ ಕೆಲಸ ಮಾಡಿದರು. ಅನತಿ ಕಾಲದಲ್ಲೇ ಆ ಭೂಮಿಯನ್ನು ಗಾಂಧೀಜಿ ಒಳ್ಳೆಯ 
ಹಣ್ಣಿ ನ ತೋಟವನ್ನಾಗಿ ಪರಿವರ್ತಿಸಿದರು. ದಕ್ಷಿಣ ಆಫ್ರಿಕಾದ 10 ವರ್ಷಗಳ ಆಶ್ರಮಜೀವನ 
ಅವರಿಗೆ ತೋಟಗಾರಿಕೆಯ ಬಗ್ಗೆ ಒಳ್ಳೆಯ ಅನುಭವ ಮತ್ತು ತಿಳುವಳಿಕೆಗಳನ್ನು ನೀಡಿತು. 
ಜೇನುಹುಟ್ಟುಗಳಿಗಾಗಲೀ ನೊಣಗಳಿಗಾಗಲೀ ಆಪಾಯವಾಗದಂತಹ ವೈಜ್ಞಾ ನಿಕ ಜೇನು 
ನೊಣಗಳಿಂದಾಗಿ ಹೊಲಗದ್ದೆಗಳು ಅಥವಾ ಹಣ್ಣಿನ ತೋಟಗಳು ಹೇಗೆ ಅಧಿಕ ಬೆಳೆ 
ಕೊಡಬಲ್ಲವು ಎಂದು ಅವರು ವಿವರಿಸುತ್ತಿದ್ದರು. ಜೇನುನೊಣಗಳು, ಮಧುವನ್ನು 
ಸಂಗ್ರಹಿಸುವುದರ ಜೊತೆಗೆ ಪರಾಗಸ್ಪರ್ಶ ಕ್ರಿಯೆಯನ್ನು ಚುರುಕುಗೊಳಿಸಿ ತರಕಾರಿಗಳ 
ಅಥವಾ ಹಣ್ಣು ಹಂಪಲುಗಳ ಗಿಡಗಳಲ್ಲಿ ಹೆಚ್ಚಿನ ಫಲೀಕರಣಕ್ಕೆ ಕಾರಣವಾಗುತ್ತದೆ 
ಎ೦ದವರು ವಿವರಿಸುತ್ತಿದ್ದರು. 


ಭೂಮಿ ಫಲವತ್ತಾಗಿಲ್ಲ, ಸಲಕರಣೆಗಳ ಕೊರತೆ ಅಥವ ಸಾಕಷ್ಟು ನೀರಿನ 
ಆಶ್ರಯವಿಲ್ಲ ಎನ್ನುವ ದೂರುಗಳನ್ನು ಗಾಂಧೀಜಿ ತಳ್ಳಿಹಾಕಿಬಿಡುತ್ತಿದ್ದರು. ಕೃಷಿಕನ 
ಪ್ರಧಾನ ಸಂಪತ್ತೆಂದರೆ, ತನ್ನ ಶ್ರಮವನ್ನು ಬುದ್ಧಿವಂತಿಕೆಯಿಂದ ಬಳಸುವುದೇ ಆಗಿದೆ 
ಎ೦ದು ಅವರು ಹೇಳುತ್ತಿದ್ದರು. ಕೃಷಿಕನು ಚೈತನ್ಯಶೀಲ, ಬುದ್ಧಿಶಾಲಿ ಮತ್ತು 
ಸ್ಟಾವಲಂಬಿಯಾಗಿರಬೇಕು. ನಯೀತಾಲೀಮ್‌ ಶಿಕ್ಷಣಪದ್ಧತಿಯ ಸಂಯೋಜಕರೊಬ್ಬರು 
ಒಮ್ಮೆ ತಮ್ಮ ವಶಕ್ಕೆ ನೀಡಲಾಗಿದ್ದ ಭೂಮಿ ಕೃಷಿಗೆ ಯೋಗ್ಯವಾಗಿಲ್ಲವೆಂದು ದೂರಿಕೊಂಡಾಗ 
ಗಾಂಧೀಜಿ, ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭದಲ್ಲಿ “ನಮಗೆಂತಹ ಭೂಮಿ ದೊರಕಿತ್ತು 
ಎನ್ನುವುದು ನಿನಗೆ ತಿಳಿಯದು. ನಿನ್ನ ಸ್ಥಾನದಲ್ಲಿ ನಾನಿದ್ದಿದ್ದರೆ ಶುರುವಿಗೇ ನೇಗಿಲನ್ನು 
ಬಳಸಲಾರೆ. ಮಕ್ಕಳಿಗೆ ಸಲಿಕೆಗಳನ್ನಿತ್ತು ಅವುಗಳ ಬಳಕೆಯನ್ನು ಕಲಿಸುತ್ತಿದ್ದೆ. ಅದೊಂದು 
ಕಲೆ. ಎತ್ತುಗಳ ಉಪಯೋಗ ಆಮೇಲೆ ಮಾಡಬಹುದು. ಕೆಸರುಮಣ್ಣು ಅಥವಾ 
ಕಾ೦ಪೋಸ್ಟ್‌ ಗೊಬ್ಬರದ ತೆಳ್ಳಗಿನ ಮೇಲ್ಪದರವನ್ನು ಉಪಯೋಗಿಸಿ ನಾವು ಅನೇಕ 
ತರಕಾರಿಗಳನ್ನು ಚಟ್ಟಗಳಲ್ಲಿ ಬೆಳೆಯುವ ಗಿಡಗಳನ್ನು ಬೆಳೆಯಬಲ್ಲೆವು. ಮಲವನ್ನು ಕಡಿಮೆ 
ಆಳದ ಗುಂಡಿಗಳಲ್ಲಿ ಗೊಬ್ಬರವಾಗಿ ಪರಿವರ್ತಿಸಲು ದಿನಗಳಿಗಿಂತ ಹೆಚ್ಚು ಸಮಯ 
ತಗಲುವುದಿಲ್ಲ. ನಮ್ಮ ಮಕ್ಕಳಿಗೆ ಕೃಷಿ ಗೌರವಾರ್ಹವಾದ ವೃತ್ತಿಯೆಂದು ಅನ್ನಿಸುವಂತಹ 
ಶಿಕ್ಷಣವೀಯಬೇಕು. ಅದು ಕೀಳ್ಮಟ್ಟದ ಕೆಲಸವಲ್ಲ. ಅದೊಂದು ಉದಾತ್ತವಾದ ಉದ್ಯೋಗ'' 
ಎಂದರು. ಮೂಲಶಿಕ್ಟಣ ಪದ್ಧತಿಯಲ್ಲಿ ಕೃಷಿ ಕೆಲಸ ಮುಖ್ಯ ಪಾತ್ರವನ್ನು ವಹಿಸಬಲ್ಲದು 
ಎಂದು ಗಾಂಧೀಜಿ ಯೋಚಿಸಿದರು. 


ಭಾರತದ ವಿಭಜನೆಯು ತುಸುವೇ ಮೊದಲು ನೌಖಾಲಿಯ ಹಿಂದೂಗಳು 
ಗಾಂಧೀಜಿಗೆ “ನಾವಿಲ್ಲಿ ಹೇಗೆ ಜೀವಿಸುವೆವು? ನಾವೇನನ್ನು ತಿಂದು ಬದುಕುವೆವು? ಮುಸ್ತಿಂ 


44 ಬಹುರೂಪಿ ಗಾಂಧೀ 


ರೃತರು ನಮ್ಮೊಂದಿಗೆ ಅಸಹಕಾರ ಧೋರಣೆ ತಾಳಿದ್ದಾರೆ. ಅವರು ನಮಗೆ ಎತ್ತು ಗಳನ್ನಾಗಲೀ 
ನೇಗಿಲುಗಳನ್ನಾಗಲೀ ಒದಗಿಸುತ್ತಿಲ್ಲ'' ಎಂದು ದೂರಿತ್ತರು. ಗಾಂಧೀಜಿ “ಏಕಾಸಿಗಳನ್ನು 
ತೆಗೆದುಕೊಂಡು ಭೂಮಿಯನ್ನು ಅಗಿಯಶೊಡಗಿರಿ. ಪಿಕಾಸಿಯಿಂದ ಅಗೆದು ಮಾಡಿದ 
ಬೇಸಾಯದಿಂದ ಬರಲಾರದು”? ಎಂದುತ್ತರಿಸಿದರು. 


1945ರಲ್ಲಿ ಗಾಂಧೀಜಿ ಸೆರೆಮನೆಯಲ್ಲಿದ್ದಾಗ ಬಂಗಾಲದಲ್ಲಿ ಹಸಿವೆಯಿಂದ 
ಲಕ್ಷಾಂತರ ಮಂದಿ ಸತ್ತರು. ಆ ದಾರುಣ ಘಟನೆ ಜನರ ಮತ್ತು ಸರಕಾರಿ ಅಧಿಕಾರಿಗಳ 
ಮನಸ್ಸಿನಲ್ಲಿ ಇನ್ನೂ ಹಸಿಯಾಗಿತ್ತು. 1947ರಲ್ಲಿ ಮತ್ತೊಮ್ಮೆ ಕ್ಷಾಮದ ಭೀತಿ 
ತಲೆದೋರಿದಾಗ, ವೈಸರಾಯರು ಸ್ವಲ್ಪವೂ ತಡಮಾಡದೆ ತನ್ನ ಆಪ್ತ ಕಾರ್ಯದರ್ಶಿಯನ್ನು 
ವಿಮಾನದಲ್ಲಿ ಸೇವಾಗ್ರಾಮಕ್ಕೆ ಕಳುಹಿಸಿ ಗಾಂಧೀಜಿಯ ಸಲಹೆ ಕೇಳಿದರು. 


ಗಾಂಧೀಜಿ ಸ್ವಲ್ಪವೂ ವಿಚಲಿತರಾಗದೆ, ಸಮೀಪಿಸುತ್ತಿರುವ ಕ್ಲಾಮಸ್ಕೆ ಹೆದರದಿರಲು 
ಜನತೆಯನ್ನು ಕೇಳಿಕೊಂಡರು. “ರ್ಬೇ-ದಷ್ಟು ಫಲವತ್ತಾದ ಭೂಮಿ ಇದೆ, ಸಾಕಷ್ಟು ನೀರಿದೆ, 
ಮನುಷ್ಯ ಶಕ್ತಿಗೇನೂ ಬರವಿಲ್ಲ. ಹೀಗಿರುವಾಗ ಆಹಾರದ ಕೊರತೆ ಏಕಿರಬೇಕು? ಜನರಿಗೆ 
ಸ್ಟಾವಲಂಬಿಗಳಾಗಲು ಕಲಿಸಬೇಕು. ಎರಡು ಕಾಳು ತಿನ್ನುವವನು ನಾಲ್ಕು ಕಾಳುಗಳನ್ನು 
ಉತ್ಪಾದಿಸಬೇಕು. ತನ್ನ ಸ್ವಂತ ಬಳಕೆಗಾಗಿ ಪ್ರತಿಯೊಬ್ಬನೂ ಸ್ವಲ್ಪವಾದರೂ ಉತ್ಪಾದಿಸಬೇಕು. 
ಇದನ್ನು ಮಾಡುವ ಸುಲಭೋಪಾಯವಂದರೆ, ಒಳ್ಳಯ ಮಣ್ಣ ನ್ನು ಸ್ವಲ್ಪ ಸಂಪಾದಿಸಿ 
ಸಾವಯವ ಗೊಬ್ಬರದೊಡನೆ ಮಿಶ್ರಣಗೊಳಿಸುವುದು. ಹಸುವಿನ ಒಣಗಿದ ಸೆಗಣಿಯು 
ಒಳ್ಳೆಯ ಸಾವಯವ ಗೊಬ್ಬರ. ಅದನ್ನು ಮಣ್ಣಿನಮಡಿಕೆ ಅಥವಾ ಏನ್ನಿನಲ್ಲಿ ಹಾಕಿ ಕೆಲವು 
ಬೀಜಗಳನ್ನು ಬಿತ್ತುವುದು ಮತ್ತು ದಿನವು ನೀರೆರೆಯುವುದು. ಎಲ್ಲ ದುಂದುವೆಚ್ಚದ 
ಸಮಾರಂಭಗಳನ್ನು ನಿಲ್ಲಸಿಬಿಡಬೇಕು. ಮೂಲಂಗಿ, ಆಲೂಗೆಡ್ಡೆ, ಬಾಳೆಕಾಯಿ ಇತ್ಯಾದಿಗಳಿಂದ 
ಶರ್ಕರಪಿಷ್ಣದ ಹಿಂಶವನ್ನು ಪಡೆದುಕೊಳ್ಳಬಹುದು. ಇದರ ಉದ್ದೇಶ ಪ್ರಚಲಿತ ಆಯಾರಪದ್ದತಿಯಿಂದ 
ಧಾನ್ಯ, ಬೇಳಗಳನ್ನು ಹೊರತುಪಡಿಸಿ ಆಪತ್ಕಾ ಲೀನ ಸಂಗ್ರಹಕ್ಕಾಗಿ ಉಳಿಸುವುದಾಗಿತ್ತು. 

ಆಹಾರದಲ್ಲಿ ಸ್ವಾವಲಂಬನೆಗಾಗಿ ಗಾಂಧೀಜಿ ನೀಡಿದ ಕರೆಯಲ್ಲಿ, ಮನಃಪೂರ್ವಕವಾದ 
ಶಿಸ್ತು ಮತ್ತು "ಸರಳ ಜೀವನದ ಅನುಷ್ಠಾನ, ಹೊಸಬಗೆಯ ಆಹಾರಪದ್ಧತಿಗೆ 


ಹೊಂದಿಕೊಳ್ಳುವುದುಮತ್ತು ವಿದೇಶದಿಂದ ಆಹಾರ ವಸ್ತು ಗಳನ್ನು ಆಮದು ಮಾಡದಿರುವುದು 
ಇವೆಲ್ಲವೂ ಒಳಗೊಂಡಿದ್ದು ವು. 


ಬಟ್ಟಿ ಮತ್ತು ಆಹಾರ ವಸ್ತುಗಳ ಮೇಲೆ ಸರ್ಕಾರೀ ನಿಯಂತ್ರಣವಿದ್ದ ಅವಧಿಯಲ್ಲಿ 
ಗಾಂಧೀಜಿ ಸರ್ಕಾರೀ ರೇಶನ್ನಿಗೆ ಕೈಚಾಚಲಿಲ್ಲ. ಅಕ್ಕಿ, ಬ್ರೆಡ್ಡು ಮತ್ತು ಬೇಳೆಗಳಿಲ್ಲದೆ ಅವರು 


ಬಹುರೂಪಿ ಗಾಂಧೀ 45 


ತಮ್ಮ ವ್ಯವಸ್ಥೆ ತಾವೇ ಮಾಡಿಕೊಂಡರು ಸಕ್ಕ ರೆಯನ್ನು ಉಪಯೋಗಿಸಲೇ ಇಲ್ಲ. ತಮ್ಮ 
ಬಟ್ಟೆಯನ್ನು ತಾವೇ ತಯಾರಿಸಿಕೊಂಡರು. 


ಏನೇನೂ ಬೆಲೆಯಿಲ್ಲದೆ, ಸುಲಭವಾಗಿ ದೊರೆಯುವಂತಹ ದನದ ಸಗಣಿ ಗಂಜಳ, 
ಮಲ, ಮೂತ್ರ, ತರಕಾರಿ ಸಿಪ್ಪೆ ಮತ್ತು ಪಾಚೆಯಂತಹ ವಸ್ತುಗಳಿಂದ ಉತ್ತಮ 
ಮಿಶ್ರಗೊಬ್ಬರ ತಯಾರಿಸುವ ವಿಧಾನದ ಬಗ್ಗೆ ಗಾಂಧೀಜಿ ತಮ್ಮ ಹರಿಜನ, ಪತ್ರಿಕೆಯಲ್ಲಿ 
ವಿವರವಾಗಿ ನಿರ್ದೇಶನಗಳನ್ನೀಯುತ್ತಿದ್ದರು. ಶ್ರಮನಿಷ್ಠ ಪ್ರಯತ್ನಗಳಿಂದ ಯಾವ ವೆಚ್ಚವೂ 
ಇಲ್ಲದೆ ಮಿಶ್ರಗೊಬ್ಬರ ತಯಾರಿಸಬಹುದು. ಗಾಂಧೀಜಿಯ ಆಶ್ರಮಗಳಲ್ಲಿ ಮಲ ಮತ್ತು 
ಮೂತ್ರಗಳನ್ನು ಮಡಿಕೆಗಳಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಕೆಲವೇ ದಿನಗಳಲ್ಲಿ ಅದು ಒಳ್ಳೆಯ 
ಗೊಬ್ಬರವಾಗಿ ಪರಿವರ್ತನೆಯಾಗುತ್ತಿತ್ತು. ಈ ರೀತಿ ಭಂಗಿ ಮತ್ತು ರೈತನ ಕೆಲಸ 
ಸಂಪ್ರದಾಯವಾದೀ ರೈತರಿಗೆ ರುಚಿಸಲಿಲ್ಲ. ಗಾಂಧೀಜಿ ಕೃತಕ ರಾಸಾಯನಿಕ ಗೊಬ್ಬರಕ್ಕೆಂತ 
ಸಾವಯವ ಗೊಬ್ಬರವನ್ನೇ ಮೆಚ್ಚುತ್ತಿ ದ್ದರು. ಶೀಘ್ರವಾಗಿ ಅಧಿಕ ಇಳುವರಿಗಾಗಿ ರಾಸಾಯನಿಕ 
ಗೊಬ್ಬರ ಬಳಲ ಭೂಮಿಯ ಫಲವತ್ತತೆಯನ್ನು ತಾತ್ಕಾಲಿಕವಾಗಿ ಹೆಚ್ಚಿಸುವುದು 
ಅಪಾಯಕಾರಿ ಎಂದು ಅವರು ಭಾವಿಸಿದ್ದರು. ನಾಟಕೀಯವಾದ ರೀತಿಯ ಶೀಘ್ರ 
ಫಲವನ್ನು ಕೊಟ್ಟಾಗ್ಯೂ ಆದರಿಂದ ಮಣ್ಣಿನ ಸಾರವಂತಿಕೆ ಶಾಶ್ವತವಾಗಿ ಕಂದಿಹೋಗಬಹುದೆಂದು 
ಅವರು ಶಂಕೆಸಿದ್ದ ರು. 


. ಎತ್ತುಗಳನ್ನುಪಯೋಗಿಸಿ ನೇಗಿಲುಗಳಿಂದ ಉಳುವ ಬದಲಿಗೆ ಟ್ರಾಕ್ಟರ್‌ ಯಂತ್ರಗಳ 
ಬಳಕೆಯನ್ನು ಗಾಂಧೀಜಿ ಅನುಮೋದಿಸಲಿಲ್ಲ. ಸಾಬರ್ಮತಿ ಆಶ್ರಮದಲ್ಲಿ ಅವರು ಎಲ್ಲ 
ರೀತಿಯ ಸುಧಾರಿತ ನೇಗಿಲುಗಳನ್ನು ಬಳಸಿದರು. ಆದರೆ ಅವೆಲ್ಲ ಕ್ಕಿಂತಲೂ, ಹಳೆಯ 
ಕಾಲದ ನೇಗಿಲಿನಿಂದ ಉಳುವುದೇ ಹೆಚ್ಚು ಸೂಕ್ತವೆಂದು ಅವರಿಗೆ ತಿಳಿದುಬಂತು. ಆ 
ನೇಗಿಲು ಚೆನ್ನಾಗಿ ಬೆಳೆ ತೆಗೆಯಲು ಎಷ್ಟು ಬೇಕೋ ಅಷ್ಟೇ ಆಳಕ್ಕೆ ಭೂಮಿಯನ್ನು 
ಉಳುತ್ತಿತ್ತು. ಅದಕ್ಕಿಂತ ಹೆಚ್ಚು ಆಳಕ್ಕೆ ಮತ್ತು ಭೂಮಿಗೆ ಹಾನಿ ಉಂಟುಮಾಡುತ್ತಿರಲಿಲ್ಲ. 
ಅಲ್ಲದೆ ನೂರಾರು ಜನರ ದೇಹ ಶ್ರಮದ ಕಾಯಕವನ್ನು ಅವರ ಕೈಯಿಂದ ಕಸಿದು 
ಟ್ರಾಕ್ಟರುಗಳಿಗೆ ಕೊಡುವುದನ್ನು ' ಅವರು ವಿರೋಧಿಸಿದರು. ಜನರು ಸಾರ್ಥಕವಾದ 
ಉತ್ಪಾದನಕಾರೀ ಕೆಲಸಗಳಲ್ಲಿ ತೊಡಗಬೇಕೆಂದು ಗಾಂಧೀಜಿ ಬಯಸಿದರು. ರೃತರ 
ಸೃಜನಾತ್ಮಕ ಶಕ್ತಿಯನ್ನು ಯಂತ್ರ ಕುಂಠಿತಗೊಳಿಸೀತನ್ನುವ ಭೀತಿ ಅವರಿಗಿತ್ತು. ಸಣ್ಣ ಸಣ್ಣ 
ಹಿಡುವಳಿಗಳನ್ನು ರೈತರು ಬೇರೆ ಬೇರೆಯಾಗಿ ಬೇಸಾಯ ಮಾಡುವ ಪುರಾತನ ಪದ್ಧತಿಗೆ 
ಗಾಂಧೀಜಿಯ ಸಹಮತವಿರಲಿಲ್ಲ. ಏಕೆಂದರೆ 100 ಕುಟುಂಬಗಳು ತಮ್ಮ ಹೊಲಗಳನ್ನು 
ಒಟ್ಟಾಗಿ ದುಡಿದು, ಬೆಳೆದ ಪೈರನ್ನು ಹಂಚಿಕೊಳ್ಳುವುದು 100 ಕುಟುಂಬಗಳು ತಮ್ಮ 


46 ಬಹುರೂಪಿ ಗಾಂಧೀ 


ಹೊಲಗಳನ್ನು ಬಿಡಿ ಬಿಡಿಯಾಗಿ ಬೇಸಾಯ ಮಾಡುವುದಕ್ಕಿಂತ ಹೆಚ್ಚು ಪ್ರಯೋಜನಕಾರಿ 
ಎಂದು ಅವರ ಅಭಿಪ್ರಾಯವಾಗಿತ್ತು. ಗ್ರಾಮದ ಪ್ರತಿಯೊಬ್ಬನೂ ಎತ್ತುಗಳನ್ನೂ, ಎತ್ತಿನ 
ಗಾಡಿಗಳನ್ನೂ ಇಟ್ಟುಕೊಳ್ಳುವುದು ವ್ಯರ್ಥ ವೆಚ್ಚವಾಗಿ ಅವರಿಗೆ ಕಾಣುತ್ತಿತ್ತು. ಸಾಮೂಹಿಕ 
ಪಶುಸಂಗೋಪನೆಗೆ ಅವರು ಒತ್ತು ನೀಡುತ್ತಿದ್ದರು. ಸಾಮೂಹಿಕ ಪಶುಸಂಗೋಪನೆಯಿಂದ 
ದನಕರುಗಳಿಗೆ ಒಳ್ಳೆಯ ಆರೈಕೆ, ಏಕರೂಪದ ಸೌಲಭ್ಯ ಹಾಗೂ ಎಲ್ಲ ದನಗಳಿಗೂ ಉತ್ತಮ 
ತಳಿಯ ಗೂಳಿಗಳ ಸೌಲಭ್ಯ ಇವೆಲ್ಲವೂ ಸಾಧ್ಯ. ಸಾಮಾನ್ಯ ರೈತನೊಬ್ಬನಿಗೆ ಈ ಎಲ್ಲ 
ಸೌಲಭ್ಯಗಳನ್ನು ಹೊಂದಲು ಸಾಧ್ಯವಿಲ್ಲ. ಅನೇಕ ವೇಳೆ ತನ್ನ ದನಕರುಗಳಿಂದ ತನಗೆ 
ದೊರೆಯುವ ಪ್ರಯೋಜನಕ್ಕೆಂತ ಹೆಚ್ಚಿನ ವೆಚ್ಚ, ಅವುಗಳ ಮೇವಿಗೇ ಬೇಕಾಗುತ್ತದೆ. ತನ್ನ 
ಗೋವುಗಳ ಸಂಖ್ಯೆ ಹೆಚ್ಚಿದಂತೆ ಅವನು ಬಡತನದ ಒತ್ತಡಕ್ಕೆ ಮಣಿದು ಕರುಗಳನ್ನು 
ಮಾರುತ್ತಾನೆ. ಗಂಡು ಕರುಗಳನ್ನು ಒಂದೋ ಕೊಲ್ಲುತ್ತಾರೆ ಇಲ್ಲವೆ ಹಸಿವಿನಿಂದ ಸಾಯಲು 
ಬಿಡುತ್ತಾನೆ. ದನಕರುಗಳನ್ನು ಸರಿಯಾಗಿ ಪೋಷಿಸಲಾರದಿದ್ದರೂ ಅವುಗಳಿಂದ ಕ್ರೂರವಾಗಿ 
ದುಡಿಸಿಕೊಳ್ಳುತ್ತಾನೆ. 


ಗಾಂಧೀಜಿ ಗೋರಕ್ಟಣೆಗೆ ವಿಶೇಷ ಪ್ರಾಧಾನ್ಯವಿತ್ತ ರು. ಕೃಷಿ ಆರ್ಥಿಕತೆಯಲ್ಲಿ 
ಗೋವಿನ ಪ್ರಾಧಾನ್ಯತೆಯನ್ನು ಅವರು ಚೆನ್ನಾಗಿ ಮನಗಂಡಿದ್ದರು. ಭಾರತದಾದ್ಯಂತ ತಮ್ಮ 
ಪ್ರವಾಸಗಳ ವೇಳೆ ರೈತರ ಪ್ರಕಾಶಹೀನ ಕಣ್ಣುಗಳನ್ನೂ ಗೋವುಗಳ ದಯನೀಯ 
ಸ್ಥಿತಿಯನ್ನೂ ಕಂಡು ಕ್ಷೋಬೆಗೊಳಗಾಗುತ್ತಿದ್ದರು. “ಗೋವನ್ನು ಗೌರವದ ಸ್ಥಾನದಲ್ಲಿಟ್ಟರುವ 
ಛಿ ಇ ದಿ ೦ ಥಿ ಣಾ 
ಭಾರತದಲ್ಲಿ ಗೋವನ್ನು ನಡೆಸಿಕೊಳ್ಳುವ ನಿಕೃಷ್ಟ ರೀತಿಯಲ್ಲಿ ಜಗತ್ತಿನ ಬೇರೆ ಯಾವ 
ದೇಶದಲ್ಲೂ ನಡೆಸಿಕೊಳ್ಳುತ್ತಿಲ್ಲ. ಗೋವಿಗೆ ಕೊಡುವ ಗೌರವವೆಂದರೆ ಈಗ ಗೋಹತ್ಯೆ ಬಗ್ಗೆ 
ಮುಸ್ಟಿಮರೊಂದಿಗೆ ಜಗಳ ಮತ್ತು ಗೋಮಾತೆಯ ಪವಿತ್ರಸ್ಪರ್ಶದಿಂದ ತಮ್ಮನ್ನು 
ಪುನೀತರಾಗಿಸಿಕೊಳ್ಳುವುದು ಇಷ್ಟೇ ಆಗಿದೆ. ಅನೇಕ ಪಿ೦ಜರಾಷೋಲುಗಳು ಮತ್ತು 
ಗೋಶಾಲೆಗಳು ಹಿಂಸಾ ಕೂಪಗಳೇ ಆಗಿವೆ'? ಎಂದು ಗಾಂಧೀಜಿ ನೊಂದು ನುಡಿದರು. 
ಪಿಂಜರಾಪೋಲುಗಳ ಬರಡು, ದುರ್ಬಲ ಗೋವುಗಳನ್ನು ರಕ್ಷಿಸಿ, ಗೋಪಾಲನೆಯ ಬಗ್ಗೆ 
ತಜ್ಞ ಸಲಹೆಗಳನ್ನು ಕೊಡಬೇಕೆಂದು ಗಾಂಧೀಜಿ ಬಯಸಿದ್ದರು. ಎಮ್ಮೆಗಿಂತ ದನದ ಹಾಲು 
ಮತ್ತು ಬೆಣ್ಣೆಗಳನ್ನು ಅವುಗಳ ಗುಣಮಟ್ಟಕ್ಕಾಗಿ ಅವರು ಮೆಚ್ಚುತ್ತಿದ್ದರು. ಅಲ್ಲದೆ ಸತ್ತ 
ನಂತರವೂ ದನದ ಚರ್ಮ, ಎಲುಬು, ಕೊಂಬು ಇತ್ಯಾದಿಗಳು 
ಉಪಯೋಗಿಯಾಗಿರುತ್ತವೆ೦ಬುದನ್ನು ತೋರಿಸಿಕೊಟ್ಟರು. ಅವರ ಆಶ್ರಮದ ಗೋಶಾಲೆಯಲ್ಲಿ 
ಒಳ್ಳೆಯ ಬೀಜದ ಹೋರಿಗಳು ಮತ್ತು ಕಡಿಮೆ ವೆಚ್ಚದ ದನದ ಕೊಟ್ಟಿಗೆಗಳು ಇರುತ್ತಿ ದ್ದವು. 
ಗೋಶಾಲೆಯ ಎಲ್ಲ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ಗಾಂಧೀಜಿ ಪ್ರೇಮದಿಂದ ಕೈಹಾಕುತ್ತಿ ದ್ದರು. 


ಬಹುರೂಪಿ ಗಾಂಧೀ 47 


ಒಂದು ಕರು ಒಮ್ಮೆ ವಾಸಿಯಾಗದ ಕಾಯಿಲೆಯಿಂದ ನರಳುತ್ತಿತ್ತು. ಯಾವ ಚಿಕಿತ್ಸೆಯಿಂದಲೂ 
ಪ್ರಚೋಜನವಾಗಲಿಲ್ಲ. ಅದನ್ನು ನೋವಿನಿಂದ ಮುಕ್ತಗೊಳಿಸಲು ಅದರ ಜೀವವನ್ನೇ 
ಮುಗಿಸಲು ಗಾಂಧೀಜಿ ನಿರ್ಧರಿಸಿದರು. ನೋವಿನಿಂದ ನರಳುವ ಕರುವಿಗೆ ಶಾಶ್ವತ ನಿದ್ರೆ 
ಬರಿಸುವ ಔಷಧವನ್ನು ವೈದ್ಯರು ಹಾಕುವಾಗ ಸ್ವತಃ ಗಾಂಧೀಜಿಯೇ ಬಾಯಿ ಬಿಡಿಸಿದರು. 
ಅಹಿ೦ಸೆಯ ಶ್ರೇಷ್ಠ ಪೂಜಾರಿ ಈ ಹಿಂಸಾಕೃತ್ಯ ನಡೆಸಿದಾಗ ಪ್ರತಿಭಟನೆಯ ದೊಡ್ಡಗುಲ್ಲು 
ಎದ್ದಿತು. ಆದರೆ ಗಾಂಧೀಜಿ ಎಲ್ಲರ ಆಕ್ರೋಶವನ್ನೂ ಸಮಾಧಾನದಿಂದ ಶಾಂತವಾಗಿ 
ಎದುರಿಸಿದರು. ಆಶ್ರಮದಲ್ಲಿ ಬೆಳೆದ ಬೆಳಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು 
ನಾಶಮಾಡುವ ಮಂಗಗಳನ್ನು ಕೊಲ್ಲುವ ಯೊಜನೆಯನ್ನು ಮುಂದಿರಿಸಿ, ಗಾಂಧೀಜಿ 
ಮತ್ತೊಮ್ಮೆ ಅಹಿಂಸೆಯ ಕಟ್ಟುನಿಟ್ಟನ ಪ್ರತಿಪಾದಕರನ್ನು ದಂಗು ಬಡಿಸಿದರು. ಅವರು 
“ನಾನು ಸ್ವತಃ ಒಬ್ಬ ರೈತನಾಗಿ ಕನಿಷ್ಠ ಪ್ರಮಾಣದ ಹಿಂಸೆಯಿಂದ ಬೆಳೆಗಳನ್ನು ಸಂರಕ್ಷಿಸುವ 
ಉಪಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಮಂಗಗಳ ಕಾಟ ತೀವ್ರವಾಗಿದೆ. ಗುಂಡಿನ ಶಬ್ದಕ್ಕೆ 
ಅವು ಹೆದರುತ್ತಿಲ್ಲ. ಗುಂಡು ಹಾರಿಸಿದಾಗ ಸುಮ್ಮನೆ ಹಲ್ಲು ಕಿರಿಯುತ್ತವೆ, ಬೊಬ್ಬಿ 
ಡುತ್ತವೆ.'” ಅನಿವಾರ್ಯವಾದರೆ ಅವುಗಳನ್ನು ಕೊಲ್ಲುವ ಬಗ್ಗೆ ನಾನು ಗಂಭೀರವಾಗಿ 
ಯೋಚಿಸುತ್ತಿದ್ದೇನೆ.'' ಇಷ್ಟಾದರೂ, ಆಶ್ರಮದಲ್ಲಿ ಬಾಣಗಳ ಮೂಲಕವಾಗಲೀ, ಇತರ 
ರೀತಿಯಿಂದಾಗಲೀ ಮಂಗಗಳು ಎಂದೂ ಕೊಲ್ಲಲ್ಪಡಲಿಲ್ಲ. ಬಡ ರೈತರ ಆದಾಯವನ್ನು 
ಹೆಚ್ಚಿಸುವುದು ಹೇಗೆಂದು ಗಾಂಧೀಜಿ ಸದಾ ಚಿಂತಿಸುತ್ತಿದ್ದರು. ವರ್ಷದಲ್ಲಿ ನಾಲ್ಕರಿಂದ 
ಆರು ತಿಂಗಳುಗಳ ಕಾಲ ಅವರಿಗೆ ಕೆಲಸವಿರುತ್ತಿರಲಿಲ್ಲ. ಕೇವಲ ಕೃಷಿಯಲ್ಲಿ ಅವರ ಜೀವನ 
ಸಾಗುತ್ತಿರಲಿಲ್ಲ. ದೇಶದ 30 ಕೋಟಿ ರೈತರ ಬಿಡುವಿನ ವೇಳೆಯ ಸದುಪಯೋಗಕ್ಕಾಗಿ, 
ಗಾಂಧೀಜಿ, ಮಹಿಳೆಯರಿಗೆ ತಕಲಿ, ಚರಖಗಳಿಂದ ನೂಲುವುದನ್ಲೂ, ಪುರುಷರಿಗೆ 
ಕೈಮಗ್ಗಗಳಲ್ಲಿ ನೇಯುವುದನ್ನೂ ಸೂಚಿಸಿದರು. ಈ ಅರೆಬೆತ್ತಲೆ, ಅರೆಹೊಟ್ಟೆಯ, ಅಶಿಕ್ಟಿತ 
ರೈತರ ಆರ್ಥಿಕಮಟ್ಟವನ್ನು, ಅವರಿಗೆ ಸಮತೂಕದ ಆಹಾರ, ಮೈಮುಚ್ಚುವ ಬಟ್ಟಿ ಮತ್ತು 
ವಾಸಯೋಗ್ಯವಾದ ಮನೆ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಇವಿಷ್ಠನ್ನಾದರೂ ಪಡೆಯುವಷ್ಠರ 
ಮಟ್ಟಕ್ಕೆ ಏರಿಸಲು ಅವರು ಬಯಸಿದರು. ಅವರಲ್ಲಿ ಪ್ರತಿಭಟಸುವ ಮನೋಬಲವನ್ನು ಬೆಳೆಸ 
ಬಯಸಿದರು. ರೈತ ಕೂಲಿಗಾರರ ಪ್ರಜಾರಾಜ್ಯವನ್ನು ಬಯಸಿದ ಗಾಂಧೀಜಿ ಈ ರೀತಿಯ 
ಎಚ್ಚರಿಕೆ ನೀಡಿದರು. “ತನ್ನ ಸ್ಥ ತಿಯ ಅರಿವಿಗೆ ರೈತ ಪೂರ್ಣವಾಗಿ ಎಚ್ಚೆತ್ತಾಗ ಮತ್ತು ತನ್ನ 
ಅಸಹಾಯಕ ಸ್ಥಿತಿಗೆ ತನ್ನ ಅದೃಷ್ಟ ಕಾರಣವಲ್ಲ ಎಂದು ಅರಿತಾಗ ಅವನು ತನ್ನ ಸ್ಥಿತಿ 
ಸುಧಾರಣೆಗೆ ತೊಡಕಾಗುವ ಎಲ್ಲ ಸಂವಿಧಾನಾತ್ಮಕ, ಅಸ೦ವಿಧಾನಾತ್ಮಕ ಅಡಚಣೆಗಳನ್ನು 
ಕಿತ್ತೊಗೆಯಬಲ್ಲ. ಸ್ವರಾಜ್ಯವೆಂದರೇನೆಂದು ಭಾರತೀಯ ರೈತವರ್ಗಕ್ಕೆ ತಿಳಿದಾಗ ಅವರು 
ಸ್ವರಾಜ್ಯ ಪಡೆಯುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ'' ಎಂದರು. 


48 ಬಹುರೂಪಿ ಗಾಂಧೀ 


ಗಾಂಧೀಜಿಯ ನಾಯಕತ್ವದಲ್ಲಿ ರೈತರು ಚಳುವಳಿಯಲ್ಲಿ ಪಾಲ್ಗೊಂಡರು. ಅಧಿಕಾರಿಗಳ 
ನಿರ್ಬಂಧವನ್ನು ಕಡೆಗಣಿಸಿ ಉಪ್ಪನ್ನು ತಯಾರಿಸಿದರು. ಸಾರ್ವಜನಿಕ ಸಭೆಗಳಲ್ಲಿ ಸ್ಟಾತಂತ್ರ್ಯದ 
ಪಣತೊಟ್ಟರು. ಕರನಿರಾಕರಣ ಚಳುವಳಿಯ ವೇಳ ಅವರ ಭೂಮಿ ಆಸ್ತಿಗಳು ಮುಟ್ಟಗೋಲಾದವುು. 
ಆರ್ಥಿಕವಾಗಿ ಅವರು ಕಂಗಾಲಾದರು. ಆದರೆ ಅವರ ನೈತಿಕ ಸ್ಕೈರ್ಯ ಉನ್ನತ ಸ್ಥಾ ನಕ್ಕೇರಿತು. 


ನೂಲುವವ 


ಗಿರಣಿಗಳಿಂದ ಒದಗಿಸಲಾಗುತ್ತಿದ್ದ ನೂಲಿನಿಂದ ಕೈಮಗ್ಗದಲ್ಲಿ ನೇಯುವುದನ್ನು 
ಗಾಂಧೀಜಿ ಕಲಿತುಕೊಂಡರು. ಆದರೆ ಆ ರೀತಿಯ ನೇಯ್ಗೆ ಸ್ವಯಂ ಪೂರ್ಣವಲ್ಲವಾದ್ದರಿಂದ 
ಗಾಂಧೀಜಿಗೆ ತೃಪ್ತಿಯೆನಿಸಲಿಲ್ಲ. ವಸ್ತ್ರ ತಯಾರಿಕೆಯ ಇಡೀ ಪದ್ಧತಿಯನ್ನೇ-(ಹತ್ತಿ 
ಬೆಳೆಯುವುದು, ಅರಳೆ ಹಿಂಜುವುದು, ನೂಲಿನ ವರ್ಗೀಕರಣ ಇತ್ಯಾದಿಗಳಿಂದ ಮೊದಲ್ಗೊಂಡು) 
ತಮ್ಮ ಹಿಡಿತಕ್ಕೆ ತಂದುಕೊಳ್ಳಲು ಗಾಂಧೀಜಿ ಬಯಸಿದರು. ಹಳ್ಳಿಯ ಪ್ರತಿ ಮನೆಯಲ್ಲೂ ಒಂದು 
ಕಾಲದಲ್ಲಿ ಮೀಂಕರಸುತ್ತಿದ ಚರಖಗಳ ಮರುಶೋದನೆಗೆ ಗಾಂಧೀಜಿ ತೊಡೆಗಿದರು. ಒಬ್ಬ 
ಸ್‌ ಕಾರ್ಯಕರ್ತೆ ಸ ಗ್ರಾಮದಲ್ಲಿ ಚರಖಾವನ್ನು ಪತ್ತೆ ಹಚ್ಚಿ ಗಾಂಧೀಜಿಗೆ ಸುದಿ 
ಮುಟ್ಟಿಸಿದರು. ಗಾಂಧೀಜಿ ತನ್ನ ಆರ್ರಮವಾಸಿಗಳಿಗೆ ನೂಲುಪುದನ್ನು ಕಲಿಸಲು ಒಬ್ಬ ನುರಿತ 
ನೂಲುವ ಶಿಕ್ಚಕನನ್ನು ನಿಯೋಜಿಸಿದರು. ಅಸೌಖ್ಯದಿಂದ ಚೇತರಿಸಿಕೊಳ್ಳುತ್ತಿದ್ದಾಗ, ಗಾಂಧೀಜಿಗೆ 
ಚರಖದಿಂದ ನೂಲುವಾಗ ಹೊರಡುವ ಸಂಗೀತದಿಂದ ತುಂಬ ಹಾಯೆನಿಸುತ್ತಿತ್ತು. ತುಸು 
ಸಮಯದಲ್ಲೇ ಅವರು ಚರಖದಿಂದ ನೂಲಲು ಕಲಿತುಕೊ೦ಡರು. ಪ್ರತಿದಿನವೂ ಅರ್ಧಗಂಟಿ 
ನೂತಹೊರತು ಊಟ ಮಾಡದಿರುವ ವ್ರತವನ್ನು ಗಾಂಧೀಜಿ ಕೈಗೊಂಡರು. ನೂಲುವುದು 
ಅವರಿಗೊಂದು ಪವಿತ್ರ ಯಜ್ಞ ಜಾಗ್ರತ ಮೂವತ್ತು ವರ್ಷಗಳ ಕಾಲ ತಮ್ಮ 
ಜೀವಿತದ ಕೊನೆಯವರೆಗೂ ಗಾಂಧೀಜಿ ಈ ವ್ರತವನ್ನು ಪಾಲಿಸಿದರು. ಪ್ರಯಾಣದಲ್ಲಿ. » 
ಚಲಿಸುವ ರೈಲುಬಂಡಿ ಅಥವಾ ಓಲಾಡುತ್ತಿರುವ ಹಡಗಿನಲ್ಲೂ ಗಾಂಧೀಜಿ ನೂಲುತ್ತಿದ್ದರು. 
ಇಡೀ ದಿನ ಜನರನ್ನು ಭೇಹಏಿಮಾಡುವುದರಲ್ಲಿ, ಪ್ರಮುಖ ವಿಚಾರಗಳ ಮಾತುಕತೆಯಲ್ಲಿ 
ಅಥವಾ ಬಹಿರಂಗ ಸಭೆಗಳಲ್ಲಿ ಕಳದು ಹೋದರೆ, ಗಾಂಧೀಜಿ ತಮ್ಮ ನಿತ್ಯದ ನೂಲುವಿಕೆಯನ್ನು 
ಮಧ್ಯರಾತ್ರಿಯಲ್ಲಾ ದರೂ ಮಾಡಿಯೇ ತೀರುತ್ತಿದ್ದರು. ಒಮ್ಮೆ ಅನೇಕ ತಿಂಗಳುಗಳ ಕಾಲ 
ಗಾಂಧೀಜಿಗೆ ಬಲತೋಳಿನಲ್ಲಿ ನೋವು ಇತ್ತು . ಆದರೆ ಆಗಲೂ ಗಾಂಧೀಜಿ ಎಡಗೈಯಲ್ಲೇ 
ನೂಲುತ್ತಿದ್ದರು. 


ಬಹಿರಂಗ ಸಭೆಯಲ್ಲಿ ವೇದಿಕೆಯ ಮೇಲೆ ಕೂತೇ ಗಾಂಧೀಜಿ ನೂಲುತ್ತಿದ್ದರು. 
ಠಾಗೋರರು ಒಮ್ಮೆ ಗಾಂಧೀಜಿಯೊಡನೆ ಭೇಟಿಮಾಡಿ ಸಂಭಾಷಣೆ ನಡೆಸಿದ ಮೇಲೆ ತಾನು 


ಬಹುರೂಪಿ ಗಾಂಧೀ 49 


ಗಾಂಧೀಜಿಯ ಸಮಯವನ್ನು ಹಾಳುಮಾಡಿದೆನೇನೋ ಎಂದರು. ಗಾಂಧೀಜಿ “ಇಲ್ಲ, 
ಸಂಭಾಷಣೆಯಲ್ಲಿ ದ್ದಂತೆಯೇ ನಾನು ನೂಲುತ್ತಿದ್ದೆ. ನೂಲುತ್ತಿರುವ ಪ್ರತಿ ನಿಮಿಷವೂ ನಾನು 
ದೇಶದ ಸಂಪತ್ತ ನ್ನು ಹೆಚ್ಚಿಸುತ್ತಿದ್ದೇನೆ ಎನ್ನುವ ಅನುಭವ ನನಗಾಗುತ್ತಿ ದೆ. ದೇಶದಲ್ಲಿ 
ಒಂದು ಕೋಟಿ ಜನರು ಪ್ರತಿದಿನವೂ ಒಂದು ಗಂಟಿ ನೂಲು ತೆಗೆದರೆ ನಾವು ಪ್ರತಿ ದಿನವೂ 
ದೇಶದ ಬೊಕ್ಕಸಕ್ಕೆ ರೂ... 50,000 ಸೇರಿಸಿದಂತೆ. ನೂಲುವ ಚರಖ, ಒಬ್ಬನೇ ಒಬ್ಬ 
ಪುರುಷನನ್ನಾಗಲೀ, ಸ್ರ €ಯರನ್ನಾಗಲೀ ಅವರವರ ಉದ್ಯೋಗದಿಂದ ಹೊರಗೆಸೆಯಲಾರದು'' 
ಎ೦ದು ಉತ್ತರ ಹೇಳಿದರು. 


ಬಡವರು ಶಾವೇ ತಯಾರಿಸಿದ ನೂಲಿನಿಂದ ತಯಾರಾದ ಬಟ್ಟೆಯನ್ನು ಧರಿಸಿ 
ಸ್ವಯಂಪೂರ್ಣರಾಗಬೇಕೆಂದೂ, ಶ್ರೀಮಂತರು ಧಾರ್ಮಿಕ ಕ್ರಿಯೆಯಾಗಿ ನೂಲುವುದನ್ನು 
ಕೈಗೊಂಡು ತಾವು ತಯಾರಿಸಿದ ನೂಲನ್ನು ಬಡವರಿಗೆ ದಾನ ನೀಡಬೇಕೆಂದೂ ಗಾಂಧೀಜಿ 
ಆಶಿಸಿದ್ದರು. ವರ್ತಮಾನ ಯುಗದ ಈ ಕರ್ಮ ಯಜ್ಞದಿಂದ ಯಾವುದೇ ಭಾರತೀಯನನ್ನು 
ಹೊರತುಪಡಿಸಲು ಗಾಂಧೀಜಿ ಇಷ್ಟಪಡಲಿಲ್ಲ. ಸಿ. ವಿ. ರಾಮನ್‌ ಮತ್ತು ಠಾಗೋರರಂತಹ 
ಮೇಧಾವಿಗಳೂ ಸಾಂಕೇತಿಕವಾಗಿ ನೂಲಬೇಕೆಂದು ಗಾಂಧೀಜಿ ಇಚ್ಛೆಪಟ್ಟರು. 
ರಾಜಕುಮಾರನಾಗಲೀ, ರೃತನಾಗಲೀ ಇಬ್ಬರಿಗೂ ಆಹಾರ ಮತ್ತು ಬಟ್ಟಿ ಅವಶ್ಯಕವಿರುವುದರಿಂದ 
ಇಬ್ಬರೂ ಶ್ರಮಪಡಬೇಕೆನ್ನುವುದು ಅವರ ಅಭಿಪ್ರಾಯ. “ನಾನು ತೆಗೆಯುವ ನೂಲಿನ ಪ್ರತಿ 
ಎಳೆಯಿಂದಲೂ, ನಾನು ಭಾರತದ ಭವಿಷ್ಯ ನಿರ್ಮಾಣದ ದಾರವನ್ನೇ ತಯಾರಿಸುತ್ತಿದ್ದೇನೆಂದು 
ನನ್ನ ಅಭಿಮತ. ನಮ್ಮ ದೇಶಕ್ಕೆ ನೂಲು ತೆಗೆದ ಹೊರತು ಮುಕ್ತಿಯೇ ಇಲ್ಲ'' ಎಂದರು 
ಗಾಂಧೀಜಿ. ವಿದ್ಯಾರ್ಥಿಗಳಿಗೆ ನೀವು ಉಡುವ ಖಾದಿಯ ಪ್ರತಿ ಗಜಕ್ಕೂ ಕೆಲವು ಕಾಸುಗಳು 
ಈ ದೇಶದ ಬಡಜನರ ಜೇಬಿಗೆ ಸೇರುತ್ತವೆ. ಕೈಯಿಂದ ನೂತ ನೂಲಿನ ದಾರದಿಂದಾದ 
ಖಾದಿ ಸರಳತನದ ಸಂಕೇತ, ಖಾದಿಗೊಂದು ಆತ್ಮವಿದೆ?' ಎಂದರು. ಖಾದಿ ತಯಾರಕರು 
ಗಿರಾಕಿಗಳ ತುಚ್ಚ ಅಭಿರುಚಿಗಳಿಗೆ ತಕ್ಕಂತೆ ಖಾದಿಯ ಗುಣಮಟ್ಟವನ್ನು ಕಡಿಮೆ 
ಮಾಡುವುದನ್ನಾಗಲೀ, ಬದಲಾಯಿಸುವುದನ್ನಾಗಲೀ ಗಾಂಧೀಜಿ ಪ್ರೋತ್ಸಾಹಿಸಲಿಲ್ಲ ೯ 
ಖಾದಿಯನ್ನು ಬೆಳ್ಳಿ ಚಲುವೆ ಮಾಡುವುದನ್ನು ಅವರು ಮೆಚ್ಚಲಿಲ್ಲ. ಜನರ ಅಗ್ಗದ 
ಒಲವುಗಳನ್ನು ಇನ್ನಷ್ಟು ಕೆರಳಿಸದೆ ಜನರಲ್ಲಿ ಹೊಸ ಅಭಿರುಚಿಗಳನ್ನು ಹುಟ್ಟಿಸುವಂತೆ 
ಗಾಂಧೀಜಿ ಖಾದಿ ಭಂಡಾರಗಳಿಗೆ ಹೇಳಿದರು. 


ವರ್ಷದಲ್ಲಿ ನಾಲ್ಕರಿಂದ ಆರು ತಿಂಗಳ ಕಾಲ ನಿರುದ್ಯೋಗಿಗಳಾಗಿರುವ ಹಳ್ಳಿಯ 
ಜನರು ಚರಖ ತಶಿರುಗಿಸಬೇಕೆಂದು ಗಾಂಧೀಜಿ ಬಯಸಿದರು. ಈ ಯಂತ್ರಯುಗದಲ್ಲೂ ಈ 
ಪ್ರಾಚೀನ ಚರಖಾ ವೃತ್ತಿ ಯನ್ನು ಪುನರುಜ್ಜೀವಿಸುವ ಗಾಂಧೀಜಿಯ ಪ್ರಯತ್ನವನ್ನು 
ನೇಕಾರರು ಹಾಸ್ಯಮಾಡಿದರು. ಗಾಂಧೀಜಿ ಅವರೊಡನೆ “ಹೊಲಿಗೆ ಯಂತ್ರ ಬಂದಿತೆಂದು, 


50 ಬಹುರೂಪಿ ಗಾಂಧೀ 


ಸೂಜಿ ಏನೂ ಮೂಲೆ ಗುಂಪಾಗಲಿಲ್ಲ. ಬೆರಳಚ್ಚು ಯಂತ್ರ ಬಂದಿತೆಂದು, ಕೈ ಬರವಣಿಗೆಯ 
ಕೆಲಸ ನಿಲ್ಲಲಿಲ್ಲ. ನೂಲುವ ಗಿರಣಿಗಳೂ, ನೂಲುವ ಚರಖಗಳೂ ಸಹಬಾಳ್ವೆ ನಡೆಸಲು 
ಸಾಧ್ಯ. ನೂಲುವ ಚರಖಗಳನ್ನು ಸಾರ್ಪತ್ರಿಕ ಉಪಯೋಗಕ್ಕೆ ಬಳಸಬಲ್ಲೆವು. ಅವು ದೇಶದ 
ಕುಗ್ರಾಮಗಳನ್ನು ತಲುಪಬಲ್ಲ ವು. ಆದರೆ ಗಿರಣಿಗಳು ದೇಶದ ಜನಸಂಖ್ಯೆಯ ಒಂದು ಸಣ್ಣ 
ಭಾಗಕ್ಕೂ ತಲುಪುವುದು ಅಸಂಭವ'' ಎಂದು ವಾದಿಸಿದರು. 


ಸಾವಿರದ ಒಂಭೈನೂರ ಇಪ್ಪತ್ತೊಂದನೆಯ ಇಸವಿಯಲ್ಲಿ ಅಸಹಕಾರ ಚಳುವಳಿಯನ್ನು 
ಪ್ರಾರಂಭಿಸುವ ತುಸುವೇ ಮೊದಲು ಪ ಪ್ರತಿದಿನವೂ ನೂಲುವ ಕುರಿತೇ ಮಾತನಾಡಿದರು. 
ಬತದರು ಮತ್ತು ಇಡೀ ದೇಶವನ್ನೇ ಮೂ ಸ್ಸ ರ್ತಿಯಿಂದ ತುಂಬಿದರು. ಮೋತಿಲಾಲ್‌ 
ನೆಹ್ರೂ ಹಿದೇಶೀ ವಸ್ತ್ರ ಗಳನ್ನು ಸುಟ್ಟು ಖಾದಿ ಹ್‌ ತೊಡಗಿದರು ಮತ್ತು ಒಮ್ಮೆ ಖಾದಿ 
ಹ ಜ್‌ ಬೀದಿಗಳಲ್ಲಿ ಮಾರಿದರು ಕೂಡ. ಸಾವಿರಾರು ಮಂದಿ 
ಅವರನ್ನ] ಮುಸರಿಸಿದರು. 


ಸಾವಿರದ ಒಂಬೈನೂರ ಇಪ್ಪ ಪ್ಪತ್ತೊಂದರಲ್ಲಿ ಚರಖಾ ಸಂಘ ಸ್ಥಾಪ ಪನೆಯಾಯಿತು. 
೨0,00೦0 ಚರಖಾಗಳು 'ಕೆಲಸ ಮಾ ತೊಡಗಿದುವು. ನೇಕಾರರು, ಬಣ್ಣ ಹಾಕುವವರು 
ಮತ್ತು ದರ್ಜಿಗಳಲ್ಲದೆ 50,000 ನೂಲುವವರಿಗೆ ಉದ್ಯೋಗ ದೊರೆಯಿತು. ತಕಲಿ ಮತ್ತು 
ಚರಖಾ ತಯಾರಿಕೆಯಿಂದಾಗಿ ಹಳ್ಳಿಯ ಬಡಗಿಗಳಿಗೂ, ಕಮ್ಮಾರರಿಗೂ ಕೆಲಸ ದೊರೆಯಿತು. 
ಮತ್ತೂಮ್ಮೆ ಭಾರತದ ಜನತೆಗೆ ಚರಖಾ ಕಲ್ಪವೃಕ್ಷವಾಗಿ ಮಹಿಳೆಯರ ಮಾನ ರಕ್ಷಕವಾಗಿ, 
ಹಸಿದ ಬಾಯಿಗಳಿಗೆ ತುತ್ತೊದಗಿಸುವ ಅನ್ನದಾತವಾಗಿ ಬಂತು. ಶಿ 


ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಖಾದಿಯ ಮಾರಾಟ ಹೆಚ್ಚಾಯಿತು. 
ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮಂದಿ ನೂಲುವವರಾದರು. ಖಾದಿ ತಯಾರಿಕೆಯ ಎಲ್ಲ 
ಹಂತಗಳಲ್ಲೂ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಯಿತು. 


“ಜಗತ್ತಿನಲ್ಲೆಲ್ಲೂ ಈ ಪುಟ್ಟ ಗಿರಣಿಗೆ ಸಾಟಿಯಾದಂಥದನ್ನು ನಾನು ಕಾಣೆ. ಚರಖಾ 
ಸಂಘ 18 ವರ್ಷಗಳಲ್ಲಿ ಲಕ್ಷಾಂತರ ಮಂದಿ ಬಡವರಿಗೆ ನಾಲ್ಕು ಕೋಟಿ ರೂ.ಗಳನ್ನು 
ಕೂಡಲು ಸಾಧ್ಯವಾದಂತಹ ಉದಾಹರಣೆಯನ್ನು, ಅಷ್ಟೂ ಬಂಡವಾಳದಲ್ಲಿ ಬೇರೆ ಯಾವುದೇ. 
ಉದ್ದಿಮೆ ಅಥವಾ ಔದ್ಯೋಗಿಕ ಮಂಡಳಿಯಲ್ಲಿ ತೋರಿಸಿರಿ!'' ಎಂದು ಗಾಂಧೀಜಿ 
ನಾಬಸೆದರು. ಹತ್ತಿಗಾಗಿ ಕೆಲವೇ ಪೈಸೆ ತೊಡಗಿಸಿ ನೂಲುವುದನ್ನು ಪ್ರಾರಂಭಿಸಿದ 
ಕಲ ಂಬಗಳೂ ಇದ್ದವು. ಈ ಹಣ ಮರುದಿನ ನೂಲಿನ ಮಾರಾಟಿದಿಂದ ದ್ವಿಗುಣಗೊಳ್ಳುತ್ತಿತ್ತು. 
ಹೀಗೆ ನಿಧಾನವಾಗಿ ನೂಲುಗಾರರು ತಮ್ಮ ಬಟ್ಟೆಯನ್ನು ಖರ್ಚಿಲ್ಲದೇ ಒದಗಿಸಿಕೊಳ್ಳಲು 
ಶಕ್ಷರಾಗುತ್ತಿದ್ದರು 


ಬಹುರೂಪಿ ಗಾಂಧೀ ಸ ವಿ 


ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ನೂಲನ್ನು ತಯಾರಿಸಬಲ್ಲ ಚರಖಾ ಸಂಶೋದನೆಗೆ 
ಒಂದು ಲಕ್ಷ ರೂ.ಗಳ ಬಹುಮಾನ ಘೋಷಿಸಲಾಯಿತು. ಎರವಾಡ ಸೆರೆಮನೆಯಲ್ಲಿ 
ಗಾಂಧೀಜಿ, ಪೆಟ್ಟಿಗೆ ಮಾದರಿಯ ಚರಖಾಕ್ಕೆ ಸರಿಯಾದ ರೂಪ ಕೊಟ್ಟರು. ಮುಂದೆ ಅದು 
“ಎರವಡಾ ಚರಖಾ'' ಎಂದೇ ಪ್ರಸಿದ್ಧವಾಯಿತು. ಬಳಿಕ ಗಾಂಧೀಜಿ ಅಗ್ಗದ ಹಾಗೂ 
ಸರಳವಾದ ನೂಲುವ ಸಾಧನವಾದ “ಧನುಷ್‌ ತಕಲಿ''ಯನ್ನು ಜನಪ್ರಿಯಗೊಳಿಸಿದರು... 
ಚರಖಾದಷ್ಟೇ ವೇಗದಿಂದ ಅಷ್ಟೇ ಉತ್ತಮವಾದ ನೂಲನ್ನು ತಾವು ತಕಲಿಯಲ್ಲೂ 
ತೆಗೆಯಬಹುದೆಂದು ಗಾಂಧೀಜಿಗೆ ಗೊತ್ತಾಯಿತು. ತಕಲಿಯಿಂದಲೂ ಗಾಂಧೀಜಿ ನೂಲು 
ತೆಗೆಯುತ್ತಿದ್ದರು. ಆದರೆ ದಾರ ಚನ್ನಾಗಿ ಬರುತ್ತಿರಲಿಲ್ಲ. ಅಂತಹ ದಾರದಿಂದಲೇ 
ಸೀರೆಗಳನ್ನು "ನೇಯ್ದು. ಗಾಂಧೀಜಿ ಕಸ್ತೂರ್‌ ಬಾಗೆ ಬಹುಮಾನವಾಗಿ ಕೊಡುತ್ತಿದ್ದರು. 
TE ನಿಯಮಿತವಾಗಿ ನೂಲುತ್ತಿದ್ದರು. ನೂಲುಗಾರನ ಆದಾಯಕ್ಕೆ 
ನೂಲುವಿಕೆಯಿಂದ ದಿನಕ್ಕೆ ಒಂದೆರಡು ಆಡೆಗಳಷ್ಟೇ ಸೇರುತ್ತವೆ ಎಂದು ಗೆ 
ಹೇಳಿದಾಗ ಗಾಂಧೀಜಿ “ಭಾರತದ ಸಾಮಾನ್ಯ ಪ್ರಜೆಯ ಸರಾಸರಿ ಆದಾಯ ದಿನಕ್ಕೆ 
ಅಬ್ಬಬ್ಬಾ ಎಂದರೆ ಮೂರು ಕಾಸುಗಳು ಮಾತ್ರ. ಈ ಆದಾಯಕ್ಕೆ ಚರಖಾದ ನೆರವಿನಿಂದ 
ಮತ್ತೆ ಮೂರು ಕಾಸುಗಳನ್ನಾದರೂ ಸೇರಿಸಬಲ್ಲೆ ನಾದರೆ, ಚರಜಾವನ್ನು ನನ್ನ ಪಾಲಿನ 
ಕಾಮಧೇನು ಎಂದು ಕರೆದರೆ "ತಪ್ಪಲ್ಲವಷ್ಟೇ?'' ಎಂದರು. 


ಚರಖಾ ಸಂಘದಲ್ಲಿ `ನೂಲುಗಾರರಿಗೆ ಜೀವನಾವಶ್ಯಕ ವೇತನವನ್ನು ನೀಡಬೇಕೆಂದು 
ಗಾಂಧೀಜಿ ಒತ್ತಾಯಿಸುತ್ತಿದ್ದರು. ದಿನಕ್ಕೆ ಮೂರು ಆಣೆಗಳು ಕನಿಷ್ಠ ಪೇತನವನ್ನು 
ನಿಗದಿಗೊಳಿಸಲಾಯಿತು. 


ಚರಖಾದ ಯೋಗ್ಯತೆಯನ್ನು ಕೇವಲ ಹಣದ ಪ್ರಮಾಣದಿಂದಷ್ಟೇ ಅಳೆಯದೆ ಅದು 

॥ ಜನತೆಯಲ್ಲಿ ಉತ್ಪಾದಿಸಬಲ್ಲ ಶಕ್ತಿಯಿಂದ ಅಳೆದರು. ಗಾಂಧೀಜಿ “ಚರಖಾ ಸಂಘಶಕ್ತಿ ಯನ್ನು 

ಬೆಳೆಸಿ ಅದರ ಕೆಲಸಗಾರರು ಪರಸ್ಪರ ಸಂಬಂಧಿಗಳು ಎಂಬ ಭಾವನೆಯನ್ನು ತಂದುಕೊಡುತ್ತದೆ. 

ಚರಖಾ ದುಡಿಮೆಯ ಮಹತ್ತ ನ್ನು ಗುರುತಿಸುತ್ತದೆಯಲ್ಪದೆ ಅಹಿಂಸೆ, ವಿನಯ, ಸ್ವಾತಂತ್ಯ 

ಮತ್ತು ಸೇವಾಗುಣಗಳ ಸಂಕೇತ. ಅತಿ ಕಡಿಮೆ ಬೆಲೆಯ ಸರಳ ಸಾಮಗ್ರಿ ಯಿಂದ ಅದನ್ನು 

ರಚಿಸಲಾಗಿದೆ. ಮತ್ತು ಸುಲಭವಾಗಿ ನಮಗೆ ಬೇಕಾದಾಗ ಬಳಸಿಕೊಳ್ಳಬಹುದು” 
ಎನುತಿದರು. 


ಇದ್‌ ದ 
ಮೂಲಭೂತ ವೃತ್ತಿಯಾದ ಕೃಷಿಗೆ, ನಮ್ಮ ಕರಕೌಶಲ್ಯವನ್ನು ಇನ್ನಷ್ಟು ಬೆಳೆಸುವ 
ಸಾಮರ್ಥ ಇಲ್ಲ. ಆದರೆ ಚರಖಾದಲ್ಲಿ ಕರಕೌಶಲ್ಯವನ್ನು ಮೆರೆಸುವ ವಿಪುಲ ಅವಕಾಶಗಳಿವೆ. 


52 ಬಹುರೂಪಿ ಗಾಂಧೀ 


ಇದಕ್ಕೆ ಯಾವ ತಜ್ಞ ರೂ ಬೇಕಾಗಿಲ್ಲ . ದುರ್ಬಲರೂ, ಮುದುಕರೂ, ಬಾಲಕ ಬಾಲಕಿಯರೂ 
ತಮ್ಮ ಗುಡಿಸಲುಗಳಲ್ಲಿ ಇದ್ದು ಕೊಂಡೇ ಚರಖಾದಲ್ಲಿ ನೂತು ಹಣಗಳಿಸಬಲ್ಲ ರು. 


ಯಾವ ಯಂತ್ರವೂ ತಯಾರಿಸಲಾರದ ಅತಿ ಶ್ರೇಷ್ಠ ದರ್ಜೆಯ ನೂಲನ್ನು ನೂತು, 
ನಮ್ಮ ದೇಶಕ್ಕಷ್ಟ ಅಲ್ಲದೆ ದೂರದ ದೇಶಗಳ ಅಗತ್ಯಕ್ಕೆ ಸಾಲುವಷ್ಟು ನೂಲುವ 
ಭಾರತೀಯರು ಏಕೆ ಬಡವರಾಗಿ, ದಾಸ್ಯದಲ್ಲಿ ನರಳುತ್ತಿರುವರೆಂದು ಒಮ್ಮೆ ಗಾಂಧೀಜಿಯ 
ಟೀಕಾಕಾರರೊಬ್ಬರು ಪ್ರಶ್ನಿಸಿದರು. ಗಾಂಧೀಜಿ ಪುರಾತನ ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೂ 
ಚರಖಾಕ್ಕೂ ಸಂಬಂಧವಿರಲಿಲ್ಲ. ಅದಕ್ಕೆ ಗುಲಾಮಗಿರಿಯ ಹಿನ್ನೆಲೆ ಇತ್ತು. ಆ ದಿನಗಳ 
ಸರ್ಕಾರಗಳು ಎಸೆಯುತ್ತಿದ್ದ ತುಣುಕು ರೊಟ್ಟಿ ಮತ್ತು ಒಂದೆರಡು ಕಾಸಿಗಾಗಿ ಬಡ 
ಮಹಿಳೆಯರು ನೂಲುತ್ತಿದ್ದರು. ಇಂದು ತುಂಬ ಬುದ್ಧಿವಂತಿಕೆಯಿಂದ ನೂಲು ಮತ್ತು 
ನೂಲು ತಯಾರಿಕೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ವೈಜ್ಞಾನಿಕ ಅಧ್ಯಯನ ಮಾಡಬೇಕು. 


ಅನೇಕ ಗೃಹಕೈಗಾರಿಕೆಗಳಿಗೆ, ಚರಖಾ ಸೂರ್ಯನಂತೆ ಎಂದರು ಗಾಂಧೀಜಿ. ದಾರದ 
ಸುತ್ತುಗಳನ್ನು ಎಣಿಸುವಾಗ ವಿದ್ಯಾರ್ಥಿ ಹೇಗೆ ಅಂಕಗಣಿತವನ್ನು ಕಲಿಯಬಲ್ಲನೆ೦ದೂ, 
ಹತ್ತಿಯನ್ನು ಹೇಗೆ ಮತ್ತು ಯಾವ ಯತುವಿನಲ್ಲಿ ಬೆಳೆಯಲಾಗುತ್ತದೆ, ಹತ್ತಿ ಬೆಳೆಯಲು 
ಬೇಕಾಗುವ ಮಣ್ಣಿನ ಗುಣ ಮತ್ತು ವಿವಿಧ ದೇಶಗಳಲ್ಲಿ ಹತ್ತಿ ವ್ಯಾಪಾರ ಬೆಳೆದು ಬಂದ 
ಬಗೆ ಇವುಗಳ ಅಧ್ಯಯ ನದಿಂದ ವಿದ್ಯಾರ್ಥಿಗೆ ಭೂಗೋಲ, ಚರಿತ್ರೆ ಮತ್ತು ವಾಣಿಜ್ಯಗಳ 
ಪಾಠಗಳನ್ನು ಕಲಿಸಬಹುದೆಂದೂ ಗಾಂಧೀಜಿ ವಿವರಿಸಿದರು. ತಕಲಿಯನ್ನು, ಉಕ್ಕಿನ 
ತಿರುಗಣೆ ಮತ್ತು ನಿರ್ದಿಷ್ಟವಾದ ಅಳತೆಯ ಕಂಚಿನ ಬಿಲ್ಲೆಗಳಿಂದಲೇ ಏಕೆ ತಯಾರಿಸಬೇಕು 
ಇತ್ಯಾದಿ ವಿಷಯಗಳಿಂದ ಆ ಕುರಿಶ ಲೆಕ್ಕಾಚಾರವನ್ನು ವಿದ್ಯಾರ್ಥಿಗಳು ತಿಳಿದು ಕೊಳ್ಳಬಹುದು. 
ಚರಖಾ ಜಯಂತಿಯನ್ನು ತಮ್ಮ ಜನ್ಮದಿನದೊಂದಿಗೆ ಸೇರಿಸಲು ಸಮ್ಮತಿಸಿದಾಗಲೇ 
ಗಾಂಧೀಜಿ ತಮ್ಮ ಜನ್ಮ ದಿನಾಚರಣೆಗೆ ಒಪ್ಪಿಗೆ ಇತ್ತರು. ಖಾದಿ ಮತ್ತು ಸ್ವಂತ 
ನೂಲುವಿಕೆಗಳನ್ನು ಜನಪ್ರಿಯಗೊಳಿಸಲು ದೊರೆತ ಯಾವ ಅವಕಾಶವನ್ನೂ ಗಾಂಧೀಜಿ 
ಬಳಸದಿರಲಿಲ್ಲ. ತಾವು ಕಾಂಗ್ರೆಸ್‌ ಅಧ್ಯಕ್ಬರಾದಾಗ, ಕಾಂಗ್ರೆಸ್‌ ಸದಸ್ಯರಾಗಲು, ನಾಲ್ಕಾಣೆ 
ಶುಲ್ಕದ ಬದಲು ಕೈನೂಲಿನ ರೂಪದಲ್ಲಿ ಸದಸ್ಯತ್ವ ಶುಲ್ಕ ಕೊಡುವ ಪದ್ಧತಿಯನ್ನು 
ಚಲಾವಣೆಗೆ ತಂದರು. ಪ್ರತಿಯೊಬ್ಬ ಸದಸ್ಯನೂ ಪ್ರತಿದಿನವೂ ಅರ್ಧಘಂಟಿಯ ಕಾಲ 
ನೂತು ನಿಗದಿಯಾದ ಪ್ರಮಾಣದ ನೂಲನ್ನು ಖಾದಿ ಮಂಡಲಿಗೆ ಪ್ರತಿ ತಿಂಗಳೂ 
ಕಳುಹಿಸಬೇಕಾಗಿತ್ತು. ತಮ್ಮ ಜೀವಿತದ ಕೊನೆಯ ವರ್ಷಗಳಲ್ಲಿ ಗಾಂಧೀಜಿ ಪ್ರತಿ ಖಾದಿ 
ಕೊಳ್ಳುವವನೂ ಸ್ವಲ್ಪವಾದರೂ ಕೈಯಿಂದ ನೂತ ನೂಲನ್ನು ಒಪ್ಪಿಸಬೇಕೆಂದು ಒತ್ತಾಯಿಸುವಂತೆ 
ಚರಕಾ ಸಂಘಕ್ಕೆ ಸಲಹೆ ನೀಡಿದರು. ಜನರು ಹಾಗೆ ನೂತ ನೂಲು ಕಳುಹಿಸಲು ತಮಗೆ 


ಬಹುರೂಪಿ ಗಾಂಧೀ 53 


ಅಸಾಧ್ಯವೆಂದಾಗ ಗಾಂಧೀಜಿ “ಜನ ನೂಲಲು ಸಿದ್ದವಿಲ್ಲದಿದ್ದರ ಖಾದಿ ಎಲ್ಲಿಂದ 
ಬರಬೇಕು?” ಎಂದು ಪ್ರಶ್ನಿಸಿದರು. 


ಭಾರತದಲ್ಲಿ ವಸ್ತ್ರಕ್ಷಾಮವಿದೆ ಎನ್ನುವುದನ್ನು ಗಾಂಧೀಜಿ ಒಪ್ಪಲಿಲ್ಲ. ಭಾರತ ತನಗೆ 
ಬೇಕಾದುದಕ್ಕಿಂತ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುತ್ತದೆ. ಮತ್ತು ಅಪಾರ ಮಾನವಶಕ್ತಿಯನ್ನು 
ಹೊಂದಿದೆ. ಪ್ರತಿ ಮನೆಯಲ್ಲೂ ಒಂದು ಚರಖಾ ಮತ್ತು ನೂಲುವ ತಕಲಿಗಳ ರೂಪದಲ್ಲಿ 
ಪುಟ್ಟಗಿರಣಿಯನ್ನು ಸ್ಥಾಪಿಸುವ ಮೂಲಕ, ವಸ್ತ್ರದ ಅಭಾವವನ್ನು ಹೋಗಲಾಡಿಸಬಹುದು. 
ನೂಲುವುದು ಗಂಧೀಜಿಗೆ ಅಂತರಂಗದ ಅಗತ್ಯವೇ ಆಯಿತು. ಅದರ ಮೂಲಕ ತಾವು 
ತೀರಾ ಬಡವರ ಸನಿಹಕ್ಕೆ, ಅವರ ಮೂಲಕ ಭಗವಂತನ ಸವಿೂಪಕ್ಕೆ ಹೋಗುತ್ತಿರುವಂತೆ 
ಗಾಂಧೀಜಿಗೆ ಭಾಸವಾಯಿತು. “ಚರಖಾದಿಂದ ಪ್ರಗತಿ ನಿಧಾನ ಎಂದು ಜನ್ಮಾಂತರದಲ್ಲೂ 
ನಾನು ಒಪ್ಪಿಕೊಳ್ಳಲಾರೆ'' ಎಂದು ಸಾರಿದರು ಗಾಂಧೀಜಿ. 


ಪುರೋಹಿತ 
ಗಾಂಧೀಜಿ ಬ್ರಹ್ಮಚರ್ಯದ ಮತ್ತು ಸ್ವಯಂಪ್ರೇರಿತ ಬಡತನದ ಜೀವನವನ್ನು 


ಸ್ವೀಕರಿಸಿದಾಗ, ಮಾನವ ಸೇವೆಯನ್ನು ಈ ಜನು ಎವಿ 
ಉಳಿಯಬೇಕೆನು ವುದನ್ನು ಪುಶ್ಯೀಕರಿಸಿದರು. 


ಈ ವಿಚಾರ ಹೊಳೆಯುವ ಮೊದಲು, ಅವರು ತನ್ನ ಅವಿವಾಹಿತ ಮಿತ್ರರು ವಿವಾಹ 
ಬಂಧನಕ್ಕೊಳಗಾಗುವ ಬಗ್ಗೆ ಹೆಚ್ಚು ಆಸ್ಥೆ ವಹಿಸುತಿದ್ದರು. ಅವರೆಲ್ಲ ಒಂದು ದೊಡ್ಡ 
ಕುಟುಂಬದ ಸದಸ್ಯರಂತೆ ಬಾಳಬೇಕೆಂದು ಅವರ ಆಸೆಯಾಗಿತ್ತು. ಭಾರತದ ತನ್ನ 
ಸಂಗಾತಿಗಳು ತಮ್ಮ ಪತ್ನಿಯರೊಂದಿಗೆ ದಕ್ಷಿಣ ಆಫ್ರಿಕಾಕ್ಕೆ ಬರಲು ಅವರು ಆಹ್ವಾನಿಸುತ್ತಿದ್ದರು 
ಮತ್ತು ತನ್ನ ಇಂಗ್ಲಿಷ್‌ ಮಿಶ್ರರಾದ ವೆಸ್ಟ್‌ ಮತ್ತು ಪೋಲಕ್‌ರನ್ನು ವಿವಾಹ ಮಾಡಿಕೊಳ್ಳುವಂತೆ 
ಒತ್ತಾಯಿಸುತ್ತಿದ್ದರು. ಆರ್ಥಿಕ ಕಾರಣಗಳಿಗಾಗಿ ಪೋಲಕ್‌ರು ಮದುವೆ ಮಾಡಿಕೊಳ್ಳಲು 
ಹಿಂಜರಿಯುತ್ತಿದ್ದರು. ದೀರ್ಪಕಾಲದಿಂದ ನಿರ್ಧಾರವಾದ ವಿವಾಹವನ್ನು ಅದೂ ಎರಡು 
ಹೃದಯಗಳು ಒಂದಾಗಿರುವಾಗ ಮುಂದೂಡುವುದು ಸರಿಯಲ್ಲವೆಂದು ಗಾಂಧೀಜಿ 
ಹೇಳಿದರು. ಇಂಗ್ಲೆಂಡಿನಿಂದ ವಧು ದಕ್ಷಿಣ, ಆಫ್ರಿಕಾಕ್ಕೆ ಆಗಮಿಸಿದ ಮರುದಿನವೇ 
ಪೋಲಕ್‌ರು ಆಕೆಯನ್ನು ವಿವಾಹವಾದರು. ವಿವಾಹದ ವ್ಯವಸ್ಥೆ ಯನ್ನೆಲ್ಲ ಗಾಂಧೀಜಿಯೇ 
ಮಾಡಿದರು ಮತ್ತು ತಾನೇ ವರನ ಸಖನಾಗಿ ಪಾತ್ರವಹಿಸಿದರು. 


ಭಾರತದ ತನ್ನ ಆಶ್ರಮಗಳಲ್ಲಿ ಗಾಂಧೀಜಿ ಕೆಲವೊಮ್ಮೆ ಪುರೋಜಹಿತನಾಗಿ 
ಕಾರ್ಯನಿರ್ವಹಿಸಿದರು. ಮದುವೆಗೆ ವರ, ವಧುಗಳನ್ನು ಆಯ್ಕೆ ಮಾಡುವ ಮತ್ತು 


54 ಬಹುರೂಪಿ ಗಾಂಧೀ 


ಪುರೋಹಿತನಾಗಿ ಕಾರ್ಯನಿರ್ವಹಿಸುವ ಅವರ ವಿಧಾನ ಅಂದಿನ ರೂಢಿಗಿಂತ ಭಿನ್ನವಾಗಿತ್ತು. 
ಗಾಂಧೀಜಿ ಹಿಂದೂ ವಿವಾಹಪದ್ಧಶಿಯನ್ನು ಸುಧಾರಿಸಿ, ಅದರ ಸಾಂಪ್ರದಾಯಿಕತೆಯನ್ನು 
ಧಿಕ್ಕರಿಸಿದರು. ವರನಿಗಾಗಲೀ, ವಧುವಿಗಾಗಲೀ ವರದಕ್ಷಿಣೆ, ಸಂಪತ್ತು, ಪದವಿ ಮತ್ತು 
ಚಾತಿಗಳಿಂದ ಅರ್ಹತೆ ಬರುವುದಿಲ್ಲವೆಂದು ಗಾಂಧೀಜಿ ತಿಳಿಸಿದರು. ಆರೋಗ್ಯ, ಶೀಲ 
ಮತ್ತು ಶಾರೀರಿಕ ಸಾಮರ್ಥ ಇವೇ ಅವರ ದೃಷ್ಠಿಯಲ್ಲಿ ಮುಖ್ಯವಾದ ಅರ್ಹತೆಗಳಾಗಿದ್ದುವು. 


ಗಾಂಧೀಜಿಯಿಂದ ಆಶೀರ್ವದಿಸಲ್ಪಟ್ಟ ವಿವಾಹದಲ್ಲಿ ವಧೂವರರು ಕೈಯಿಂದ ನೂತು 
ನೇದ ಖಾದಿ ಬಟ್ಟೆಯನ್ನೇ ಉಡುತ್ತಿದ್ದರು. ಅಗ್ದಿಸಾಕ್ಟಿಯಾಗಿ ವಿನಿಮಯ ಮಾಡಿ ಕೊಳ್ಳುವ 
ಕೈನೂಲಿನ ಮಾಲೆಗಳನ್ನು ಬಿಟ್ಟು ಇನ್ನಾವ ಆಭರಣಗಳೂ ಇರಲಿಲ್ಲ. ವೈದಿಕ ಮಂತ್ರಗಳನ್ನು 
ವಧೂವರರು ಉಚ್ಚರಿಸುತ್ತಿದ್ದರು. ವರನಿಗೆ ಬೆಲೆಬಾಳುವ ಉಡುಗೊರೆಗಳನ್ನಾಗಲೀ, 
ವರದಕ್ಸಿಣೆಯನ್ನಾಗಲೀ ಕೊಡುತ್ತಿರಲಿಲ್ಲ. ದೇತಿ-ಲೇತಿ (ವರದಕ್ಷಿಣೆಯ ದುಷ್ಠ ಪದ್ಧ ತಿಯನ್ನು 
ಗಾಂಧೀಜಿ ಖಂಡಿಸಿದರು. ಮತ್ತು ಮಹಿಳೆಯರನ್ನು ಗುಲಾಮರ ಮಟ್ಟಕ್ಕೆ ತಂದುದಕ್ಕಾಗಿ 
ಕಾಲೇಜು ಕಲಿತ ಯುವಕರನ್ನು ತರಾಟಿಗೆ ತೆಗೆದುಕೊಂಡರು. ಹೆಂಡಂದಿರನ್ನು ತಮ್ಮ 
ನುನೆಗಳ ಮತ್ತು ಹೃದಯಗಳ ರಾಣಿಯರನ್ನಾಗಿ ಮಾಡುವ ಬದಲು ಅವರನ್ನು ಕೊಳ್ಳುವ, 
ಮಾರುವ ಸಾಮಗ್ರಿಗಳನ್ನಾಗಿ ಮಾಡಿದರೆಂದು ಯುವಕರನ್ನು .ದೂಷಿಸಿದರು. ಮಹಿಳೆ 
ಗಂಡಸಿನ ಅರ್ಥಾಂಗಿಯೆಂದು ವರ್ಣಿತಳಾಗಿದ್ದಾ ಳ೦ದು ನೆನಪು ಮಾಡಿದರು. “ವನ್ನ 
ಆಶ್ರಯದಲ್ಲೊ ಬೃಳು ಹುಡುಗಿಯಿದ್ದರೆ, ಅವಳನ್ನು ಹೆಂಡತಿಯಾಗಿ ಮಾಡಿಕೊಳ್ಳುವ 
ಸಲುವಾಗಿ ಕವಡೆ ಕಾಸನ್ನಾದರೂ ಕೇಳುವವನಿಗೆ ಕೊಡುವ ಬದಲು, ಜೀವಮಾನವಿಡೀ 
ಅವಳು ಕನ್ಯೆಯಾಗಿಯೇ ಉಳಿಯುವಂತೆ ಮಾಡುವೆ'' ಎಂದು ಗಾಂಧೀಜಿ ನುಡಿದರು. ' 


ಮದುವೆ ಔತಣಗಳಲ್ಲಿ ದುಂದುಗಾರಿಕೆ, ವೈಭವದ ಪ್ರದರ್ಶನವನ್ನು ಗಾಂಧೀಜಿ 
ಮೆಚ್ಚಲಿಲ್ಲ. ಪ್ರಜಾಪ್ರಭುತ್ವದ ಈ ಯುಗದಲ್ಲಿ ವಿವಾಹದ ಧಾರ್ಮಿಕ ಸಮಾರಂಭಕ್ಕೆ ಹತ್ತು 
ರೂಪಾಯಿಗಳಿಗಿಂತ ಹೆಚ್ಚು ಹಣ ವೆಚ್ಚ ಮಾಡಬಾರದೆಂದು ಅವರ ಅಭಿಮತವಾಗಿತ್ತು. 
ಅದಕ್ಕಿಂತ ಹಣ ವಿವಾಹಕ್ಕೆ ಅವಶ್ಯಕವೆಂದು ತಿಳಿಯಲೇಬಾರದು ಎನ್ನುತ್ತಿದ್ದರು. 


- ಈ ದೇಶದ ಅಶಿ ಬಡವರಿಗೂ ಇಂತಹ ಕಡಿಮೆ ವೆಚ್ಚದ ಸರಳ ವಿವಾಹದ ಅನುಷ್ಠಾನ 
ಅಸಾಧ್ಯವಾಗಿದೆ. ವಿವಾಹ ಶ್ರಾದ್ಧಗಳಿಗಾಗಿ ಅಪಾರವೆಚ್ಚಮಾಡಿ ವಿಪರೀತ ಸಾಲದಲ್ಲಿ 
ಸರಳುವ ರೈತರಿಗೆ ಗಾಂಧೀಜಿ “ನಾನೇ ನಿಮ್ಮ ಪುರೋಹಿತನಾಗುವೆ. ಮದುವೆ ಅಥವಾ 
ಶ್ರಾದ್ಧ ನೆರವೇರಿಸಲು ತುಂಬ ಹಣ ಬೇಕಾಗುವುದಿಲ್ಲ . ಎಂದು ಹೇಳಿದರು. ಸಾಮಾನ್ಯವಾಗಿ 
ಜನರು ತಿಳಿದಿರುವ ಶ್ರಾದ್ಧಕರ್ಮದ ಅರ್ಥದಲ್ಲಿ ಗಾಂಧೀಜಿಗೆ ನಂಬಿಕೆ ಇರಲಿಲ್ಲ. ಅವರ 
ಮಟ್ಟಿಗೆ ಹಿರಿಯರ ಶ್ರಾದ್ಧ ಆಚರಿಸುವ ಸರಿಯಾದ ರೀತಿಯೆಂದರೆ, ಅವರಲ್ಲಿದ್ದ ಒಳ್ಳೆಯ 


ಬಹುರೂಪಿ ಗಾಂಧೀ 55 


ಗುಣಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತುರವುದೇ ಆಗಿತ್ತು. ಯಜ್ಞೋ 
ಪವೀತದಲ್ಲಿ ಗುಪ್ತ ಶಕ್ತಿ ಇದೆ ಎಂಬುದನ್ನು ಅವರು ಒಪ್ಪತ್ತಿರಲಿಲ್ಲ. ಜನರು ಅದನ್ನು 
ಧರಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಆರ್ಯರು ಅನಾರ್ಯರಿಂದ ತಮ್ಮನ್ನು ಪ್ರತ್ಯೇಕಿಸುವ 
ಸಲುವಾಗಿ ಅದನ್ನು ಧರಿಸಿದರು. ಉಚ್ಛ ನೀಚ ಭೇದವನ್ನು ತೋರಿಸುದಕ್ಕಾಗಿಯೇ ಅದು 
ಯೋಗ್ಯವಾಗಿದ್ದರೆ, ಅದನ್ನು ತೆಗೆದೊಗೆಯುವುದೇ ಮೇಲು. ಪರಿಶುದ್ಧ ತೆಯನ್ನು 
ಕಾಯ್ದುಕೊಳ್ಳುವುದೇ ಎಲ್ಲಕ್ಕೆಂತ ಶ್ರೇಷ್ಠ ಜನಿವಾರ ಎಂದರು ಗಾಂಧೀಜಿ. 


ಈ ಪುರೋಹಿತ ಯಾವ ಶುಲ್ಕವನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಕೆಲವೊಮ್ಮೆ 
ಹರಿಜನ ನಿಧ್ದಿಗೆ ಕೊಡುಗೆಗಳನ್ನು ಕೇಳುತ್ತಿದ್ದರು. ಅವರೊಮ್ಮೆ ಅಂತರ್ಜಾತೀಯ ವಿವಾಹಪೊಂದನ್ನು ' 
ನೆರವೇರಿಸಿ, ಹರಿಜನರಿಗಾಗಿ ಬಾವಿಗಳನ್ನು ತೋಡಲು 5000 ರೂಪಾಯಿಗಳನ್ನು 
ಪಡೆದರು. ಇನ್ನೊಮ್ಮೆ ಆಶ್ರಮದಲ್ಲಿ ಹಿಂದೂ ಬ್ರಾಹ್ಮಣ ಜೋಡಿಯ ವಿವಾಹದಲ್ಲಿ ಹರಿಜನ 
ಕ್ರಿಶ್ಚಿಯನ್‌ ಒಬ್ಬರು ಪುರೋಹಿತರಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದರು. 


ಬರೇ ಆರಾಣೆ ವೆಚ್ಚಮಾಡಿ ಹೊಸ ಬೆಲ್ಲ ವನ್ನು ಮದುವೆಯೊಂದರಲ್ಲಿ ಅತಿಥಿಗಳಿಗೆ 
ಗಾಂಧೀಜಿ ಬಡಿಸಿದರು. ಒಬ್ಬ ವಧುವಿಗೆ ಗಾಂಧೀಜಿ “ನೀನು ಒಬ್ಬಳೇ ಇಲಿಗೆ ಬಾ. ನಾನು 
ನಿನ್ನ ಮದುವೆ ನೆರವೇರಿಸಿ ನಮ್ಮಿಬ್ಬರನ್ನೂ ಜತೆಮಾಡಿ ಕಳುಹಿಸಿಕೊಡುವೆ'' ಎಂದು 
ಬರೆದರು. ಮದುವೆಯ ಗಂಡಿನ ಜತೆಯಲ್ಲಿ ಸ್ನೇಹಿತರು, ಬಂಧುಗಳು ಇರಬೇಕೆಂದು 
ಗಾಂಧೀಜಿಗೆ ಅನ್ನಿಸುತ್ತಿರಲಿಲ್ಲ. ಐಳು ಜನರಿರುವ ಮದುವೆ ಗುಂಪೊಂದನ್ನು ಕಂಡಾಗ 
ಅವರು “ಸಪ್ತರ್ಷಿಗಳು ಬಂದರು'' ಎಂದರು. ಆ ಮಂದಿ “ಹೌದು, ಅರುಂಧತಿಯೂ 
(ವಧುವಿನ ತಾಯಿ) ಇದ್ದಾಳೆ'' ಎಂದರು. 


ಕ ತನ್ನ ಮೂರನೇ ಮಗನ ವಿವಾಹದ ಸಂದರ್ಭದಲ್ಲಿ ಗಾಂಧೀಜಿ, ದಂಪತಿಗಳಿಗೆ 
ಭಗವಗ್ಗೀತೆಯ ಒಂದು ಪ್ರತಿ, ಆಶ್ರಮ ಭಜನಾವಳಿ, ಒಂದು ಮಂಗಳ ಸೂತ್ರ ಮತ್ತು ತಾಳಿ 
ಉಡುಗೆರೆಯಿತ್ತರು. ಮಗನಿಗೆ “ನೀನು ನಿನ್ನ ಪತ್ನಿಯ ಘನತೆಯ ರಕ್ಷಣೆ ಮಾಡಬೇಕು. 
ಅವಳ ನಿಜವಾದ ಸ್ನೇಹಿತನಾಗ ಬೇಕೇ ಹೊರತು ಯಜಮಾನನಲ್ಲ. ನಿಮ್ಮಿಬ್ಬರ ಬಾಳು 
ತಾಯ್ನಾಡಿನ ಸೇವೆಯಿಂದ ಪವಿತ್ರವಾಗಲಿ. ಬೆವರು ಸುರಿಸಿ, ನೀವಿಬ್ಬರೂ ನಿಮ್ಮ 
ಅಹಾರವನ್ನು ಸಂಪಾದಿಸಿ'' ಎಂದು ಬುದ್ಧಿವಾದ ಹೇಳಿದರು. ವಧುವಿನ ತಾಯಿ ವರನಿಗೆ 
ಒಂದು ಚರಖವನ್ನು ಉಡುಗೊರೆ ನೀಡಿದಳು. ವಿವಾಹ ಸಮಾರಂಭದ ಮೊದಲು ವಧೂ 
ವರರು ಉಪವಾಸ ಮಾಡಿದರು. ಬಾವಿ ಕಟ್ಟಿಯನ್ನೂ ದನಗಳ ಕೊಟ್ಟಗೆಯನ್ನೂ ಶುಚೆಮಾಡಿದರು 
ಮತ್ತು ಇಡೀ ಸೃಷ್ಠಿಯ ಮೂಲಭೂಶ ಐಕ್ಯತೆಯ ಸಂಕೇಶವಾಗಿ ಮರಗಳಿಗೆ ನೀರೆರೆದರು. 
ನೂಲು ತೆಗೆದರು ಮತ್ತು ಭಗವದ್ಗೀತೆಯ ಪಠಣವನ್ನೂ ಮಾಡಿದರು. 


56 ಬಹುರೂಪಿ ಗಾಂಧೀ 


ಗಾಂಧೀಜಿ ಬಾಲ್ಯವಿವಾಹವನ್ನು ಒಪ್ಪುತ್ತಿರಲಿಲ್ಲ. 13 ವರ್ಷದ ಎಳೆಯರನ್ನು 
ಕಂಡಾಗ ನನಗೆ ನನ್ನ ವಿವಾಹದ ನೆನಪಾಗುತ್ತದೆ. ನನಗೆ ನನ್ನ ಮೇಲೆಯೇ ಕರುಣೆ 
ಮೂಡುತ್ತದೆ. ತನ್ನ ತೊಡೆ ಮೇಲೆ ಕೂಡಿಸಿ ಆಡಿಸಲಷ್ಟೇ ಅರ್ಹಳಾದ ಹುಡುಗಿಯನ್ನು 
ಒಬ್ಬನು ಹೆಂಡತಿಯಾಗಿ ಮಾಡಿಕೊಳ್ಳುವುದನ್ನು ಬೇರೆ ಯಾವ ಧರ್ಮದಲ್ಲೂ ನಾನು ಕಾಣೆ. 
ಕನ್ಯೆಯ ಒಪ್ಪಿಗೆ ಇಲ್ಲದೆ ಹೆತ್ತವರೇ ಮದುವೆ ಮಾಡಿಕೊಡುವುದರಿಂದ ಆಕೆ ವಿವಾಹಿತಳಾದಳಂದು 
ನಾನ೦ತೂ ತಿಳಿಯಲಾರೆ. ಹದಿನೈದು ವರ್ಷದ ಹುಡುಗಿ ವಿಧವೆಯಾಗುವುದನ್ನು ನನಗೆ 
ಕಲ್ಪಿಸಿಕೊಳ್ಳಲೂ ಆಸಾಧ್ಯ. ವಿಧವೆಯರಿಗೆ, ವಿಧುರರಿಗಿರುವಷ್ಟಷ್ರ ಮರುಮದುವೆಯ ಹಕ್ಕು 
ಇದೆ ಎಂದರು ಗಾಂಧೀಜಿ. ಕೆಲವು ನಿಬಂಧನೆಗಳಿಗೊಳಪಟ್ಟಂತೆ ವಿವಾಹ ವಿಚ್ಛೇದನವನ್ನು 
ಬೆಂಬಲಿಸಿದರು ಮತ್ತು ತಾವು ಸೆರೆ ಮನೆಯಲ್ಲಿದ್ದಾಗ, ಒಬ್ಬ ಹರಿಜನ ಮಹಿಳೆ ತನ್ನ 
ಮೊದಲ ಪತಿ ಜೀವಂತವಿರುವಾಗಲೇ ಇನ್ನೊಮ್ಮೆ ವಿವಾಹವಾಗುವುದಕ್ಕೆ ತಮ್ಮ 
ಆಶೀರ್ವಾದಗಳನ್ನಿತ್ತರು. 


ತನ್ನನ್ನು ಒಬ್ಬ ಸನಾತನಿ ಹಿಂದೂ ಎಂದು ಹೇಳಿಕೊಂಡರೂ ಗಾಂಧೀಜಿ ಅಂತರ್ಜಾತೀಯ .: 
ಅ೦ತರ್ಧರ್ಮೀಯ ಮತ್ತು ಅಂತರ್‌ಪ್ರಾಂಶತೀಯ ವಿವಾಹಗಳಿಗೆ ಪ್ರಾಶಸ್ತ್ಯ ನೀಡಿದರು. ಪ್ರತಿ 
ಮಿಶ್ರವಿವಾಹವೂ ಜನರನ್ನು ಪರಸ್ಪರ ನಿಕಟಿಗೊಳಿಸುವುದೆಂದು ಅವರು ಭಾವಿಸಿದ್ದ ರು. 


ತನ್ನ ಕಿರಿಯ ಮಗ ಒಬ್ಬ ಗುಜರಾತೀ ಬನಿಯಾ ದಕ್ಷಿಣ ಭಾರತೀ ಬ್ರಾಹ್ಮಣ 
ಹುಡುಗಿಯನ್ನು ಮದುವೆಯಾದಾಗ ಗಾಂಧೀಜಿಗೆ ಸಂತೋಷವಾಯಿತು. 


ತಮ್ಮ ಶ್ರದ್ಧಾಳು ವೈಷ್ಣವ ತಾಯ್ತಂದೆಯರಿಂದ ಗಾಂಧೀಜಿ ತುಂಬಾ 
ಪ್ರಭಾವಿತರಾಗಿದ್ದರು. ತಮ್ಮ ಹನ್ನೆರಡನೇ ವರ್ಷ ಪ್ರಾಯದಲ್ಲೇ ಗಾಂಧೀಜಿ 
ಅಸ್ಪಶ್ಯತೆಯನ್ನು ಪಾಪ ಎಂದು ಪರಿಗಣಿಸಿದ್ದರು. 17ನೇ ವಯಸ್ಸಿನಲ್ಲಿ ಎಲ್ಲ 
ಮನುಷ್ಯರನ್ನೂ ಜಾತಿ ವರ್ಗಗಳ ಭೇದವಿಲ್ಲದೆ ಸಮಾನವಾಗಿ ಎಣಿಸತೊಡಗಿದರು ಮತ್ತು 
21ನೇ ವಯಸ್ಸಿಗೆ ಗೀತೆ, ಚೈಬಲ್‌ ಮತ್ತು ಇತರ ಮತಗಳ ಧರ್ಮ ಗ್ರಂಥಗಳ ಅಧ್ಯಯನ 
ಮಾಡಿದರು. “ನಮ್ಮದೇ ಧರ್ಮ ಮತ್ತು ಉಳಿದುದೆಲ್ಲ ವೂ ಸುಳ್ಳು'' ಎಂದು ಯಾವುದೇ 
ಧರ್ಮದ ಅನುಯಾಯಿಗಳು ಹೇಳುವುದು ಹುಚ್ಚುತನ ಎಂಬುದು ಅವರ 
ನಂಬಿಕೆಯಾಗಿತ್ತು. ಗೀತೆ ಮತ್ತು ಉಪನಿಷತ್ತುಗಳನ್ನವರು ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. 
ವೇದದ ಕೆಲವು ಭಾಗಗಳನ್ನು ಓದಿಕೊಂಡಿದ್ದರು. ಧರ್ಮಗ್ರಂಥಗಳ ಅಧ್ಯಯನ ಅವರಿಗೆ 
ಸಹನೆ ಮತ್ತು ದುಃುವನ್ನು ಸಹಿಸುವ ದೈರ್ಯವನ್ನು ಕೊಟ್ಟತು. ಭೌತಿಕ ಶಕ್ತಿ ಯನ್ನು 
ಅವಲಂಬಿಸುವ ಮನುಷ್ಯ , ಅಧರ್ಮವನ್ನೇ ಹರಡುತ್ತಾನಾದರೆ, ಆತ್ಮಶಕ್ತಿ ಯನ್ನು 


ಬಹುರೂಪಿ ಗಾಂಧೀ 57 


ಅವಲಂಬಿಸಿದವನೇ ನಿಜವಾಗಿ ಧರ್ಮವನ್ನು ತಿಳಿದವನೆಂದು ಗಾಂಧೀಜಿ ಅರಿತರು. 
ಮತಾಂತರ ಅರ್ಥಶೂನ್ಯವೆಂದು ಗಾಂಧೀಜಿಯ ನಿಲುಮೆಯಾಗಿತ್ತು. ಹಿಂದೂ, ಬುದ್ಧ, 
ಸಿಖ್ಚ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್‌ ಧರ್ಮಗಳ ಮೂಲ ತತ್ವಗಳನ್ನು ಗಾಂಧೀಜಿ ಸರಳವಾಗಿ 
ವಿಪರಿಸಬಲ್ಲವರಾಗಿದ್ದರು. ಅನೇಕ ವೇಳೆ ಅವರು ಇಗರ್ಜಿಯಲ್ಲಿ ನಡೆಯುವ ಕ್ರೈಸ್ತ 
ಪ್ರಾರ್ಥನೆಗಳಿಗೆ ಹಾಜರಾಗುತ್ತಿದ್ದರು. ಹಿಂದೂ ಧರ್ಮದ ಮೇಲೆ ನೀಡಿದ ನಾಲ್ಕು 
ಭಾಷಣಗಳ ಸರಮಾಲೆಯಲ್ಲಿ ಗಾಂಧೀಜಿ ಪ್ರತಿ ಧರ್ಮದ ವಿಶಿಷ್ಠ ಗುಣವನ್ನು ಬೊಟ್ಟು 
ಮಾಡಿ ತೋರಿಸಿದರು. 


ಏಸುಕ್ರಿಸ್ತ ನ ವಚನಗಳನ್ನು ಗಾಂಧೀಜಿ ಎಷ್ಟು ಸಹಜವಾಗಿ ಉದ್ದ ೪3 
್‌ಗೊಳಿಸುತ್ತಿದ್ದರೆಂದರೆ, ಕೆಲವು ಯೂರೋಪಿಯನರು ಅವರನ್ನು ಜನ್ಮಶಃ ಕ್ರೆ ಆಸ್ತರಂದು 
ತಿಳಿದಿದರು. | 
೦ಎ 
ಒಮ್ಮೆ ಕ್ರಿಸ್ಮಸ್‌ ಹಬ್ಬದ ಮುನ್ನಾದಿನ ಹಡಗೊಂದರಲ್ಲಿ ಪ್ರಯಾಣಿಸುತ್ತಿದ್ದಾಗ 
ಪ್ರಯಾಣಿಕರು ಏಸುಕ್ರಿಸ್ತನ ಬೋಧನೆಯ ಬಗ್ಗೆ ಮಾತನಾಡುವಂತೆ ಗಾಂಧೀಜಿಯನ್ನು 
ಕೇಳಿಕೊಂಡರು. 


ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಗಾಂಧೀಜಿ ಕೊರಾಸಿನ ಅಯಾತ್‌ಗಳನ್ನು 
ಪಠಿಸುತ್ತಿದ್ದರು. ಕೆಲವರು ಹಿಂದೂಗಳು ಮತ್ತು ಕ್ರಿಶ್ಚಿಯನರು ಅದಕ್ಕೆ ಆಕ್ಷೇಪವೆತ್ತಿದರು. 
ಹಿಂದೂಧರ್ಮವನ್ನು ಕುರಿತು ದಿಟ್ಟ ನಿಲುವನ್ನು ತಾಳಿದ್ದ ಗಾಂಧೀಜಿ ಜಾತಿಗಳ 
ತಾರತಮ್ಯವನ್ನು ಅಲ್ಲಗಳೆದರು. ಇದರಿಂದ ಸಂಪ್ರದಾಯವಾದೀ ಹಿಂದೂಗಳಿಗೆ ಕೋಪ 
ಬಂತು. ಅವರು ಗಾಂಧೀಜಿಯನ್ನು ಕಪ್ಪು ಬಾವುಟ ಪ್ರದರ್ಶನ, ಚಪ್ಪಲಿ ಹಾರ 
ಇತ್ಯಾದಿಗಳಿಂದ ಅವಮಾನಗೊಳಿಸಲೆತ್ತಿಸಿದರು. ಕೊಲ್ಲುವ ಪ್ರಯತ್ನವನ್ನೂ ಮಾಡಿದರು. 
ಆದರೂ ಗಾಂಧೀಜಿ ಹೇಳಿದರು. “ಅಸ್ಪೃಶ್ಯತೆ. ಹಿಂದೂಧರ್ಮದ ಭಾಗವಾಗಿ 
ಉಳಿಯುವುದಾದಲ್ಲಿ ನಾನು ಹಿಂದೂ ಆಗಿರಲು ನಿರಾಕರಿಸುತ್ತೇನೆ. ಮನುಷ್ಯತ್ವದ ಮೇಲಿನ 
ಈ ಕಪ್ಪು ಚುಕ್ಕೆಯನ್ನು ತೆಗೆಯಲಾಗದಿದ್ದಲ್ಲಿ, ಹಿಂದೂ ಧರ್ಮ ನಾಶವಾಗಲಿ. ಪ್ರೇಮದ 
ಹೊರತು ಇನ್ನೇನೂ ಅಲ್ಲದ ಅಹಿಂಸೆಯ ತಳಹದಿಯ ಮೇಲೆ ನಮ್ಮ ಧರ್ಮ ನಿಂತಿದೆ. 
ಪ್ರೇಮ ಕೇವಲ ನಮ್ಮ ನೆರೆಹೊರೆಯವರಿಗಷ್ಟೇ ಅಲ್ಲ, ನಮ್ಮ ಮಿತ್ರರಿಗಷ್ಟೇ ಅಲ್ಲ. ನಮ್ಮ 
ಶತ್ರುಗಳನ್ನೂ ಅಪ್ಪಿಕೊಳ್ಳುವಂತಹುದೇ ಪ್ರೇಮ. ಎಲ್ಲರಿಗೂ ತೆರೆದಿರದ 
ದೇವಾಲಯಗಳನ್ನು ಗಾಂಧೀಜಿ ಪ್ರವೇಶಿಸಲಿಲ್ಲ . ಆನೇಕ ವರ್ಷಗಳ ಒತ್ತಾಯದ ಬಳಿಕ 
ಅನೇಕ ದೇವಾಲಯಗಳನ್ನು ಹರಿಜನರ ಪ್ರವೇಶಕ್ಕೆ ಮುಕ್ತಗೊಳಿಸುವುದರಲ್ಲಿ ಗಾಂಧೀಜಿ 
ಸಫಲರಾದರು. 


58 ಬಹುರೂಪಿ ಗಾಂಧೀ 


ಅವರಿಗೆ ಸತ್ಯವೇ ದೇವರಾಗಿತ್ತು. ಬದುಕಿನ ಹಾದಿಯಾಗಿತ್ತು. “ದೇವರು ನೀರಿನ 
ಒಂದೊಂದು ಹನಿಯಲ್ಲೂ, ಧೂಳಿನ ಕಣಕಣದಲ್ಲೂ ಇದ್ದಾನೆ'' ಎಂದರು. ಗಾಂಧೀಜಿಗೆ 
ನಿರಾಕಾರದ ಪೂಜೆಯೇ ಇಷ್ಟವಾದರೂ, ಮೂರ್ತಿ ಪೂಜೆಯನ್ಸವರು ವಿರೋಧಿಸಲಿಲ್ಲ. 
ಏಕೆಂದರೆ ವಿಗ್ರಹಗಳನ್ನು ಪೂಜಿಸುವವರು ಆ ಕಲ್ಲನ್ನು ಪೂಜಿಸದೇ. ಕಲ್ಪಿನೊಳಗಿರುವ 
ಭಗವಂತನನ್ನೇ ಆರಾಧಿಸುತ್ತಾರೆ. ವಿಗ್ರಹಾರಾಧನೆಯ ಬಗ್ಗೆ ವಾದಿಸುತ್ತಿರುವಾಗ ಒಮ್ಮೆ 
ಕವಿರ್ಯ ರವೀಂದ್ರನಾಥ ಠಾಗೋರರಿಗೆ ಗಾಂಧೀಜಿ “ಮರದ ಕೆಳಗೆ ಹೊಲೆಯನೊಬ್ಬ 
ದೇವನ ಗುಡಿಯಾಗಿ ಬಳಸುವ, ಕೆಂಪು ಬಣ್ಣ ಬಳಿದಿರುವ ಕಲ್ಲೂ ಪ್ರಧಾನವಾದುದು. 
ಏಕೆಂದರೆ ಅದು ಅವನಿಗೂ ಭಗಪಂತನಿಗೂ ನಡುವಿನ ಸಂಬಂಧದ ಏಕಮಾತ್ರ ಕೊಂಡಿ. 
ಹೆಳವನೊಬ್ಬನಿಗೆ ನಡೆಯಲು ಕಲಿಸುಪವರಿಗೆ ನೀವು ಅವನ ಏಕಮಾತ್ರ ಊರುಗೋಲನ್ನು 
ಕಸಿದುಕೊಳ್ಳುವುದು ಅಸಾಧ್ಯ. ವೃಕ್ಷಾರಾಧನೆಯಲ್ಲೂ ಗಾಂಧೀಜಿ ಅಸಾಧುವಾದು 
ದನ್ನಾಗಲೀ ಕೆಟ್ಟದ್ದ ನ್ನಾಗಲೀ ಕಾಣಲಿಲ್ಲ. ಅದರಲ್ಲಿ ನಾನು ಅಂತರಂಗದ ಆಳವಾದ ಅಭೀಷ್ಟ 
ಮತ್ತು ಕಾವ್ಯಮಯ ಸೌಂದರ್ಯದ ಒಂದು ಸ್ವಭಾವಷನ್ನು ಕಾಣುತ್ತೇನೆ. ಭಗವಂತನ 
ಮಹತ್ವ ಮತ್ತು ವೈಭವಗಳನ್ನು ಸಾರುವ ಸಸ್ಯ ಸಾಮ್ರಾಜ್ಯಕ್ಕೆ ತೋರುವ ನಿಜವಾದ 
ಗೌರವದ ಸಂಕೇತ ಅದು'' ಎಂದು ಹೇಳಿದರು. 


“ಗಾಂಧೀಜಿಗೊಂದು ಗುಡಿ'' ತೆರೆಯುವುದನ್ನು ಅವರು ಬಲವಾಗಿ 
ವಿರೋಧಿಸಿದರು. ಆಶ್ರಮದಲ್ಲಿ ತಮ್ಮ ಕಾಲುಮುಟ್ಟಿ ನಮಸ್ಕ' ರಿಸುವುದನ್ನೂ ಅವರು 
ಅಪರಾಧವೆಂದೇ ಪರಿಗಣಿಸುತ್ತಿದ್ದರು. 


ಆ ಸಂತ ಗುಣಗಳ ಆತ್ಮ ತಮ್ಮ ದೇಶವಾಸಿಗಳಿಗೆ ಹೊಸದೊಂದು 
ಮಂತ್ರದೀಕ್ಬೆಯನ್ನೇ ಕೊಟ್ಟರು. ತಾಯ್ನಾಡು ಮತ್ತು ದರಿದ್ರನಾರಾಯಣನ ಸೇವೆಯ 
ಮೂಲಕ ಸ್ವಾತಂತ್ಯ, ಸಮಾನತೆ, ಮಾನವಸೋದರತ್ವಗಳ ಮಂತ್ರ, ಎಲ್ಲ ಭಯಗಳಿಂದ 
ಗುಲಾಮಗಿರಿಯಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವ ಮಂತ್ರ. ಜೀವನದ ವಿವಿಧ 
ರಂಗಗಳಲಿ ತನ್ನನ್ನು ಸಮರ್ಪಿಸಿಕೂಳ್ಳುವ ಉದಾತ್ತ ಮತ್ತು ಧೀರ ಕರ್ಮವನ್ನು ತಮ್ಮ 
ಜೀವನದಲ್ಲಿ ಮಾಡಿ ತೋರಿಸಿದರು. “ಮಾನವತೆ' ಅಹಿಂಸೆಯ ಮೂಲಕ ಹಿಂಸೆಯಿಂದ 
ಹೀಗೆ ಪಾರಾಗಬೇಕು ಮತ್ತು ಪ್ರೇಮದಿಂದಲೇ ದ್ವೇಷವನ್ನು ಜಯಿಸಲು ಹೀಗೆ ಸಾಧ್ಯ'' 
ಎನ್ನುವುದನ್ನು ಮರಳಿ ಮರಳಿ ಗಾಂಧೀಜಿ ಕಲಿಸುತ್ತಿದ್ದರು. 


ಗಾಂಧೀಜಿ ಅತ್ಯ೦ತ ಸಕ್ರಿಯ ಬಾಳನ್ನು ಬದುಕಿದರು. ಕರ್ಮಯಜ್ಞ ಅಥವಾ 
ಶಾರೀರಿಕ ಶ್ರಮವೆನ್ನುವ ದೈನಂದಿನ ಯಜ್ಞ ವನ್ನು ಮಾಡದೆ ಊಟ ಮಾಡುವವನು, 


ಬಹುರೂಪಿ ಗಾಂಧೀ 59 


ಕಳ್ಳತನದ ಅನ್ನವನ್ನೇ ಉಣ್ಣುತ್ತಾನೆ ಎನ್ನುವ ಗೀತೆಯ ಬೋಧೆಯನ್ನವರು 
ಒಪ್ಪಿಕೊಂಡಿದ್ದರು. ಯಾವುದಾದರೊಂದು ಶರೀರ ಶ್ರಮದ ಕೆಲಸಮಾಡದೇ ಒಂದು 
ದಿನವನ್ನೂ ಅವರು ಕಳಯುತ್ತಿ ರಲಿಲ್ಲ \ 


ಅವರೆಂದೂ ಸುಳ್ಳಾಡಲಿಲ್ಲ, .ಯಾವುದೇ ಜೀವಿಗೆ ಹಿಂಸೆಮಾಡಲಿಲ್ಲ, ಯಾರಿಗೂ 
ಕೆಟ್ಟಿಮಾತನ್ನಾಡಲಿಲ್ಲ.  ಸೂರ್ಯೋದಯಕ್ಕ ಮೊದಲೇ ಅಳುತ್ತಿದ್ದರು. ಸಂಜೆ 
ಮುಂಜಾನೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಅವರ ದಿನದ ಪ್ರಾರ್ಥನೆಯಲ್ಲಿ ಗೀತೆ, 
ಉಪನಿಷತ್ತು, ಕೊರಾನ್‌ ಮತ್ತು ಬೆಂಜ್‌ ಅವೆಸ್ತಾಗಳ ಆಯ್ದ ಭಾಗಗಳಿದ್ದುವು. ರೈಲು, 
ಹಡಗು ಪ್ರಯಾಣ ಮಾಡುವಾಗಲೂ, ಪಾದಯಾತ್ರೆ ವೇಳೆಯಲ್ಲೂ ಸಹ ಗಾಂಧೀಜಿ ತಮ್ಮ 
ನಿತ್ಯದ ಪ್ರಾರ್ಥನೆಯನ್ನು ಬಿಡಲಿಲ್ಲ. ಸೆರೆವಾಸದ ಅವಧಿಯೂ ಇಕ್ಕೆ ಹೊರಶಾಗಿರಲಿಲ್ಲ. 
ಅವರು 21 ದಿನಗಳ ಕಾಲ ಉಪವಾಸ ಇರಬಲ್ಲವರಾಗಿದ್ದರು. ಆದರೆ ಪ್ರಾರ್ಥನೆ ಸಲ್ಲಿಸದೆ 
ಒಂದು ದಿನವನ್ನು ಕಳೆಯುವುದೂ ಅವರಿಗೆ ಅಸಾಧ್ಯವಾಗಿತ್ತು. ಪ್ರಾರ್ಥನೆ ಅವರಿಗೆ ಕೇವಲ 
ತುಟಿಗಳಿಂದ ಮಾಡುವ ಒಂದು ಕ್ರಿಯೆಯಷ್ಟೇ ಆಗಿರಲಿಲ್ಲ. ಆದು ಭಗವಂತನ ಮೇಲಿನ 
ಜೀವಂತ ನಂಬಿಕೆಯಾಗಿತ್ತು. ಪ್ರಾರ್ಥನೆಯ ಉದ್ದೇಶ ದೇವನನ್ನು ಪ್ರಸನ್ನ 
ಗೊಳಿಸುವುದಾಗಿರಲಿಲ್ಲ. ಅದು ತನ್ನ ಆತವನ್ನೇ ಶುದ್ಧೀಕರಿಸು ವುದಾಗಿತ್ತು. ತಮ್ಮ 36ನೇ 
ವಯಸ್ಸಿಗೇ ಗಾಂಧೀಜಿ ಬ್ರಹ್ಮಚರ್ಯ ಪಾಲನೆಗೆ ತೊಡಗಿದರು ಮತ್ತು ಫೀನಿಕ್ಸ್‌ 
ಆಶ್ರಮದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಪ್ರಾರಂಭಿಸಿದರು. ಪ್ರತಿ ಸಂಜೆ ಅಲ್ಲಿ ಭಜನೆ 
ಮತ್ತು ಕ್ರೈಸ್ತ ಮತಗ್ರಂಥಗಳ ಪಾರಾಯಣ ನಡೆಯುತ್ತಿತ್ತು. ಜೀವನದ ಕೊನೆ ಕೊನೆಗೆ 
ಗಾಂಧೀಜಿ ತಮ್ಮ ಪ್ರಾರ್ಥನಾ ಸಭೆಗಳಲ್ಲಿ ತಮ್ಮೊಡನೆ ಕೈತಪ್ಪಿ ತಾಳಹಾಕುತ್ತಾ 
ರಾಮಧ್ಯಾನಗಳಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಹೇಳುತ್ತಿದ್ದರು. ಇಡಿಯ ಭಾರತವೇ 
ಅಂತಹ ಪ್ರಾರ್ಥನಾ ಕೂಟಗಳಿಂದ ತುಂಬಿಹೋಗಬೇಕೆಂದು ಗಾಂಧೀಜಿಯವರ 
ಬಯಕೆಯಾಗಿತ್ತು. 


ವಂಚನೆಯನ್ನು ಅವರೆಂದೂ ಸಹಿಸುತ್ತಿರಲಿಲ್ಲ. ಆದರೆ ಇತರರನ್ನು ಅವರ 
ತಪ್ಪುಗಳಿಗಾಗಿ ಗಾಂಧೀಜಿ ದಂಡಿಸಲಿಲ್ಲ. ಯಾರಾದರೂ ಸುಳ್ಳು ಹೇಳಿದರೆ ಅಥವಾ 
ತಪ್ಪೆಸಗಿದರೆ ಗಾಂಧೀಜಿ ತಾವೇ ಸ್ವತಃ ಅವರನ್ನು ಸರಿಮಾಡಲು ಉಪವಾಸ ಮಾಡುತ್ತಿದ್ದರು. 


ಧರ್ಮಗುರುಗಳ ಪರಂಪರೆಗನುಸರಿಸಿ, ಗಾಂಧೀಜಿಯೂ ಅನೇಕ ವೇಳೆ 
ದೇವಾಲಯಗಳ ಉದ್ಭಾಟನೆಯನ್ನು ನೆರವೇರಿಸಿದರು. ಶಾಲೆ, ಆಸ್ಪತ್ರೆಗಳ ಅಸ್ತಿಭಾರ 
ಹಾಕಿದರು. ನೌಖಾಲಿಯಲ್ಲಿ ಮುಸ್ಲಿಮರು ಭ್ರಷ್ಟಗೊಳಿಸಿದ ವಿಗ್ರಹವೊಂದರ 


ಪುನಃಸ್ಥಾಪನೆಯನ್ನು ಗಾಂಧೀಜಿ ಮಾಡಿದರು. ದೆಹಲಿಯ ಲಕ್ಷ್ಮೀ ನಾರಾ೦%ಣ ದೇಗುಲ, 


60 ಬಹುರೂಪಿ ಗಾಂಧೀ 


ವಾರಾಣಸಿಯ ಭಾರತಮಾತೆ ದೇಗುಲ, ಸೇಲಂನಲ್ಲಿನ ಹರಿಜನರ ದೇಗುಲ ಮತ್ತು 
ರತ್ನಗಿರಿಯ ಮಾರುತಿ ಗುಡಿಗಳನ್ನು ಗಾಂಧೀಜಿ ಉದ್ಭಾಟನೆ ಮಾಡಿದರು “ಮಾರುತಿ 
ದೃತ್ಯಶಕ್ತಿಯನ್ನು ಹೊಂದಿದ್ದನೆಂಬುದಕ್ಕಾಗಿಯಷ್ಟೇ ನಾನು ಈ ದೇಗುಲವನ್ನು ಉದ್ಭಾಟನೆ 
ಮಾಡುತ್ತಿಲ್ಲ. ಆ ಶಕ್ತಿ ರಾವಣನಲ್ಲೂ ಇತ್ತು. ಆದರೆ ಮಾರುತಿಯಲ್ಲಿ ಆತ್ಮಶಕ್ತಿ ತುಂಬಿತ್ತು. 
ಮಾರುತಿಯ ಬ್ರಹ್ಮಚರ್ಯೆ ಮತ್ತು ರಾಮಭಕ್ತಿಯ ಫಲವೇ ಅವನ ಆದ್ಯಾತ್ಮ 


ಶಕ್ತಿಯಾಗಿತ್ತು'' ಎಂದರು ಗಾಂಧೀಜಿ. 


ರಾಮನಾಮದಲ್ಲಿ ಗಾಂಧೀಜಿಗೆ ಅಛಲ ವಿಶ್ವಾಸ. ಪ್ರಾರ್ಥನಾ ಸಭೆಗೆ 
ಹೋಗುವದಾರಿಯಲ್ಲಿ ಒಬ್ಬ ಮತಾಂಧ ಹಿಂದೂ ಅವರನ್ನು ಗುಂಡಿನಿಂದ ಹೊಡೆದಾಗ 
ಸಹ ಗಾಂಧೀಜಿ “ಹೇ ರಾಮ್‌'' ಎನ್ನುತ್ತಾ ಕೊನೆಯುಸಿರೆಳೆದರು. 


ನ 
ರಾಜಕೋಟಿದ  ಆಲ್ಬ್ರಡ್‌ ಹೃಸ್ಕೂಲಿನಿಂದ ಗಾಂಧೀಜಿ ಮೆಬ್ರಕ್ಯುಲೇಶನ್‌ 
ಪಾಸಾದರು. ಆಮೇಲೆ ಸ್ವಲ್ಪ ಸಮಯದಲ್ಲಿ ಅವರ ರಕ್ಟಕರು ಗಾಂಧೀಜಿಯನ್ನು ಕಾನೂನು 
ವಿದ್ಯಾಭ್ಯಾಸಕ್ಕೆಂದು ಇಂಗ್ಲೆಂಡಿಗೆ. ಕಳುಹಿಸಲು ನಿರ್ಧರಿಸಿದಾಗ ಗಾಂಧೀಜಿ ತಾನು 
ವೈದ್ಯನಾಗಿ ತರಬೇತು ಹೊಂದುವ ಇಚ್ಛೆ ವ್ಯಕ್ತಪಡಿಸಿದರು. ಆದರೆ ವೈಷ್ಣವನಾದವನು, 


ಹೆಣಗಳನ್ನು ಕೊಯ್ಯುವಂತಹ ಕೆಲಸ ಮಾಡುಬಾರದೆಂದು ತಂದೆ ದಿವಂಗತ 
ಕರಮಚಂದರೂ ಅದನ್ನು ಎಂದೂ ಇಷ್ಠಪಕ್ಕಿದಲಿಲ್ಲ ಶೆ 


ದಕ್ಷಿಣ ಆಫ್ರಿಕಾದಿಂಟ ಇಂಗ್ಲೆಂಡಿಗೆ. ಮತ್ತೊಮ್ಮೆ ತನ್ನ 39ನೇ ವಯಸ್ಸಿಲ್ಲಿ 
ತೆರಳಿದಾಗಲೂ ವೃದ್ಯಕೀಯ ವೃತ್ತಿಯನ್ನು ಅನುಸರಿನುವ ಯೋಚನೆ ಗಾಂಧೀಜಿಗೆ ಬಂದು. 
ಆಗಲೂ ಪ್ರಾಣಿಗಳ ಅಂಗವಿಚ್ಛೇದನ ಅಡ್ಡಬ೦ಶು. ಜೀವಂತ ಪ್ರಾಣಿಗಳನ್ನು ಕೊಯ್ಯುವುದು 
ಮತ್ತು ಔಷಧಿಗಳ ಚುಚ್ಚುಮದ್ದುಗಳನ್ನು ತಯಾರಿಸುವ ಸಲುವಾಗಿ ಜೀವವಿರುವ 
ಪ್ರಾಣಿಗಳ ಮೇಲೆ ಪ್ರಯೋಗಗಳನ್ನು ನಡೆಸುವುದನ್ನು ಅವರಿಂದ ಸಹಿಸಲಾಗುತ್ತಿ ರಲಿಲ್ಲ. 
ಅವರ ಮಟ್ಟಿಗೆ ಅಲೋಪತಿ ವೈದ್ಯರು ಸೈತಾನನ ಶಿಷ್ಯರೂ, ಪಾಶ್ಚಾತ್ಯ ವೈದ್ಯಪದ್ಧತಿ ಮಾಟ 
ಮಂತ್ರದ ಸಾರವೇ ಆಗಿತ್ತು. ಆಧುನಿಕ ಪ್ರಯೋಗಗಳನ್ನು ಆಯುರ್ವೇದ ವೈದರು 
ಹೀಗಳೆಯುವುದನ್ನು ಅವರು ಖಂಡಿಸುತ್ತಿದ್ದರು. ಹೋಮಿಯೋಪತಿಯಿಂದ ಅವರು 
ಪ್ರಭಾವಿತರಾಗಲಿಲ್ಲ : ರೋಗಿಗಳನ್ನು ಗುಣಪಡಿಸುವಲ್ಲಿ ಅವರಿಗಿದ್ದ ತೀವ್ರ ಆಸಕ್ತಿ 
ಅವರನ್ನು ಓರ್ವ ಪ್ರಕೃತಿ ಚಿಕಿತ್ಸ ಕರನ್ನಾಗಿ ಮಾಡಿದ ನಂತರವೇ ಅವರಿಗೆ ಶಾಂತಿ 
ದೊರೆಯಿತು. 


ಬಹುರೂಪಿ ಗಾಂಧೀ 61 


ಡಾ॥ ಕುನ್ಚೆಯ ಲೇಖನಗಳನ್ನು ಓದಿ ಗಾಂಧೀಜಿ ರೋಗಗಳನ್ನು ವಾಸಿ 
ಮಾಡುವುದರಲ್ಲಿ ನೀರಿನ ಉಪಯೋಗದ ಮಹತ್ವವನ್ನು ತಿಳಿದುಕೊಂಡರು. ನಿಧಾನವಾಗಿ 
ತನ್ನ ಹಾಗೂ ಪತ್ನೀ ಪುತ್ರರ ಮೇಲೆ ಪ್ರಯೋಗಗಳನ್ನು ನಡೆಸಿದ ಬಳಿಕ ಪ್ರಕೃತಿಯಲ್ಲೇ 
ದೊರೆಯುವ ಮೂಲವಸ್ತುಗಳಾದ ನೀರು, ಮಣ್ಣು, ಹವೆ ಮತ್ತು ಸೂರ್ಯಪ್ರಕಾಶಗಳನ್ನು 
ಸರಿಯಾದ ವಿಧಾನದಲ್ಲಿ ಉಪಯೋಗಿಸಿ ರೋಗ ವಾಸಿಮಾಡುವ ಚಿಕಿತ್ಸಾ 
ವಿಧಾನವೊಂದನ್ನು ರೂಪಿಸಿದರು. ಗುಳಿಗೆಗಳು, ಚೂರ್ಣಗಳಿಂದ ದೇಹವನ್ನು 
ಕಲುಷಿತಗೊಳಿಸಲು ಅವರು ಬಿಡುತ್ತಿ ರಲಿಲ್ಲ ರೋಗಿಗಳನ್ನು ಉಪವಾಸಮಾಡಲು, ಆಹಾರ 
ಪದ್ಧ ತಿಯನ್ನು ಬದಲಾಯಿಸಲು ಮತ್ತು ಗಿಡಮೂಲಿಕೆಗಳನ್ನು ಬಳಸಲು ಅವರು ಒತ್ತಾಯ 
ಮಾಡುತ್ತಿದ್ದರು. 


ರೋಗಿಗಳನ್ನು ಪರೀಕ್ಬಿಸಿ ಅವರ ಕಾಯಿಲೆಯ ಎಲ್ಲ ಅಂಶಗಳನ್ನು ಅಧ್ಯಯನ 
ಮಾಡುವಲ್ಲಿ ಗಾಂಧೀಜಿಗೆ ಇದ್ದ ಅಸಾಮಾನ್ಯ ಶಕ್ತಿ, ರೋಗಿಗಳನ್ನು ಯಶಸ್ವಿಯಾಗಿ 
ಚಿಕಿತ್ಸೆಗೆ ಒಳಪಡಿಸಲು ಅವರಿಗೆ ನೆರವಾಯಿತು. ದಕ್ಷಿಣ ಆಫ್ರಿಕಾದಲ್ಲಿ ಅವರು ಅಲ್ಲಿನ 
ಪ್ರಥಮ ಕೂಲಿ ಬ್ಯಾರಿಸ್ಟರರೂ, ಪ್ರಥಮ ಕೂಲಿ ನಾಟ ವೈದ್ಯರೂ ಆಗಿದ್ದರು. ಅನೇಕ 
ಯೂರೋಪಿಯನರೂ, ಭಾರತೀಯರೂ ಅವರ ಸಲಹೆಗಳನ್ನಪೇಕ್ಟಿಸಿ ಬರುತ್ತಿದ್ದರು. ಮತ್ತು 
ತಮ್ಮ ಅನೇಕ ಕಕ್ಟಿಗಾರರಿಗೆ ಅವರು ಕುಟುಂಬವೈದ್ಯರೇ ಆದರು. ಅವರ ವೈದ್ಯವಿಧಾನ ಆಗಿನ 
ವೈದ್ಯಕೀಯ ಪದ್ಧತಿಯ ನಿಯಮಗಳಿಗೆ ವಿರುದ್ಧವಾಗಿತ್ತು. ಮುಂದೆ ಅವುಗಳನ್ನೇ 
ಡಾಕ್ಟರರುಗಳೂ ಆಂಶಿಕವಾಗಿ ಸ್ವೀಕಾರ ಮಾಡಿದರು. 


ತಮ್ಮ ಮಗ ಟೈಫಾಯಿಡ್‌ (ವಿಷಮಜ್ಜರ) ಜ್ವರದಿಂದ ಮಲಗಿದಾಗ ಡಾಕ್ಕರರು 
ಕೋಳಿಸಾರು ಮತ್ತು ಕೋಳಿಮೊಟ್ಟೆ ಎರಡನ್ನೂ ಆತನಿಗೆ ಕೊಡಲು ಸಲಹೆ ಮಾಡಿದರು. 
ಆದರೆ ಮಗನಿಗೆ ಮಾಂಸಾಹಾರ ನೀಡಲು ಗಾಂಧೀಜಿ ನಿರಾಕರಿಸಿದರು. ತಾವೇ ಮಗನ ಆರೈಕೆ 
ನೋಡಿಕೊಂಡರು. ಆತನನ್ನು ಬರೇ ನೀರು ಮತ್ತು ಕಿತ್ತಳೆ ರಸದ ಆಹಾರದ ಮೇಲೆ ಆರೈಕೆ 
ಮಾಡಿದರು. ಮೈಮೇಲೆ ಒದ್ದೆ ಮಣ್ಣಿನ ಪಟ್ಟಗಳನ್ನಿಟ್ಟರು. ಜ್ವರದ ತಾಪ ತಲೆಗೇರಿ 
ಬಡಬಡಿಸತೊಡಿದಾಗ ಗಾಂಧೀಜಿ ಸ್ವಲ್ಪ ಅಧೀರರಾದರು. ಆದರೂ ತಮ್ಮ ಪ್ರಕೃತಿ 
ಚಿಕಿತ್ಸೆಯ ವಿಧಾನಕ್ಕೆ ಬದ್ಧರಾಗಿ ನಿಂತರು. ಮತ್ತು ಮಗನ ಕಾಯಿಲೆ ಗುಣಪಡಿಸಿದರು, 
ಮತ್ತು ಅನೇಕ ಪ್ರಕರಣಗಳಲ್ಲಿ ಗಾಂಧೀಜಿ ಚುಚ್ಚುಮದ್ದುಗಳ ನೆರವಿಲ್ಲದೆಯೇ 
ಚಿಕಿತ್ಸೆಯನ್ನು ಮಾಡಿ ಗುಣಪಡಿಸಿದರು. 


ಡಾಕ್ಕರ್‌ರ ಅಪ್ಪಣೆಯನ್ನು ಗಾಂಧೀಜಿ ಅನೇಕ ವೇಳೆ ಉಲ್ಲಂಘಿಸಿದರು. ಕಸ್ತೂರಬಾ 
ಒಮ್ಮೆ ಅತಿಹೆಚ್ಚಿನ ರಕ್ತಹೀನತೆಯಿಂದ ಹಾಸಿಗೆ ಹಿಡಿದಿದ್ದರು. ದನದ ಮಾಂಸದ ಸಾರು 


62 ಬಹುರೂಪಿ ಗಾಂಧೀ 


(ಸೂಪ್‌) ಸೇವಿಸಲು ಡಾಕ್ಟರರು ಸಲಹೆ ಮಾಡಿದರು. ಗಾಂಧೀಜಿ ಕಸ್ತೂರ್‌ಬಾ ಇಬ್ಬರೂ 
ವಿರೋಧಿಸಿದರು. ಅನೇಕ ದಿನಗಳು ಆಕೆಗೆ ನಿಂಬೆರಸ ಕುಡಿಸಿ ಗಾಂಧೀಜಿ ರೋಗ 
ವಾಸಿಮಾಡಿದರು. ಬೇಳೆ ಮತ್ತು ಉಪ್ಪು ಸೇವಿಸದಿರುವಂತೆ ಕಸ್ತೂರ್‌ಬಾಗೆ ಗಾಂಧೀಜಿ 
ಸಲಹೆ ನೀಡಿದರು. ಗಂಡನ ಕಠಿಣ ನಿಷ್ಠೆಯನ್ನು ಕೃಣಕಾಲ ಮರೆಶ ಕಸ್ತೂರ್‌ಬಾ 
ಗೊಣಗುಟ್ಟಿಕೊಂಡರು. “ಇನ್ನೊಬ್ಬರಿಗೆ ಹಾಗೆ ಮಾಡಲು ಹೇಳುವುದು ಸುಲಭ. ನಿಮಗೆ 
ಅವುಗಳನ್ನು ಬಿಟ್ಟುಬಿಡಲು ಸಾಧ್ಯವೆ?'' ಎಂದರು. ತಕ್ಷಣವೇ ಗಾಂಧೀಜಿ “ಡಾಕ್ಟರರು 
ಹಾಗೆಂದು ಸಲಹೆ ನೀಡಿದರೆ ಖಂಡಿತವಾಗಿ ಬಿಡುತ್ತೇನೆ ವೈದ್ಯರ ಸಲಹೆ ಇಲ್ಲದೆಯೂ ಈಗ 
ಉಪ್ಪು ಮತ್ತು ಬೇಳೆಯನ್ನು ಒಂದು ವರ್ಷ ಬಿಟ್ಟು ಬಿಡುತ್ತೇನೆ'' ಎಂದರು ಕಸ್ತೂರ್‌ಬಾ 
ಕಣ್ಣೀರುಗರೆದರೂ ಗಾಂಧೀಜಿಯನ್ನು ತನ್ನ ವ್ರತ ಹಿಂತೆಗೆದುಕೂಳ್ಳುವಂತೆ ಮಾಡಲಾಗಲಿಲ್ಲ. 
ರೋಗಿ, ವೈದ್ಯ ಇಬ್ಬರೂ ಉಪ್ಪು, ಬೇಳ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಟ್ಟರು. ಇನ್ನೊಂದು 
ಸಂದರ್ಭದಲ್ಲಿ, ಕಸ್ತೂರ್‌ಬಾ 15 ದಿನಗಳ ಕಾಲ ನಿಯಮಿತವಾಗಿ ಬೇವಿನರಸ 
ಕುಡಿಯಬೇಕಾಯ್ತು. ಮಲವಿಸರ್ಜನೆಗಾಗಿ ಹೊಟ್ಟ ಖಾಲಿಯಿರುವಂತೆ ನೋಡಿಕೊಳ್ಳುವುದು 
ಗಾಂಧೀಜಿಯ ದೃಷ್ಠಿಯಲ್ಲಿ. ತುಂಬಾ ಮಹತ್ವದ್ದಾಗಿತ್ತು. ಶರೀರದಲ್ಲಿ ಶೇಖರವಾದ ವಿಷ 
ಪದಾರ್ಥಗಳನ್ನು ನಿವಾರಿಸಲು ಗಾಂಧೀಜಿ, ಉಪವಾಸ, ಅರೆಉಪವಾಸ ಮತ್ತು ಎನಿಮಾ 
ಪ್ರಯೋಗಗಳ ಸಲಹೆ ನೀಡುತ್ತಿದ್ದರು. ಮಿತಿಮೀರಿ ತಿನ್ನುವುದು ಮತ್ತು ವ್ಯಾಯಾಮದ 
ಕೊರತೆಯಿಂದಾಗಿ ತಲೆನೋವು, ಅಜೇರ್ಣ, ಭೇದಿ, ಮತ್ತು ಮಲಬದ್ಧತಗಳುಂಟಾ 
ಗುವುದೆಂದು ಅವರ ನಂಬಿಕೆಯಾಗಿತ್ತು. ವೇಗವಾಗಿ ಸಾಕಷ್ಟು ದೂರ ನಡೆಯುವುದು 
ಗಾಂಧೀಜಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಫಲ ಸೂತ್ರವಾಗಿತ್ತು. ಸೆರೆಮನೆಯಲ್ಲಿ 
ಲಭ್ಯ.ವಿರುವ ಜಾಗದಲ್ಲೇ ದಿನವೂ ಸಂಜೆ ಮುಂಜಾನೆಗಳಲ್ಲಿ ನಡೆಯುವ ಅಭ್ಯಾಸ 
ವಿರಿಸಿಕೊಂಡಿದ್ದರು. ಉಸಿರಾಟದ ವ್ಯಾಯಾಮವನ್ನು ಗಾಂಧೀಜಿ ಸಲಹೆ ಮಾಡುತ್ತಿದ್ದರು. 
ಮಾನಸಿಕ ಗೊಂದಲದಿಂದಲೂ, ದೇಹಾರೋಗ್ಯ ಅಸ್ತವ್ಯಸ್ತಗೊಳ್ಳುವುದಂದು ಅವರಿಗೆ 
ತಿಳಿದಿತ್ತು. ಗಾಂಧೀಜಿಗೆ ರಾಮನಾಮವೆಂದರೆ ಎಲ್ಲ ಚಿಂತೆಗಳನ್ನೂ ತ್ಯಜಿಸಿ, 
ಭಗವತ್ಸಂಕಲ್ಪದ ಮೇಲಿರುವ ಪೂರ್ಣಭರವಸೆಯೇ ಆಗಿತ್ತು. ಅದು ಎಲ್ಲ ಅನಿಷ್ಠಗಳನ್ನೂ 
ದೂರಮಾಡುವ ತಾರಕಮಂತ್ರವಾಗಿತ್ತು. 


ದಕ್ಷಿಣ ಆಪ್ರಿಕಾದಲ್ಲಿ ಪಠಾಣರು ತಮ್ಮ ಮೈಮೇಲೆ ಹಳ್ಲಿ ನಡೆಸಿದಾಗ, ಗಾಂಧೀಜಿ 
ಮುಖ, ಹಣೆ ಮತ್ತು ಪಕ್ಕೆಗಳ ಮೇಲೆ ಆದ ಗಾಯಗಳಿಗೆ ಒದ್ದೆ ಮಣ್ಣಿನ ಲೇಪಗಳನ್ನು 
ಕಟ್ಟಿದ್ದರು. ಊತ ಶೀಘ್ರವೇ ಶಮನವಾಯಿತು. ಪ್ಲೇಗು ಜಠರ ಉರಿಯೂತದ ಜ್ವರ, 
ಮಲೇರಿಯಾ, ಸನ್ನಿ, ಕಾಮಾಲೆ, ರಕ್ತದ ಒತ್ತಡ, ಸುಟ್ಟಗಾಯಗಳು, ಸಿಡುಬು ಮತ್ತು 


ಬಹುರೂಪಿ ಗಾಂಧೀ . 63 


ಮೂಳಮುರಿತದ ಎಲ್ಲಾ ಪ್ರಕರಣಗಳಲ್ಲಿ ಗಾಂಧೀಜಿ ಮಣ್ಣಿ ನ ಚಿಕಿತ್ಸೆ ನಡಸಿದರು. ಒಮ್ಮೆ 
ಪ್ರಯಾಣದಲ್ಲಿ ಗಾಂಧೀಜಿಯ ಮಗ ಬಿದ್ದು ಮೂಳೆ ಮುರಿದುಕೊಂಡ. ಗಾಂಧೀಜಿ ಮಣ್ಣಿ ನ 
ಬ್ಯಾಂಡೇಜು ಬಿಗಿದರು. ಗಾಯ ವಾಸಿಯಾಯಿತು. ಅನೇಕ ರೋಗಪ್ರಕರಣಗಳಲ್ಲಿ 
ಗಾಂಧೀಜಿ ಯಶಸ್ವಿಯಾದರು. ಆದರೆ ತನ್ನ ಪ್ರಯೋಗಗಳನ್ನು ವೇದವಾಕ್ಯವೆಂದೇ ತಿಳಿದು 
ಕೊಳ್ಳಬಾರದೆಂದು ಜನರಿಗೆ ಎಚ್ಚರಿಕೆಯನ್ನೂ ನೀಡಿದರು. ಅ೦ತಹ ರೂಢಿಯಲ್ಲಿ ಲ್ಸದ 
ಕ್ರಾಂತಿಕಾರಿ ಪ್ರಯೋಗಗಳ ಅಪಾಯವನ್ನು ಗಾಂಧೀಜಿ ತಿಳಿದಿದ್ದರು. ಅವರ “ಸ್ಪಾಸ್ಥ್ಯ 
ಕೈಪಿಡಿ'' ಗ್ರಂಥದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗ ಕೆಲವು ದಿಟ್ಟತನದ ವಿಚಾರಗಳನ್ನು 
ತಿಳಿಸಲಾಗಿದೆಯೆಂದು ಅವರು ಒಪ್ಪಿಕೊಂಡರು. ಪ್ರಸೂತಿಕ ಗೃಹಗಳನ್ನು ಆಸ್ಪತ್ರಗಳನ್ನು 
ತೆರೆಯುವ ಬದಲು ಜನರಿಗೆ ಸ್ವಚ್ಛತೆಯ ಬಗ್ಗೆ, ಆರೋಗ್ಯಕರ ಜೀವನದ ಬಗ್ಗೆ ಶಿಕ್ಷಣ 
ನೀಡಲು, ವ್ಯವಸ್ಥೆಗಳಾಗಬೇಕೆಂದು ಗಾಂಧೀಜಿ ಹೇಳುತ್ತಿದ್ದರು. ರೋಗ ಚಿಕೆತ್ಸೆ ಗಿಂತಲೂ, 
ರೋಗ ಪ್ರತಿಬಂಧಕ ವೈದ್ಯಪದ್ಧ ತಿಗೆ ಗಾಂಧೀಜಿ ಮಹತ್ವ ನೀಡುತ್ತಿದ್ದರು. 


ಅಲೋಪತಿ ಔಷಧಗಳು ' ಅವರಿಗೆ ನಿಷೇಧವೇನೂ ಆಗಿರಲಿಲ್ಲ. ಒಮ್ಮೆ 
ಸೇವಾಗ್ರಾಮದಲ್ಲಿ ಕಾಲರಾ ಬಂದಾಗ, ಗ್ರಾಮಸ್ಥರು ಮತ್ತು ಆಶ್ರಮವಾಸಿಗಳು ಕಾಲರಾ 
ಚುಚ್ಚುಮದ್ದು ಹಾಕಿಸಿಕೊಳ್ಳಲು ಪರವಾನಿಗೆ ಇತ್ತರು. ಜೈಲಿನಲ್ಲಿ ತಾವೇ ಸ್ವತಃ 
ಅಪಂಡಿಸೈಓಸ್‌ ಶಪ್ರ್ರ ಕ್ರಿಯೆಗೊಳಗಾದರು. ಆಗ ಸಾರ್ವಜನಿಕರಲ್ಲನೇಕರು ಗಾಂಧೀಜಿ 
ಯನ್ನಾಕ್ಷೇಪಿಸಿ ಪತ್ರಗಳ ಮಳೆಗರೆದರು. ತನ್ನ ಕೊರತೆಯನ್ನು ಗಾಂಧೀಜಿ ಒಪ್ಪಿಕೊಂಡರು. 
ಪ್ರಕೃತಿ ಚಿಕಿತ್ಸೆಯ ಮಿತಿಗಳನ್ನು ಗಾಂಧೀಜಿ ಅರಿತಿದ್ದರು. ಆದರೆ ಅನೇಕ ಕಾರಣಗಳಿಗಾಗಿ 
, ಆ ಪದ್ಧತಿಯನ್ನು ಪ್ರೋತ್ಸಾಹಿಸಿದರು. ಅದು ಭಾರತದ ಬಡ ಜನತೆಯ ಕೈಗೆ 


ಎಟುಕುವಂತ್ತಿತ್ತು. ನೂರಕ್ಕೆ ನೂರು ಸ್ವದೇಶಿ ಪದ್ಧತಿಯಾಗಿತ್ತು. 


77 ವರ್ಷ ವಯಸ್ಸಾದಾಗ ಗಾಂಧೀಜಿ ಪ್ರಕೃತಿಚಿಕಿತ್ಸೆಯ ಪ್ರಚಾರವನ್ನು ದ್ವಿಗುಣ 
ಉತ್ಸಾಹದಿಂದ ಪ್ರಾರಂಭಿಸಿದರು. ಉರುಳಿಕಾ೦ಚನ ಎನ್ನುವ ಗ್ರಾಮದಲ್ಲಿ ಪ್ರಕೃತಿ ಚಿಕಿತ್ಸಾ 
ಕೇಂದ್ರವನ್ನು ಸ್ಥಾ ಪಿಸಿದರು. ಈ ಕೇಂದ್ರದಲ್ಲಿ ಯಾವುದೇ ಬೆಲೆಬಾಳುವ ಅಥವಾ ಯಾಂತ್ರಿಕ 
ಸಲಕರಣೆಗಳಿರಲಿಲ್ಲ. ಒಬ್ಬ ಆದರ್ಶ ವೈದ್ಯ ಔಷಧದ ಪೂರ್ಣಜ್ಞಾನ ಹೊಂದಿರಬೇಕು ಮತ್ತು 
ಆ ಜ್ಞಾನವನ್ನು ಯಾವ ಪ್ರತಿಫಲವನ್ನೂ ಪಡೆಯದೆ ಜನತೆಗೆ ತಿಳಿಸಬೇಕು ಎಂದು 
ಗಾಂಧೀಜಿಗೆ ಅನಿಸುತ್ತಿತ್ತು. ಬಡವನಾಗಲೀ ಶ್ರೀಮ೦ತನಾಗಲೀ ರೋಗಿಯಿಂದ ಶುಲ್ಕ 
ಪಡೆಯದೆ ವೈದ್ಯರೆಲ್ಲರೂ ತಿಂಗಳಿಗೆ ನಿಶ್ಚಿತ ವೇತನ ಪಡೆಯುವಂತಾಗಬೇಕೆಂದು ಅವರು 
ಅಭಿಪ್ರಾಯಪಟ್ಟದ್ದ ರು. ಕೆಲವು ದಿನಗಳ ಕಾಲ ಗಾಂಧೀಜಿ ರೋಗಿಗಳನ್ನು ಪರೀಕ್ಬೆಸಿ 
ಸಲಹಾ ಚೀಟಿಗಳನ್ನು ಬರೆದು ಕೊಡುತ್ತಿದ್ದರು. ಒಂದರಲ್ಲಿ ಹೀಗೆ ಬರೆದಿತ್ತು, ರಾಜುವಿಗೆ 


64 ಬಹುರೂಪಿ ಗಾಂಧೀ 


""ಸೂರ್ಯಸ್ನಾನ, ಸೊಂಟಸ್ನಾನ ಮಾಡಿಸು ಹಣ್ಣಿ ನ ರಸ ಸೇವಿಸಬಾರದು. ಕುದಿಸಿ ಆರಿಸಿದ 
ನೀರು ಕೊಡಬೇಕು. ಇನ್ನೊಂದರಲ್ಲಿ ಪಾರ್ವತಿಗೆ “ಬರೇ ಮೂಸಂಬಿ ರಸ, ಸೊಂಟಸ್ನಾನ, 
ಕಿಬ್ಬೊಟ್ಟಿಗೆ ಮಣ್ಣಿ ನ ಪಟ್ಟಿ ನಿಯಮಿತವಾಗಿ ಸೂರ್ಯಸ್ಥಾನ, ಇಷ್ಟನ್ನು ಮಾಡಿದರೆ ಆಕೆ 
ಹುಷಾರಾಗುವಳು. ರಾಮನಾಮದ ಮಹತ್ವವನ್ನು ಅವಳಿಗೆ ತಿಳಿಸಿರಿ.” ಎಂದಿತ್ತು 2 


ಆಶ್ರಮದಲ್ಲಿ ಪ್ರಚಲಿತವಿದ್ದ ಮಾತಂದರೆ “ಬಾಪೂ ನಿಮ್ಮ ಬಳಿ ಇರಬೇಕೆಂದು 
ನಿಮಗನಿಸಿದರೆ, ಕಾಯಿಲೆ ಮಲಗಿರಿ'' ಎಂಬುದು. ಪ್ರತಿ ಕಾಯಿಲೆ ಮನುಷ್ಯನ ಅತೀ ಸಣ್ಣ 
ಸಂಗತಿಯೂ ಗಾಂಧೀಜಿಗೆ ತಿಳಿದಿರುತ್ತಿತ್ತು. ಮುಂಜಾನೆಯ ತಿರುಗಾಟದ ಬಳಿಕ 
ಮರಳುವಾಗ ಪ್ರತಿ ರೋಗಿಯನ್ನೂ ಸಂದರ್ಶಿಸುತ್ತಿದ್ದರು. ರೋಗಿಯ ಆಹಾರ 
ತಯಾರಿಸುವ ರೀತಿ, ಮೈಯುಜ್ಜಿ ಮಸಾಜ್‌ ಮಾಡಿ ಸ್ನಾನ ಮಾಡಿಸುವ ವಿಧಾನ ಮತ್ತು 
ರೋಗಿಗೆ ನೀಡುವ ಎನಿಮಾದಲ್ಲಿ ಎಷ್ಟು ಉಪ್ಪು ಅಥವಾ ಸೋಡಾ ಹಾಕಬೇಕು ಎನ್ನುವ ಬಗ್ಗೆ 
ವಿದರವಾದ ನಿದರ್ಶನಗಳನ್ನೀಯುತ್ತಿ ದ್ದರು. ಸೇವಾಗ್ರಾಮದಲ್ಲಿ ಪ್ರತಿದಿನ ಬೆಳಿಗ್ಗೆ 
ರೋಗಿಗಳನ್ನು ನೋಡಲು ಒಂದು ಗಂಟಿ ಗಾಂಧೀಜಿ ನಿಗದಿಗೊಳಿಸಿದಾಗ ಸುತ್ತುಮುತ್ತಲ 
ಗ್ರಾಮದಿಂದ ರೋಗಿಗಳ ಸಾಲು ಸಾಲೇ ಬಂದಿತು. ಅವರ ಸಲಹೆಗಳಾದರೋ “ಭಾಜಿ 
ಖಾವೊ, ಚಾಂಚ ಪೀವೊ, ಮಿಟ್ಟಲಗಾವೊ'' (ತರಕಾರಿ ತಿನ್ನು, ಮಡ್ಡಿಗೆ ಕುಡಿ, ಮಣ್ಣಿನ ಪಟ್ಟಿ 
ಕಟ್ಟು ಎಂಬುದೇ ಆಗಿದ್ದುವು. ಕೆಲವೊಮ್ಮೆ ಅವರ ರೋಗಿಯ ಮಲಪರೀಕ್ಟೆ - 
ಮಾಡುತ್ತಿದ್ದರು. ರೋಗಿ ತುಂಬ ಅಶಕ್ತನಲ್ಲವಾದರೆ ಆತನನ್ನು ಮನೆಯ ಹೊರಗೆ 
ಅಂಗಳದಲ್ಲಿ ಇರಿಸಲಾತ್ತಿತ್ತು. ರೋಗದ ಸರಿಯಾದ ಪರಿಶೀಲನೆಯ ನಂತರವೇ ಅವರು 
ಚಿಕಿತ್ಸೆ ನೀಡುತ್ತಿ ದ್ದರು. ನರಗಳ ಮೇಲೆ ಬಿದ್ದ ಹೆಚ್ಚಿನ ಶ್ರಮದಿಂದ ಒಬ್ಬ ಸಹಕಾರ್ಯಕರ್ತರು 
ರಕ್ತದ ಒತ್ತ ಡಕ್ಕೆ ' ಬಲಿಯಾಗಿದ್ದರು. ರೋಗದ ಕಾರಣವನ್ನು ತಿಳಿಯುವ ಸಲುವಾಗಿ 
ಗಾಂಧೀಜಿ ಆತನ ರಕ್ತದ ಒತ್ತ ಡವನ್ನು ಗಂಭೀರ ಚರ್ಚೆಯೊಂದರ ಮೊದಲು ಮತ್ತು ನಂತರ 
ಪರೀಕ್ಷೆಗೊಳಪಡಿಸಿದರು. ಮರುದಿನ ಹಲಗೆಯೊಂದನ್ನು ಗರಗಸದಿಂದ ಸೀಳುವ 
ಕೆಲಸವನ್ನಿತ್ತರು.. ಕೆಲಸದ ಮೊದಲು ಮತ್ತೆ ಅನಂತರ ರಕ್ತದೊತ್ತಡದ ಪರೀಕ್ಷೆ 
ಮಾಡಲಾಯಿತು. ಅನಂತರ ಮೂರನೆಯ ದಿನ ಆತ ಆಶ್ರಮದ ಸುತ್ತ ಒಂದು ಫರ್ಲಾಂಗ್‌ 
ದೂರ ಓಡುವ ಮೊದಲು ಮತ್ತು ಓಡಿದ ನಂತರ ಪರೀಕ್ಷೆ ಮಾಡಲಾಯಿತು. ಕಡೆಯ ದಿನ 
ರಕ್ತದ ಒತ್ತಡ ಕಡಿಮೆಯಾದುದ್ದು ಕಂಡುಬಂತು. ಮೊದಲಿನೆರಡೂ ದಿನಗಳಲ್ಲಿ: ಒತ್ತಡ 
ಹೆಚ್ಚಾಗಿತ್ತು . ಅವನಿಗೆ ಗಾ೦ಧೀಜಿ ಓಡಾಟದ ಮೂಲಕ ನಿನ್ನ ರಕ್ತದ ಒತ್ತ ಡವನ್ನು ನೀನೇ 
ಪರಿಹರಿಸಿಕೋ ಎಂದರು. ಆಹಾರ, ಸ್ನಾನ ಅಥವಾ ರೋಗಿಗಳ ಶುಶ್ರೂಷೆಗಳ ವಿಚಾರದಲ್ಲಿ 
ಅವರ ಸಲಹೆ ಕೇಳಿಬರುವ ಯಾರಿಗಾದರೂ, ' ಗಾಂಧೀಜಿಯ ಮಾತುಕತೆಗಳನ್ನಾಗಲೀ, 


ಬಹುರೂಪಿ ಗಾಂಧೀ 65 


ಕೆಲಸವನ್ನಾಗಲೀ ಭಂಗಗೊಳಿಸಲು ಅನುಮತಿಯಿತ್ತು. ತಮ್ಮ ಸಲಹೆಗಳನ್ನು ಮೀರದಂತೆ, 
ಅನೇಕ ಪ್ರಸಿದ್ಧ ದೇಶನಾಯಕರಿಗೂ ಗಾಂಧೀಜಿ ಕಠಿಣ ನಿಯಮಗಳನ್ನು ವಿಧಿಸುತ್ತಿದ್ದರು. 
ಜೈಲಿನಲ್ಲೂ ತನ್ನ ಸಹಖ್ಛದಿಗಳ ಶುಶ್ರೂಷೆಗೆ ಗಾಂಧೀಜಿ ಅಧಿಕಾರಿಗಳಿಂದ ಅನುಮತಿ 
ಪಡೆದುಕೊಳ್ಳುತ್ತಿದ್ದರು. | 


ಅಸ್ತಮಾದಿಂದ ಬಳಲುತ್ತಿದ್ದ ಸಂಗಾತಿಯೊಬ್ಬ ಗಾಂಧೀಜಿಯ ನೆರವನ್ನು 
ಯಾಚಿಸಿದ. ಗಾಂಧೀಜಿ ಧೂಮಪಾನ ತ್ಯಜಿಸಲು ಹೇಳಿದರು. ಆತ ಒಪ್ಪಿಕೊಂಡ. ಮೂರು 
ದಿನವಾದರೂ ರೋಗದಲ್ಲಿ ಯಾವ ಸುಧಾರಣೆಯೂ ಆಗಲ್ಲಿಲ್ಲ. ಆತನಿಗೆ ದನಕ್ಕೆ 
ಒಂದೆರಡಾದರೂ ಸಿಗರೇಟು ಸೇದದಿರಲಾಗಲಿಲ್ಲ. ಒಂದು ರಾತ್ರಿ ಸಿಗರೇಟು ಹಚ್ಚಲೆಂದು 
ಕಡ್ಡಿಗೀರಿದಾಗ, ಟಾರ್ಚುಲೈಟನ ಬೆಳಕು ಅವನ ಮುಖದ ಮೇಲೆ ಬಿತ್ತು. ಗಾಂಧೀಜಿ ತನ್ನ 
ಮುಂದಿರುವುದನ್ನು ಆತ ನೋಡಿದ. ಗಾಂಧೀಜಿಯನ್ನು ಕೃಮೆ ಕೇಳಿ ಸಿಗರೇಟು 
ಸೇದುವುದನ್ನು ತ್ಯಜಿಸಿದ. ಕೆಲವೇ ದಿನಗಳಲ್ಲಿ ಅಸ್ತಮಾ ರೋಗವೂ ಆತನನ್ನು ಬಿಟ್ಟೇ 
ಹೋಯಿತು. 


ಗಫಾರಖಾನರಿಗೆ ತಲೆಯ ಚಿಪ್ಪಿನಲ್ಲೇನೋ ತೊಂದರೆಯಿತ್ತು. ಗಾಂಧೀಜಿ 
ಯಾವುದೋ ಮನೆಮದ್ದನ್ನು ಸಲಹೆ ಮಾಡಿದರು. ಆ ನೀಳ ಕಾಯದ ಪಠಾನನಿಗೆ ಚಿಕಿತ್ಸೆ, ` 
ರೋಗಕ್ಕಿಂತಲೂ ಹೆಚ್ಚು ವೇದನೆ ನೀಡಿತು. ವಲ್ಹಭಭಾಯಿಯವರ ಕಾಲಿಗೆ ಒಮ್ಮೆ ಒಂದು 
ಮುಳ್ಳು ಚುಚ್ಚಿತು. ಗಾಂಧೀಜಿ ಉರಿಯುತ್ತಿರುವ ಬಿರ್ಟಾ ಕಾಯಿಯನ್ನು ಐಯೊಡಿನ್‌ಗೆ 
ಪ್ರತಿಯಾಗಿ ಹಾಕಿದರು. “ಈ ಯಾತನಾಮಯ ಚಿಕಿತ್ಸೆಗಿಂತ, ನನಗೆ ಮುಳ್ಳಿನ ನೋವೇ 
ಎಷ್ಟೋ ವಾಸಿ ಎನಿಸುತ್ತದೆ'' ಎಂದರು ವಲ್ಲಭಭಾಯಿ. 


ಭಿಕ್ಷಕ 

ಗಾಂಧೀಜಿ ಹೆಚ್ಚು ಹೆಚ್ಚು ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿದ ಫಲವಾಗಿ ತಮ್ಮ 
ಗಮನವನ್ನು ತಮ್ಮ ಕುಟುಂಬದ ಕಡೆಗಾಗಲೀ ನ್ಯಾಯವಾದಿಯ ವೃತ್ತಿಗಾಗಲೀ 
ಕೊಡಲಾಗಲ್ಲಿಲ್ಲ. ತಾವು ಜನಸೇವೆ ಮಾಡಬೇಕೆಂದು ಬಯಸುವುದಾದರೆ ಸುಖ 
ಸೌಖ್ಯಗಳನ್ನು ತ್ಯಜಿಸಿ, ಸಕಲ ಸಂಪತ್ತನ್ನೂ ಬಿಟ್ಟು ಸಂಗ್ರಹ ಬುದ್ಧಿ ಇಲ್ಲದೆ ಐಚ್ಛೆಕ 
ಬಡತನದ ಬಾಳನ್ನು ಬದುಕಬೇಕಾಗುತ್ತದೆ ಎಂದು ಗಾಂಧೀಜಿಗೆ ಅರಿವಾಯಿತು. 
ಮುಂದೊಂದು ದಿನ ವಸ್ತುಗಳನ್ನು ಕೂಡಿಡುವುದು ಅಪರಾಧ ಎನ್ನುವ ಭಾವನೆಯೂ 
ಅವರಿಗೆ ಬಂತು. ಆಗ ವಸ್ತುಗಳ ತ್ಯಾಗದಲ್ಲೇ ಅವರಿಗೆ ಹೆಚ್ಚಿನ ಆನಂದವಿದೆ ಎನ್ನುವ 
ಅನುಭವ ಆಯಿತು. ಒಂದರ ಹಿಂದೆ ಒಂದರಂತೆ ವಸ್ತುಗಳು ಅವರನ್ನು ಬಿಟ್ಟು 


66 ಬಹುರೂಪಿ ಗಾಂಧೀ 


ತೊಲಗಿದವು. ತಮ್ಮ ಹಿರಿಯರ ಆಸ್ತಿಯ ಮೇಲಣ ಹಕ್ಕನ್ನು ಬಿಟ್ಟುಕೊಟ್ಟರು. ವಿಮಾ 
ಪಾಲಿಸಿಯ ಕಂತನ್ನು ಕಟ್ಟದೆ ವ್ಯರ್ಥಗೊಳಿಸಿದರು. ತಿಂಗಳಿಗೆ ರೂ. 4,000 ಸಂಪಾದನೆ ಇದ್ದ 
ನ್ಯಾಯವಾದಿಯ ವೃತ್ತಿಯನ್ನು ತೊರೆದರು. ದಕ್ಷಿಣ ಆಫ್ರಿಕಾದ ಸಹೋದ್ಯೋಗಿಗಳು ಕೊಟ್ಟ 
ಚಿನ್ನ, ಬೆಳ್ಳಿ ಮತ್ತಿತರ ಆಭರಣಗಳು ಮತ್ತು ಫೀನಿಕ್ಸ್‌ ಆಶ್ರಮದ ಆಸ್ತಿಗಳನ್ನೆಲ್ಲ ಸೇರಿಸಿ 
ರೂ.65,000/- ಮೂಲ ಧನದ ಆಡಳಿತವನ್ನು ಧರ್ಮದರ್ಶಿ ಮಂಡಳಿಗೆ ಒಪ್ಪಿಸಿ 
ಸಾರ್ವಜನಿಕ ಸೇವೆಗೆ ಬಳಸುವ ವ್ಯವಸ್ಥೆ ಮಾಡಿದರು. 


ತಮ್ಮ ಸ್ವಂತ ಜೀವನದ ಭದ್ರತೆಯ ವ್ಯವಸ್ಥೆ ಮಾಡಲು ನಿರಾಕರಸಿದರು. ಹೆಂಡತಿ, 
ಮಕ್ಕಳು ಮತ್ತು ಬಂಧುಗಳ ಮಟ್ಟಿಗೂ ಈ ವಿಚಾರದಲ್ಲಿ ನಿಷ್ಣುರರಾಗಿಯೇ 
ನಡೆದುಕೊಂಡರು. 


ಅವರ ಬದುಕಿನ ಕಡೆಯ 40 ವರ್ಷಗಳಲ್ಲಿ ಗಾಂಧೀಜಿ ಸ್ನೇಹಿತರು ಮತ್ತು 
ಅಭಿಮಾನಿಗಳು ಸ್ವಯಂಪ್ರೇರಣೆಯಿಂದ ನೀಡಿದ ಕೊಡುಗೆಗಳಿಂದಲೇ ಬಾಳಿದರು. 
ಗಾಂಧೀಜಿ ಮತ್ತು ಅವರ ಕುಟುಂಬ ಟಾಲ್‌ಸ್ಟಾಯ್‌ ಆಶ್ರಮದಲ್ಲಿದ್ದಾಗ ಖರ್ಚು 

fy ರ J eR) 
ವೆಚ್ಚಗಳನ್ನೆಲ್ಲ ಜರ್ಮನ್‌ ಸ್ನೇಹಿತ ಕಾಲೆನ್‌ ಬಾಕ್‌ ನೋಡಿಕೊಂಡರು. ಬಾರತದ ಆಶ್ರಮಗಳ 
ವೆಚ್ಚವನ್ನು, ಗಾಂಧೀಜಿಯ ಮೇಲೆ ಸಹಾನುಭೂತಿಯುಳ್ಳ ಸಜ್ಜನರೇ ನೋಡಿಕೊಂಡರು. 


ಪಂಡಿತ ಮದನಮೋಹನ ಮಾಲವೀಯರನ್ನು ಭಿಕ್ಷುಕರ ರಾಜಕುವರನೆಂದು 
ವರ್ಣಿಸಲಾಗುತ್ತದೆ. ಗಾಂಧೀಜಿ ಭಿಕ್ಷುಕರ ಚಕ್ರವರ್ತಿಯೇ ಆಗಿದ್ದರು. ಸಾರ್ವಜನಿಕ 
ಉದ್ದೇಶಕ್ಕಾಗಿ ಬಿಕ್ಷೆ ಎತ್ತಿದವರ ಚರಿತ್ರೆಯಲ್ಲೇ ಗಾಂಧೀಜಿ ದಾಖಲೆ ಸ್ಥಾಪಿಸಿದರು. ತಮ್ಮ 
ಈ ಸಾಮಥಣ್ಯವನ್ನು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ನೇಟಾಲ್‌ ಇಂಡಿಯನ್‌ ಕಾಂಗ್ರೆಸ್‌ನ 
ಸದಸ್ಯರಿಂದ ಚಂದಾ ಸಂಗ್ರಹಿಸುವ ಕಾರ್ಯದ ಹೊಣೆಯನ್ನು ಹೊತ್ತಿದ್ದಾಗ 
ಕಂಡುಕೊಂಡರು. ಒಂದು ಸಂಜೆ ತುಂಬ ತಡವಾಗಿ ಅವರೊಮ್ಮೆ ಒಬ್ಬ ಶ್ರೀಮಂತ ದಾನಿಯ 
ಮನೆಗೆ ತೆರಳಿದರು. ಆತ ರೂ. 80 ಕೊಡುವನೆಂದು ನಿರೀಕ್ಷಿಸಲಾಗಿತ್ತು. ಎಲ್ಲ ಒತ್ತಾಯ, 
ಮನವೂಲಿಸುವಿಕೆ ವ್ಯರ್ಥವಾಯಿತು. ಆತ ಕೇವಲ ರೂ. 50 ಕೊಟ್ಟು ಸುಮ್ಮನಾದ. 
ಗಾಂಧೀಜಿ ತುಂಬ ಹಸಿವಾಗಿತ್ತು, ಬಳಲಿದ್ದರು. ಆದರೂ ಛಲ ಬಿಡಲಿಲ್ಲ. ಇಡೀ ರಾತ್ರಿ ಆ 
ಶ್ರೀಮಂತನ ಮನೆಯಲ್ಲೇ ತಳ ಊರಿದರು. ಬೆಳಗಾಗುವ ವೇಳೆಗೆ ರೂ. 80 ಪಡೆದೇ 
ಅಲ್ಲಿಂದ ಹೊರಗೆ ಬಂದರು. 


ದಕ್ಷಿಣ ಆಫ್ರಿಕಾದ ಭಾರತೀಯ ವಲಸೆಗಾರರ ಚಾರಿತ್ರಿಕ ಹೋರಾಟದ ಸಮಯದಲ್ಲಿ 
ಸುಮಾರು 6,000 ಹೋರಾಟಗಾರರ ಮತ್ತವರ ಕುಟುಂಬಗಳ ರಕ್ಟಣೆ, 


ಬಹುರೂಪಿ ಗಾಂಧೀ ಕ 67 


ಪುನರ್ವಸತಿಗಳಿಗಾಗಿ ನಿಧಿ ಸಂಗ್ರಹಿಸುವಲ್ಲಿ ಗಾಂಧೀಜಿಯೇ ಪ್ರಮುಖ ಪಾತ್ರವಹಿಸಿದರು. 
ಅಂದಿನ ಪ್ರತಿದಿನದ ವೆಚ್ಚ ರೂ. 5,200. ಗಾಂಧೀಜಿ PS ವಿನಂತಿಗೆ 
ಬಾರತ ಆ ಪ್ರತಿಕ್ರಿಯೆ ನೀಡಿತು. ರಾಜರುಗಳು ಮತ್ತು ಶ್ರೀಮಂತ ವರ್ತಕರು ಹಣ 
ಕಳುಹಿಸಿದರು. ಕಾಂಗ್ರೆಸ್‌ ಅಧಿವೇಶನ ಒಂದರಲ್ಲಿ ಗಾಂಧೀಜಿ ಅವರ ಹೋರಾಟಕ್ಕೆ ನೆರವು 
ನೀಡಲು ವಿನಂತಿ ಮಾಡಲಾಗಿ ಸಭಿಕರು ನೋಟು ಮತ್ತು ಬೆಳ್ಳಿ ಬಂಗಾರಗಳ ಮಳೆಯನ್ನು 
ಸುರಿಸಿದರು. 


ಗಾಂಧೀಜಿ ಎಲ್ಲ ಕೊಡುಗೆಗಳಿಗೆ ಒಂದು ರಶೀದಿ ಮತ್ತು ತಮ್ಮ ಖರ್ಚು ವೆಚ್ಚಗಳ 
ವಿವರಗಳ ಪಟ್ಟಿಯನ್ನು ಕಳುಹಿಸಿದರು. ದಾನಿಗಳ ಭಾವನೆಗಳಿಗೆ ಗೌರವ ನೀಡಿ ಗಾಂಧೀಜಿ, 
ಅವರಿತ್ತ ಹಣದಿಂದ ಒಂದು ಕಾಸನ್ನಾದರೂ, ಹೋರಾಟಗಾರರ ನೆರವಿಗಲ್ಲದೆ ಬೇರೆ ಯಾವ 
ಉದ್ದೇಶಕ್ಕೂ ಬಳಸಲಿಲ್ಲ. ಸಾರ್ವಜನಿಕ ಹಣವನ್ನು ಬಳಸುವಲ್ಲಿ ಗಾಂಧೀಜೀಗೆ ತುಂಬ 
ಎಚ್ಚರಿಕೆ. ಯಾರೋ ಟೀಕೆ ಮಾಡಿದಾಗ ಗಾಂಧೀಜಿ ತಿಲಕ ಸ್ವರಾಜ್‌ ನಿಧಿಯ 
ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರಗಳನ್ನು ಪರಾಂಬರಿಸುವಂತೆ Weeds ಆಹ್ವಾನಿಸಿದರು. 
: ತಾವು ಸ್ಥಾಪಿಸಿದ ತಿಲಕ ಸ್ವರಾಜ್ಯ ನಿಗೆ ಮೂರು ತಿಂಗಳಲ್ಲಿ ರೂ. 1,06, 000 ಸಂಗ್ರಹದ 
ಗುರಿಯನ್ನು ಗಾಂಧೀಜಿ ಇಟ್ಟದ್ದರು. ಗಾಂಧೀಜಿ ಬರೇ 10 ನಿಮಿಷಗಳ ಕಾಲ ವೃತ್ತಿನಿರತ 
ನಾಟಕ ಮಂಡಳಿಯ ನಾಟಿಕಪೊಂದಕ್ಕೆ ಹಾಜರಾದರೆ, . ನಟರಿಂದ ರೂ. 50,000 
ಸಂಗ್ರಹಿಸುವುದಾಗಿ ಮಿತ್ರರೊಬ್ಬರು ಹೇಳಿದರು. ಗಾಂಧೀಜಿ ನಿರಾಕರಿಸಿದರು. ಆದರೂ 
ನಿಧಿಗೆ ಒಟ್ಟು ರೂ. 1,15,000 ಸಂಗ್ರಹವಾಯಿತು. ಶ್ರೀಮಂತರು ಕೂಡುವ ಸಾವಿರಾರು 
ರೂಪಾಯಿಗಳು ಸ್ವಾಗತಾರ್ಹವೇ ಆದರೂ, ಬಡವರು ಕೊಡುವ ತಾಮ್ರದ ಕಾಸುಗಳೇ 
ಸಾರ್ವಜನಿಕ ಹೋರಾಟದ ಶ್ರೀರಕ್ಷೆ ಎನ್ಸುತ್ತಿ ದ್ದರು. ಗಾಂಧೀಜಿ. ತಿಳಿದು ಕೊಡುವ 
ಪ್ರತಿಯೊಂದು ಪೈ ಕೂಡಾ ಅದನ್ನು ದಾನವಿತ್ತ ವ್ಯಕ್ತಿ ಸ್ವರಾಜ್ಯ ಸ್ಥಾಪನೆಗೆ ಮಾಡಿದ 
ಸಂಕಲ್ಪದ ಸಂಕೇತ ಎಂದು ಗಾಂಧೀಜಿ ಆಗಾಗ ಹೇಳುತ್ತಿ ದ್ರರು. ತಾವು ಶ್ರಮಪಟ್ಟು ಗಳಿಸಿದ 
ಪೈಗಳನ್ನು ಬಿಗಿಯಾಗಿ ಕಟ್ಟದ್ದ ಬಟ್ಟೆಯ ಗಂಟುಗಳನ್ನು ನಡುಗುತ್ತಿರುವ ಕೈಗಳಿಂದ 
ಬಿಚ್ಚುತ್ತಿರುವ ವಯಸ್ಸಾದ ಬಡ ಜನರ ದೃಶ್ಯ ಗಾಂಧೀಜಿಯವರ ಮನಸ್ಸಿನಲ್ಲಿ ಅಚ್ಚಳಿಯದೆ 
ಉಳಿದಿತ್ತು. ತಾವಾಗಿ ಸ್ವಯಂಪ್ರೇರಣೆಯಿಂದ ಉಳಿತಾಯದ ಹಣವನ್ನು ತಮಗೆ ಒಪ್ಪಿಸಲು 
ಬಂದ ಜನತೆಯ ಬಗ್ಗೆ ಗಾಂಧೀಜಿಗೆ ತುಂಬ ಮೆಚ್ಚುಗೆ. ತಿಲಕ್‌ ಸ್ವರಾಜ್ಯ ನಿಧಿಯಲ್ಲದೆ 
ಗಾಂಧೀಜಿ ಹುತಾತ್ಮಳಾದ ಬಾಲೆ ವಲ್ಲಿಯಮ್ಮ, ಗೋಖಲೆ, ಲಜಪತರಾಯ್‌, ದೇಶಬಂಧು 
ದಾಸ್‌, ಆಂಡ್ರ್ಯೂಸ್‌ ಮತ್ತು ಜಲಿಯನ್‌ವಾಲಾಬಾಗ್‌ ಹತ್ಯಾಕಾಂಡದ 
ದುರ್ದೈವಿಗಳಿಗಾಗಿಯೂ ನಿಧಿ ಸಂಗ್ರಹಿಸಿದರು. ಜಲಿಯನ್‌ವಾಲಾಬಾಗ್‌ ಸ್ಮಾರಕ 


68 ಬಹುರೂಪಿ ಗಾಂಧೀ 


ನಿರ್ಮಾಣಕ್ಕೆ ಬೇಕಾದ ನಿಧಿ ತಾವು ನಿಗದಿಪಡಿಸಿದ ಸಮಯದಲ್ಲಿ ಸಂಗ್ರಹವಾಗದೆ 
ಹೋದರೆ ತನ್ನ ಆಶ್ರಮವನ್ನೇ ಮಾರಿಯಾದರೂ ಸಾಧ್ಯವಾದಷ್ಟು ಹಣ ಕೊಡಿಸುವುದಾಗಿ 
ಗಾಂಧೀಜಿ ಜನರಿಗೆ ತಿಳಿಸಿದರು. ಎರಡು ತಿಂಗಳುಗಳಲ್ಲಿ ದೇಶಬಂಧು ಸ್ಮಾರಕ ನಿಧಿಗೆ 
10ಲಕ್ಷ ರೂ. ಗಳು ಸಂಗ್ರಹವಾದವು. ಟಾಗೋರರು ಶಾಂತಿ ನಿಕೇತನಕ್ಕಾಗಿ ಹಣ ಕೂಡಿಸಲು 
ತಮ್ಮ ನಾಟಕಗಳ ಸಾರ್ವಜನಿಕ ಪ್ರದರ್ಶನ ನೀಡುತ್ತಾ ದೇಶಾದ್ಯಂತ ಸಂಚರಿಸುತ್ತಿದ್ದಾರೆಂದು 
ಗಾಂಧೀಜಿಗೆ ತಿಳಿದಾಗ ಮೊದಲ ಕಂತಾಗಿ ರೂ. 50,000 ಟಾಗೋರರಿಗೆ ಸಂಗ್ರಹಿಸಿ 
ಕಳುಹಿಸಿ ತಮ್ಮ ಇಳಿ ಪ್ರಾಯದಲ್ಲಿ ಅಂತಹ ಕಷ್ಟದ ಪ್ರವಾಸ ಮಾಡಬಾರದೆಂದು ಅವರನ್ನು 
ಒತ್ತಾಯಿಸಿದರು. ಘ್‌ 


ಪ್ರವಾಹಗಳು, ಕ್ಷಾಮಗಳು ಮತ್ತು ಭೂಕಂಪಗಳು ತಾಯ್ದಾಡನ್ನು ಬಾಧಿಸಿದಾಗ 
ಗಾಂಧೀಜಿ ಜನರಿಂದ ಭಿಕ್ಷೆ ಎತ್ತಿದರು. ಖಾದಿ ಪ್ರಚಾರಕ್ಕಾಗಿ ಮತ್ತು ಅಸ್ಪ ಶ್ಯತೆಯ 
ಪಾಪವನ್ನು ಹೋಗಲಾಡಿಸುವ ಸಲುವಾಗಿ ದೇಶಾದ್ಯಂತ ಬಿರುಗಾಳಿ ಪ್ರವಾಸಗಳನ್ನು 
ಕೈಕೊಂಡರು. ಹರಿಜನ ನಿಧಿಗಾಗಿ ಕೋಟಿ ರೂ. ಗಿಂತಲೂ ಹೆಚ್ಚು ಸಂಗ್ರಹಿಸಿದರು. 
ಹಸಿದವರಿಗೆ ಅನ್ನ ನೀಡಲೆಂದು ನೀಡಿದ ದಾನವನ್ನು ಗಾಂಧೀಜಿ ಸ್ಟೀಕರಿಸಲಿಲ್ಲ . ಮನುಷ್ಯನ 
ನಿಜವಾದ ಹಸಿವೆ ತುತ್ತು ಅನ್ನಕ್ಕಾಗಿ ಅಲ್ಲ. ಆತ್ಮಗೌರವದಿಂದ ಮನುಷ್ಯನಾಗಿ 
ಬಾಳಬೇಕೆಂಬುದೇ ನಿಜವಾದ ಹಸಿವೆ ಎಂದು ಗಾಂಧೀಜಿ ನಂಬಿದ್ದರು. ಬೆತ್ತಲೆಯಾಗಿಯೇ 
ಇರುವವರಿಗೆ ಅತಿ ಅಗತ್ಯವಿರುವ ಕೆಲಸ ಕೊಡುವುದನ್ನು ಬಿಟ್ಟು ಕೇವಲ ವಸ್ತ್ರ ಕೊಟ್ಟು 
ಅವಮಾನಗೊಳಿಸಲು ನಾನು ನಿರಾಕರಿಸುವೆ. ರೊಟ್ಟಿಯ ತುಣುಕುಗಳನ್ನಾಗಲೀ, ಹರಿದ 
ಬಟ್ಟಿಗಳನ್ನಾಗಲೀ ನಾನವರಿಗೆ ಕೊಡಲಾರೆ ಎಂದರು. ಸೆರೆಮನೆಯ ವೈದ್ಯಾಧಿಕಾರಿಯೊಬ್ಬರು 
ಗಾಂಧೀಜಿಯೊಡನೆ ದೃಢ ಕಾಯರಾದ ವ್ಯಕ್ತಿಗಳನ್ನು ಭಿಕ್ಸೆಬೇಡಲು ಬಿಡಬಾರದೆಂದು 
ನಿಮಗನಿಸುವುದಿಲ್ಲವೆ? ಈ ಸಂಬಂಧವಾಗಿ ಒಂದು ಕಾನೂನು ಮಾಡುವುದು ನಿಮಗೆ 
ಸಮ್ಮತವೇ?'' ಎಂದು ಕೇಳಿದ. ಗಾಂಧೀಜಿ “ಖಂಡಿತವಾಗಿ, ಆದರೆ ನನ್ನ೦ತಹ ಜನ 
ಬೇಡಬಹುದು'' ಎಂದರು. “ಭಿಕ್ಷುಕರಿಗೆ ಬೇಡುವಲ್ಲಿ ಆಯ್ಕೆಯ ಹಕ್ಕು ಇರಬಾರದು'' 
ಎನ್ನುವ ನಾಣ್ಣುಡಿಯನ್ನು ಗಾಂಧೀಜಿ ಅತಿಕ್ರಮಿಸಿದರು. ಗಾಂಧೀಜಿಯ ಮುದ್ರಾವಾಕ್ಯಗಳು, 
ದಾನಿಗಳನ್ನು ಕುರಿತಂತೆ ಅವರ ನಿಲುಮೆ ಮತ್ತು ದಾನ ಸ್ವೀಕಾರಕ್ಕೆ ಅವರು ವಿಧಿಸಿಕೊಂಡ 
ನಿಯಮಗಳು ಅಸಾಧಾರಣವಾದವು. ರೈಲುಬಂಡಿಯಲ್ಲಿ, ವೇದಿಕೆಯ ಮೇಲೆ ನಿಂತು 
ಅಥವಾ ಚಲಿಸುತ್ತಿರುವ ಮೋಟರ್‌ ಗಡಿಯಲ್ಲಿ ಕುಳಿತು ಗಾಂಧೀಜಿ ಪ್ರೇಕ್ಷಕರ ಕಡೆಗೆ ತನ್ನ 
ಭಿಕ್ಷಾ ಪಾತ್ರೆಯನ್ನು ಚಾಚುತ್ತಿದ್ದರು. ಸಾಮಾನ್ಯವಾಗಿ ಗಾಂಧೀಜಿಗೆ ಭಿಕ್ಷೆ ನೀಡಲು ದೊಡ್ಡ 
ಜಂಗುಳಿಯೇ ಸೇರುತ್ತಿತ್ತು. ನಾಮುಂದೆ ತಾಮುಂದೆ ಎಳೆದಾಟವೇ ನಡೆಯುತ್ತಿತ್ತು. 


ಬಹುರೂಪಿ ಗಾಂಧೀ 69 


ನೂರಾರು ಹಳ್ಳಿಗರು, ವಯಸ್ಸಾದವರು ದುರ್ಬಲರು ಹೆಂಗಸರು, ಗಂಡಸರು ಮೈಲುಗಟ್ಟಲೆ 
ನಡೆದು ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಗಾಂಧೀಜಿಗೆ ಅರ್ಪಿಸಲು ಬರುತ್ತಿದ್ದರು. 
ಕೆಲವರು ತಮ್ಮ ತೋಟಗಳಲ್ಲಿ ಬೆಳೆದ ಬದನೆ, ಸೌತೆಕಾಯಿ, ತರಕಾರಿಗಳನ್ನು 
ಕೊಡುವುದಿತ್ತು. ಒಂದು ಆಶ್ರಮಶಾಲೆಯ ಮಕ್ಕಳು ಒಂದು ರಾಶಿ ಕೈಯಿಂದ ನೂತ ನೂಲು, 
ತಾವೇ ನೇಯ್ದ ಖಾದಿ ಬಟ್ಟಿ ಹಾಗೂ ತಮ್ಮ ಭೋಜನ ಶಾಲೆಯಲ್ಲಿ ಮಿತವ್ಯಯಮಾಡಿ 
ಉಳಿಸಿದ ಕೊಂಚ ಹಣವನ್ನೂ ಒಪ್ಪಿಸಿದರು. ಒಮ್ಮೆ ವಿಧವೆಯೊಬ್ಬಳು ಎರಡಾಣೆ ಸಾಲ ಎತ್ತಿ 
' ಗಾ೦ಧೀಜಿಗೊಪ್ಪಿಸಿದಳು. ಆಕೆಯನ್ನು ಬರೇ ಎರಡಾಣೆ ಏಕೆ ನೀಡಿದಳೆಂದು ಪ್ರಶ್ನಿಸಿದಾಗ ಆಕೆ 
“ದೇಶದ ಕಾರಣಕ್ಕಾಗಿ ನಾನದನ್ನು ಕೊಡಲಿಲ್ಲ. ಸರ್ವಸಂಗ ಪರಿತ್ಯಾಗಿಯಾದ ಮಹಾತ್ಮರಿಗೆ 
ಭಿಕ್ಷೆ ನೀಡಬೇಕೆನ್ನುವ ಜೀವಿತದ ಆಸೆಯ ಪೂರ್ತಿಗಾಗಿ ನೀಡಿದೆ” ಎಂದಳು. 


ದ್ವನಿವರ್ಧಕಗಳು, ಕೇಬಲ್‌ಗಳು ಮತ್ತು ಪತ್ತಿಕೆಗಳ ಮೂಲಕ ತಮ್ಮ ವಿನಂತಿಗಳನ್ನು 
ಬಿತ್ತರಿಸುತ್ತಿದ್ದ ಗಾಂಧೀಜಿಗೆ ಕೆಲವು ಲಕ್ಷ ರೂ.ಗಳನ್ನು ಸಂಗ್ರಹಿಸುವುದೆಂದರೆ 
ಮಕ್ಕಳಾಟದಂತೆ. ಒಮ್ಮೆ ಬಳಿಯಲ್ಲಿದ್ದ ಪತ್ರಿಕೋದ್ಯಮಿಯ ತಲೆಯಿಂದ ಹ್ಯಾಟನ್ನೇ 
.. ತೆಗೆದುಕೊಂಡು ಭಿಕ್ಷಾಪಾಶ್ರೆಯಾಗಿ ಬಳಸಿದರು ದಿಗ್ಭ್ಟಾ೦ತನಾದ ಆ ಪತ್ರಕರ್ತನಿಂದಲೇ 
ಗಾಂಧೀಜಿ ಪ್ರಥಮ ಭಿಕ್ಷೆ ಸ್ಟೀಕರಿಸಿದಾಗ ಅವನೇ ಗಾಂಧೀಜಿಯವರ ಈ ಹೊಸ 
ಅವಿಷ್ಕಾರದ ಪ್ರಯೋಗ ಪಶುವೂ ಆದ. 


ಭಿಕ್ಷೆಯೆತ್ತುವ ಉದ್ದೇಶದಿಂದ ಒಮ್ಮೆ ಬರ್ಮಾಕ್ಕೆ ಭೇಟ ನೀಡಿದಾಗ ಗಾಂಧೀಜಿಯ 
ಬೇಡಿಕೆಯ ವರಿಸೆ ಈ ರೀತಿ ಇತ್ತು. “ಹದಿನಾಲ್ಕು ವರ್ಷಗಳ ಮೇಲೆ ನಾನು ಬರ್ಮಾಕ್ಕೆ 
ಸಂದರ್ಶನವೀಯುತ್ತಿದ್ದೇನೆ. ಹದಿನಾಲ್ಕು ವರ್ಷಗಳಿಗೊಮ್ಮೆ ಒಂದು ಕ್ಷಾಮವೇ ಬಂದರೂ 
ನೀವು ಕಂಗೆಡಲಾರಿರಿ ಮತ್ತು ದೈರ್ಯವಾಗಿ ಅದನ್ನು ಎದುರಿಸುವಿರಿ. ನಿಮ್ಮ ನಡುವೆ 
ಪ್ರಾಯಶಃ ಇನ್ನೆಂದಿಗೂ ಬರಲಾರದ ಈ ಭಾರತದ ದರಿದ್ರನಾರಾಯಣ ಪ್ರತಿನಿಧಿಯ 
ಹಸಿವನ್ನು ನೀವು ತಣಿಸುವಿರೆಂದು ಆಶಿಸುತ್ತೇನೆ'' ಎಂದರು ಶ್ರೀಮಂತ ವ್ಯಾಪಾರಿಗಳು 
ಜಿಪುಣತನದಿಂದ ಸ್ವಲ್ಪವೇ ದಾನವಿತ್ತಾಗ ಗಾಂಧೀಜಿ ಅವರನ್ನು ವ್ಯಂಗ್ಯ ಮಾಡಿದರು. “ಈ 
ಚಂದಾಪಟ್ಟಯನ್ನು ಹರಿದುಹಾಕಿ ಹೊಸದನ್ನು ಪ್ರಾರಂಭಿಸಿ ಇತರ ವ್ಯಾಪಾರಿಗಳಿಗಿಂತಶಲೂ, 
ಗುಜರಾತಿ ವ್ಯಾಪಾರಿಗಳ ಜೇಬಿನೊಳಗೆ ನನ್ನ ಕೈಗಳನ್ನು ಆಳಕ್ಕೆ ಇಳಿಸದೆ ಖಂಡಿತ ಬಿಡಲಾರೆ. 
ನಾನೊಬ್ಬ ಗುಜರಾತಿ ಬನಿಯ'' ಎಂದರು. ಈ ಯುಕ್ತಿಪೂರ್ಣ ಮಾತುಗಳಿಂದಾಗಿ 
ಸ್ಥಳದಲ್ಲೇ ಚಂದ ಮೊತ್ತ ದ್ವಿಗುಣಗೊಂಡಿತು. ಸಿಂಹಳೀ ಯರನ್ನುದ್ದೇಶಿಸಿ ಗಾಂಧೀಜಿ 
“ಚರಿತ್ರೆಯ ಮಹೇಂದ್ರ ಈ ಸಿಲೋನಿಗೆ ಬಂದಾಗ ತಾಯ್ನಾಡಿನ ಮಕ್ಕಳು ಹಸಿದಿರಲಿಲ್ಲ. 
ನಮ್ಮ ಅದೃಷ್ಟ ಉಚ್ಛ್ರಾಯ ಸ್ಥಿ ತಿಯಲ್ಲಿತ್ತು. ಆ ದಿನ ನಮ್ಮ ವೈಭವದಲ್ಲಿ ನೀವೂ 


70 ಬಹುರೂಪಿ ಗಾಂಧೀ 


ಪಾಲ್ಗೊಂಡಿರಿ. ಆಗಿನ ಅದಷ್ಟಶಾಲೀ ಭಾರಶೀಯರೊಡನೆ ನಿಮ್ಮ ಸಂಬಂಧವನ್ನು 
ನಿರಾಕರಿಸದೆ ಅದರ ಬಗ್ಗೆ ನೀವು ಅಭಿಮಾನ ಪಡುತ್ತೀರಾದರೆ ನೀವು ಹಣ ಅಷ್ಟೇ ಅಲ್ಲ, 
ನಮ್ಮ ಅಭರಣಗಳನ್ನೂ ದಾನವೀಯಬೇಕು'' ಎಂದರು. ಕಛ್‌ ವರ್ತಕರು, ತಮ್ಮ 
ದೇಣಿಗೆಯನ್ನು ಕಛ್‌ ಜನರಿಗೇ ಬಳಸಬೇಕೆಂದು ಹಾಕಿದ ಬೇಡಿಕೆಯನ್ನು ಗಾಂಧೀಜಿ 
ನಿರಾಕರಿಸಿದರು. “ನೀವು ಹಣದ ಬಗ್ಗೆ ನನ್ನಲ್ಲಿ ವಿಶ್ವಾಸವಿರಿಸುವಿರಾದರೆ, ಆ ಹಣವನ್ನು 
ಹೇಗೆ ಮತ್ತು ಯಾವಾಗ ಬಳಸಬೇಕು ಎನ್ನುವುದು ನನಗೆ ಗೊತ್ತು ಎನ್ನುವ ಪೂರ್ಣ 
ತಿಳುವಳಿಕೆ ಯಿಂದಲೇ ಆ ರೀತಿಯ ವಿಶ್ವಾಸ ತೋರಿಸಬೇಕು'' ಎಂದರು. 


ತೀವ್ರ ತಾಪದ ಒಂದು ಕ್ಷಣದಲ್ಲಿ ಗಾಂಧೀಜಿ ತನ್ನ ಅಂತರಂಗವನ್ನು ಈ 
ಮಾತುಗಳಲ್ಲಿ ತೋಡಿಕೊಂಡರು. “ಹನುಮಂತನಿಗಿದ್ದ. ೦ತೆ ನನ್ನ ಹೃದಯವನ್ನು ಸೀಳಿ 
ತೋರಿಸುವ ಶಕ್ತಿ ನನಗಿಲ್ಲ. ಆದರೆ ನನ್ನ ಹೃದಯಾಂತರಾಳದಲ್ಲಿ ಭಾರತದ ಹಸಿದ 
ಜನಕೋಟಬಯಲ್ಲಿ ನಾನು ಪ್ರತ್ಯಕ್ಷ ಕಾಣುವ ರಾಮನ ಮೇಲಿನ ಪ್ರೀತಿಯಲ್ಲದೆ ಇನ್ನೇನೂ 

ರಾ ಬ ಶಿ J ರಾ ಆ 
ಇಲ್ಲ ಎಂದು ನಿಮಗೆ ಭರವಸೆ. ನೀಡಬಲ್ಲಿ'” ಎಂದರು. ಅನೇಕಬಾರಿ ದಿನವೊಂದಕ್ಕೆ 
12ಸಭೆಗಳಲ್ಲಿ ಮಾತನಾಡಿ “ನನಗೆ ಕಾಲಾಣೆ, ಅರ್ಧಆಣೆ, ನಿಮ್ಮಲ್ಲಿರುವ ಏನಾದರೂ ಅದು 
ಒಂದು ಪೃಯೇ ಆಗಿರಬಾರದೇಕೆ ಕೊಡಿ'' ಎಂದು ಕೇಳುತ್ತಿದ್ದರು. ನಾಗರಿಕ 
ಸನ್ಮಾನಪೊ೦ದರಲ್ಲಿ, ಮಾನಪತ್ರ ಸ್ವೀಕರಿಸಿದ ಬಳಿಕ “ನಿಧಿ ಎಲ್ಲಿ?” ಎಂದು 
ಪ್ರಶ್ನಿಸುತ್ತಿದ್ದರು. ಎಂದಾದರೂ ಹಣ ದೊರೆಯದೆ ಹೋದರೆ “ನಾನು ಇಲ್ಲಿಂದ 
ಹೋಗಲಾರೆ ಇಲ್ಲೇ ಕುಳಿತುಕೊಳ್ಳುವೆ?' ಎಂದು ಹಟ ಹಿಡಿಯುತ್ತಿದ್ದರು. ಹೀಗೆ ಜನ 
ದೇಶಕ್ಕಾಗಿ ದೇಣಿಗೆ ನೀಡಲು ಒತ್ತಾಯಿಸುತ್ತಿದ್ದರು. ಕೆಲವೊಮ್ಮೆ ಜನ ಸಮೂಹ 
ಆಭರಣಗಳು, ಚೆಕ್ಕುಗಳು, ನೋಟುಗಳು, ಬಂಗಾರ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು. 
ನೂಲಿನ ರಾಶಿ ಮತ್ತು ಖಾದಿ ಬಟ್ಟಿಗಳನ್ನು ದಾನವೀಯಲು ಮಧ್ಯರಾತ್ರಿಯವರೆಗೂ 
ಕಾದಿರುತ್ತಿದ್ದರು. ಗಾಂಧೀಜಿಯ 78ನೇ ಹುಟ್ಟುಹಬ್ಬದಂದು ಅವರಿಗೆ 78 ಲಕ್ಷ ಲಡಿ 
ನೂಲನ್ನು ಅರ್ಪಿಸಲಾಯಿತು. 


ಒಮ್ಮೆ ಹಣದ ಸಂಗ್ರಹದಲ್ಲಿ ಒಂದು ಕವಡೆ ನಾಣ್ಯ ಕಂಡುಬಂತು. ಆ ದೇಣಿಗೆ, 
ಗಾಂಧೀಜಿಗೆ ಬಂಗಾರಕ್ಕೆ೦ತಲೂ ಬೆಲೆಬಾಳುವ ಅತಿ ದೊಡ್ಡ ತ್ಯಾಗದ ಸಂಕೇತವಾಗಿ 
ಕಂಡುಬಂತು. 


ಒಬ್ಬ ಕೊಲೆಗಡುಕ ಗಲ್ಲಿಗೇರುವ ಮುನ್ನ ತನ್ನ ಕೊನೆಯ ಇಚ್ಛೆಯಾಗಿ ತನ್ನಲ್ಲಿದ್ದ 
ಒಟ್ಟು 100 ರೂಪಾಯಿಗಳನ್ನು ರಾಷ್ಟ್ರದ ಕೆಲಸಕ್ಕಾಗಿ ಗಾಂಧೀಜಿಗೆ ನೀಡಬಯಸಿದ್ದ ಕ 


ಬಹುರೂಪಿ ಗಾಂಧೀ 71 


ಸಭೆಯಿಂದ ತೆರಳುವಾಗ ಪ್ರತಿಸಲವೆಂಬಂತೆ ಹಣವನ್ನೆಣಿಸಲು ಮತ್ತು ಸಭೆಯ 
ಸ್ಥ ಳದಿಂದ ಹಣವನ್ನು ಒಯ್ಯಲು ಗಾಂಧೀಜಿಗೆ ನಾಲ್ಕಾರು ಕಾರ್ಯಕರ್ತರ ಅವಶ್ಯಕತೆ 
ಬೀಳುತ್ತಿತ್ತು. ತಾಮ್ರದ ನಾಣ್ಯಗಳೇ ಹೆಚ್ಚಾಗಿ ಸಂಗ್ರಹವಾಗಿದ್ದ ಒಂದು ಸಂದರ್ಭದಲ್ಲಿ, 
ನಾಣ್ಯಗಳನ್ನೆಡಿಸಿ ಹಸಿರು ಬಣ್ಣ ಕ್ಕೆ ತಿರುಗಿದ್ದ ತನ್ನ ಅ೦ಗೈಗಳನ್ನು ಸ್ವಯಂಸೇವಕನೊಬ್ಬ 
ಗಾಂಧೀಜಿಗೆ ತೋರಿಸಿದ್ದ. ಬಡ ಜನರು ವರ್ಷಾನುಗಟ್ಟಲೆ ಭೂಮಿಯಡಿಯಲ್ಲಿ ಬಚ್ಚಿಟ್ಟ 
ಪರಿಣಾಮವಾಗಿ ಕಿಲುಬು ಹಿಡಿದಿದ್ದ ನಾಣ್ಯಗಳನ್ನು ಗಾಂಧೀಜಿಗೆ ದೇಣಿಗೆ ನೀಡಿದ್ದರು. ಆ 
ಕಿಲುಬಿನ ಹಸಿರು ಸ್ವಯಂಸೇವಕನ ಕೈಗಳಿಗೆ ಮೆತ್ತಿಕೊಂಡಿತ್ತು. “ಈ ದೇಣಿಗೆ ಸಾರ್ಥಕ 
ವಾದುದು. ನಮ್ಮ ಪಾಲಿಗೆ ಅದೊಂದು ಸಮರ್ಪಣೆ. ಅವರ ಪಾಲಿಗೆ ನಿರಾಶೆಯಿಂದ 
ಕತ್ತಲಾದ ಪ್ರಪಂಚದಲ್ಲೂ ೦ದು ಆಶಾಕಿರಣ. ಭವಿಷ್ಯದಲ್ಲಿ ಬರಲಿರುವ ಒಳ್ಳೆಯ ಸಂಗತಿಗಳ 
ಸಂಕೇತ ಅದು'' ಎಂದರು ಗಾಂಧೀಜಿ. 


ಜೀವನೋಪಾಯಕ್ಕಾಗಿ ಭಿಕ್ಷಾವೃತ್ತಿ ಯನ್ನು ಅವಲಂಬಿಸುವುದನ್ನು ಗಾಂಧೀಜಿ 
ಪ್ರೋತ್ಸಾಹಿಸಲಿಲ್ಲ - ಸನ್ನಡತೆಯ ಎಲ್ಲ ಭಾವನೆಗಳನ್ನೂ, ಆತ್ಮ ಗೌರವವನ್ನೂ ಬಿಟ್ಟು 
ಭಿಕ್ಷಕನೊಬ್ಬ ಆಹಾರಕ್ಕಾಗಿ ಚಡಪಡಿಸುವುದು ಗಾಂಧೀಜಿಗೆ ವಾಕರಿಕೆ ತರಿಸುತ್ತಿತ್ತು. 
ಬಡವರಿಗೆ ಕೆಲಸ ಕೊಡುವುದರ ಬದಲು ಅವರಿಗೆ ಭಿಕ್ಷೆ ನೀಡುವುದಕ್ಕೆ ಅವರ ಸಮ್ಮತಿ 
ಇರಲಿಲ್ಲ. ಭಾರತದಲ್ಲಿ 56 ಲಕ್ಷಕ್ಕಿಂತಲೂ ಹೆಚ್ಚು ಭಿಕ್ಷುಕ ಬೈರಾಗಿಗಳಿರುವ ಬಗ್ಗೆ ಗಾಂಧೀಜಿ 
ವಿಷಾದ ವ್ಯಕ್ತಪಡಿಸಿದರು. 


ಶಾರೀರಿಕವಾಗಿ ದುರ್ಬಲರಾದವರೆಲ್ಲದೆ ಇತರ ಯಾವುದೇ ವ್ಯಕ್ತಿ ಸಮಾಜಕ್ಕೆ 
ಪ್ರಯೋಜನಕಾರಿಯಾದ ಯಾವುದಾದರೂ ಕೆಲಸ ಮಾಡದೆ ದಾನದ ಕೂಳಿನಿಂದ 
ಬದುಕುವುದನ್ನು ಅವರು ಅನುಮೋದಿಸಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಕ್ಷ 
ನೀಡುವುದೂ, ಸ್ವೀಕರಿಸುವುದೂ ತಪ್ಪೆಂದು ಅವರ ಅಭಿಪ್ರಾಯವಾಗಿತ್ತು. 
ದೃಢಕಾಯರಾಗಿದ್ದೂ ಬೇಡುವುದೆಂದರೆ ಕಳ್ಳತನಮಾಡಿದಂತೆ ಎಂದು ಗಾಂಧೀಜಿಯ 
ಭಾವನೆಯಾಗಿತ್ತು. 

ಬಿಹಾರ ಭೂಕಂಪದಿಂದ ನಿರ್ಗತಿಕರಾದವರಿಗೆ ಗಾಂಧೀಜಿ, ನಿರಾಶ್ರಿತರ ಶಿಬಿರಗಳಲ್ಲಿ 
ಅವರಿಗೆ ಕೊಡಲಾದ ಅನ್ನ, ವಸತಿ ಮತ್ತು ಪಸ್ತ್ರಗಳಿಗೆ ಪ್ರತಿಯಾಗಿ ಕೆಲಸ ಮಾಡುವಂತೆ 
ಬೋಧಿಸಿದರು. ಇಲ್ಲವಾದರೆ ಸಾರ್ವಜನಿಕ ದಾನ ದೇಣಿಗೆಗಳ ಮೇಲೆಯೇ ಅವಲಂಬಿಸಿ 
ಬದುಕುವ ಪ್ರವೃತ್ತಿ ಅದರಲ್ಲುಂಟಾಗಬಹುದೆಂದು ಎಚ್ಚರಿಕೆ ಇತ್ತರು. ಸಾರ್ವಜನಿಕ 
ದಾನದಿಂದ ಬದುಕುವುದು ಯಾರಿಗಾಗಲೀ ಸರಿಯಾದುದಲ್ಲ. ಅಂತಹವರಿಗೆ 


72 ಬಹುರೂಪಿ ಗಾಂಧೀ 


ಗಾಂಧೀಜಿಯ ಬುದ್ಧಿವಾದ ಈ ರೀತಿ ಇತ್ತು “ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸ ಮಾಡಿ. 
ನನಗೆ ಭಿಕ್ಷಕರು ಬೇಕಾಗಿಲ್ಲ. ಕೆಲಸವನ್ನು ಕೇಳಿ ಪಡೆಯಿರಿ ಮತ್ತು ಶ್ರದ್ಧೆಯಿಂದ ಕೆಲಸ 
ಮಾಡಿ. ಭಿಕ್ಷೆ ಬೇಡದಿರಿ''. 


ಸಾಹಿತಿ, ಪತ್ರಕಾರ 


ಗಾಂಧೀಜಿ ಎಂ.ಕೆ. ಗಾಂಧೀ ಹೆಸರಿನಲ್ಲಿ ಅನೇಕ ಕೃತಿಗಳನ್ನು ರಚಿಸಿದರು. 
ಅವುಗಳಲ್ಲಿ ಹೆಚ್ಚಿನವುಗಳನ್ನು ಪುಸ್ತಕ ರೂಪದಲ್ಲಿ ಬರೆದಿಲ್ಲ. ಅವು ಗಾಂಧೀಜಿ ಸತ್ಯ 
ಅಹಿಂಸೆ ಮತ್ತು ಚರಖಾಗಳ ಕುರಿತು ಬರೆದ ಲೇಖನಗಳು ಮತ್ತು ಭಾಷಣಗಳು ಅಥವಾ 
ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ರಾಜರುಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣಗಳ 
ಸಂಗ್ರಹಗಳು. 


ಒಬ್ಬ ಉತ್ತಮ ಲೇಖಕರಾಗಿ ಗಾಂಧೀಜಿ ಮನ್ನಣೆ ಪಡೆದರು. ತಮ್ಮದೊಂದು ಲೇಖನ 
ಶೈಲಿಯನ್ನು ರೂಪಿಸಬೇಕೆಂದಾಗಲೀ ಕಿವಿಗೆ ಕೇಳಲು: ರಮ್ಯವಾಗುವ ಶಬ್ಧಗಳನ್ನು 
ಪ್ರಯೋಗಿಸಬೇಕೆಂದಾಗಲೀ ಗಾಂಧೀಜಿ ಇಚ್ಛೆಪಡಲಿಲ್ಲ. ತಮ್ಮ ಅರೆ ನಂಬಿಕೆಗಳನ್ನು, ದುಃಖ 
ನಿರಾಶೆಗಳನ್ನು ಸಶಕ್ತವಾಗಿ ಪ್ರತಿಫಲಿಸುವ ಸಮರ್ಥ ಲೇಖನಶೈಲಿ ಅವರಿಗೆ ತಾನಾಗಿ 
ಸಿದ್ಧಿಸಿತ್ತು. ಗಾಂಧೀಜಿಯ ಬರಹಗಳ ಶೈಲಿ ಸರಳ ನಿಖರ ಮತ್ತು ಸ್ಪಷ್ಟತೆಯಿಂದ 
ಕೂಡಿದುದು. ಆ ಬರಹಗಳು ಅವುಗಳ ಬರಹಗಾರನ ಜೀವನದಂತೆಯೇ 
ಕೃತಕತೆಯಿಲ್ಲದುವು. ಗಾಂಧೀಜಿ ಆಂಗ್ಲಭಾಷೆಯಲ್ಲಿ ತಾವು ಬಳಸುವ ಶಬ್ದಗಳ 
ಮೌಲ್ಯವನ್ನು ಶ್ರೇಷ್ಠ ರೀತಿಯಲ್ಲಿ ಶಿಳಿದುಕೊಂಡವರಾಗಿ ಬರೆಯುತ್ತಿದ್ದರೆಂದು ಕೆಲವರು 
ವೈಸ್‌ರಾಯ್‌ಗಳ ಅಭಿಮತವಾಗಿತ್ತು. ವಿವೇಚನಾರಹಿತವಾದ ಶಬ್ದಗಳು ತಮ್ಮ ಮಾತುಗಳ 
ಲ್ಹಾಗಲೀ, ಬರವಣಿಗೆಯಲ್ಲಾಗಲೀ ಬರಲಾರವೆಂದು ಗಾಂಧೀಜಿ ಹೆಮ್ಮೆಯಿಂದ 
ಹೇಳಿಕೊಳ್ಳುತ್ತಿದ್ದರು. ದಂಡು ಮೇಜಿನ ಪರಿಷತ್ತಿನಲ್ಲಿ ಗಾಂಧೀಜಿಯ ಹೇಳಿಕೆಗಳ ಕರಡು 
ತಯಾರಿಸುವುದರಲ್ಲಿ ನೆರವಾದ ಆಕ್ಸ್‌ಫರ್ಡ್‌ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌ರೊಬ್ಬರು 
“ವಿಭಕ್ತಿ ಪ್ರತ್ಯಯಗಳನ್ನು ಗಾಂಧೀಜಿಯಂತೆ ಕರಗತ ಮಾಡಿಕೊಂಡ ಇನ್ನೊಬ್ಬ 
ವ್ಯಕ್ತಿಯನ್ನು ನಾನಿದುವರೆಗೆ ಕಂಡಿಲ್ಲ. ಈ ಕರಡು ತಯಾರಿಯಲ್ಲಿ ನಾನು ಸಾಕಷ್ಟು 
ಶ್ರಮಿಸಿದ್ದೆ. ನನ್ನ ಕೆಲಸವನ್ನು ಅಮೂಲಾಗ್ರವಾಗಿ ಒಮ್ಮೆ ಪರಿಶೀಲಿಸಿದ ಬಳಿಕ ಗಾಂಧೀಜಿ 
ವಿಭಕ್ತಿ ಪ್ರತ್ಯಯದ ಅತಿ ಸೂಕ್ತವಾದ ಒಂದೇ ಒಂದು ಬದಲಾವಣೆ ಮಾಡಿದರು. ಆ 
ಬದಲಾವಣೆಯಿಂದಲೇ ಆ ಕರಡಿನ ಉದ್ದೇಶ ಪೂರ್ತಿಯಾಯಿತು. ಆ ಬದಲಾವಣೆ ಕರಡಿನ 
ನನ್ನ ಅರ್ಥವನ್ನು ಗಾಂಧೀಜಿಯ ಅರ್ಥಕ್ಕೆ ಬದಲಾವಣೆ ಮಾಡಿತು'' ಎಂದಿದ್ದಾರೆ. 


ಬಹುರೂಪಿ ಗಾಂಧೀ 73 


ಪ್ರಾಯಶಃ ಆಯ್ದ ಇಂಗ್ಲಿಷ್‌ ಕೃತಿಕಾರರ ಗ್ರಂಥಗಳು ಮತ್ತು ಬೈಬಲ್‌ ಗ್ರಂಥವನ್ನು 
ಓದುವಲ್ಲಿ ಗಾಂಧೀಜಿಗಿದ್ದ ಆಸಕ್ತಿ ಮತ್ತು ಮಂ ಸೂಕ್ಷ್ಮ ವ್ಯಾಸಂಗ ಶಬ್ದ ಇ ಸೂಕ್ತ 
ಪ್ರಯೋಗದಲ್ಲಿ ಅವರಿಗೆ ಸರಿಯಾದ ತರಬೇತಿ ನೀಡಿರಬೇಕು. ಗಾಂಧೀಜಿಯದ್ದು ವಿಸ್ತೃತ 
ವ್ಯಾಸಂಗ; ಓದಿದ್ದೆಲ್ಲವನ್ನು ಅವರು ಅರಗಿಸಿಕೊಂಡರು. 


ಭಾರತೀಯ ವಿದ್ಯಾರ್ಥಿಗಳಿಗಾಗಿ ತಮ್ಮ ಎಳೆಯ ಪ್ರಾಯದಲ್ಲಿ ಬರೆದ “ಲಂಡನ್‌ 
ಗೇಟ್‌”? ಗಾಂಧೀಜಿಯವರು ಲೇಖಕನಾಗಿ ನಡೆಸಿದ ಪ್ರಥಮ ಪ್ರಯತ್ನ. ಅದರಲ್ಲಿ ಲಂಡನ್‌ 
ನಗರದ ಬಗ್ಗೆ ಪ್ರಯೋಜನಕರವಾದ ವಿವರಗಳನ್ನು ಕೊಡಲಾಗಿತ್ತು. ಆ ಮೇಲೆ ಪ್ರತಿ 
ಬ್ರಿಟಷ್‌ ನಾಗರಿಕನಿಗೂ ಒಂದು ವಿನಂತಿ'” ಮತ್ತು “ಭಾರತೀಯನ ಮತದಾನ'' ಎನ್ನುವ 
ಎರಡು ಪತ್ರಾವಳಿಗಳು ಬಂದವು. ಮೊದಲನೆಯದು, ನೇಟಾಲ್‌ ಭಾರತೀಯರ ಸಾಮಾನ್ಯ 
ಸ್ಥಿತಿಗತಿಗಳನ್ನು ವರ್ಣಿಸುತ್ತಿತ್ತು. ಇನ್ನೊಂದು ನೇಟಾಲ್‌ನಲ್ಲಿ ಭಾರತೀಯರ ಮತದಾನದ 
ಹಕ್ಕಿನ ಚರಿತ್ರೆ. ಆ ನಂತರ ಗಾಂಧೀಜಿ ಹೊರಡಿಸಿದ “ಹಸಿರು ಪತ್ರ''ದಲ್ಲಿ ಕೆಲವು 
ಸಂಗತಿಗಳ ಯಥಾರ್ಥ ವಿವರಣೆ ಇತ್ತು. ಒಂದು ತಿಂಗಳಲ್ಲಿ ಅದರ ಪರಿಷ್ಕೃತ ಆವೃತ್ತಿ 
ಹೊರಗೆ ಬಂತು. ಈ ಹಸುರು ಪತ್ರದ ಸಾರಾಂಶ ದಕ್ಷಿಣ ಆಫ್ರಿಕಾದ ವೃತ್ತಪತ್ರಿಕೆಗಳಲ್ಲಿ 
ಪ್ರಕಟಗೊಂಡು, ಯೂರೋಪಿಯನ್ನರ ಕೋಪವನ್ನು ಕೆರಳಿಸಿತು. ಆನಂತರ ಗಾಂಧೀಜಿ 
ದಕ್ಷಿಣ ಆಫ್ರಿಕಾಕ್ಕೆ ಹಡಗಿನಲ್ಲಿ ಬಂದಿಳಿದಾಗ ಅವರನ್ನು ಆಕ್ರಮಿಸಿ ಥಳಿಸಲಾಯಿತು. ತಮ್ಮ 
ಬರಹಗಳನ್ನು ಸರಿಯಾಗಿ ಸಂಕ್ಸಿಪ್ತವಾಗಿ ಬರೆಯುವ ಕಲೆ ಗಾಂಧೀಜಿಗೆ ಚೆನ್ನಾಗಿ ಸಿದ್ಧಿಸಿತ್ತು. 
ಕಾಂಗ್ರೆಸ್‌ ಸಂವಿಧಾನವನ್ನೂ ಇತರ ಅನೇಕ ಗೊತ್ತುವಳಿಗಳ ಕರಡನ್ನೂ ಗಾಂಧೀಜಿಯೇ 
ತಯಾರಿಸುತ್ತಿದ್ದರು. 


ಗಾಂಧೀಜಿ ಆಹಾರದ ಕುರಿತು ನಡೆಸಿದ ಪ್ರಯೋಗಗಳನ್ನು “ಆರೋಗ್ಯ ಕೈಪಿಡಿ'' 
ಎನ್ನುವ ಕೃತಿಯಲ್ಲಿ ದಾಖಲಿಸಲಾಗಿದೆ. ಅದು ಇಂಡಿಯನ್‌ ಒಪಿನಿಯನ್‌ನ ಗುಜರಾತಿ 
ಆವೃತ್ತಿಯಲ್ಲಿ ಗಾಂಧೀಜಿ ಬರೆದ ಲೇಖನಗಳ ಸಂಗ್ರಹ. ಆ ಪತ್ರಿಕೆಯನ್ನು ಭಾರತ ಮತ್ತು 
ವಿದೇಶಗಳಲ್ಲಿ ಅಭಿಮಾನಿಗಳು ಆಸಕ್ತಿಯಿಂದ ಓದುತ್ತಿದ್ದರು. ಅದು ಇಂಗ್ಲಿಷ್‌, ಐರೋಪ್ಯ 
ಮತ್ತು ಭಾರತೀಯ ಭಾಷೆಗಳಲ್ಲಿ ಅನುವಾದಗೊಂಡಿದೆ. 


ಯಾವುದೇ ವಿಚಾರ ಅವರ ಮನಸ್ಸಿನಲ್ಲಿ ಬಂದಾಗ, ಜನರ 
ಭರ್ತ್ಸನೆಗೊಳಗಾದೇನೆಂಬ ಭಯವೂ ಇಲ್ಲದೆ, ತನ್ನ ನಂಬಿಕೆಯಂತೆ ಬರಹಕ್ಕಿಳಿಸಿ 
ಬಿಡುತ್ತಿದ್ದರು. ಬರೆಯಬೇಕೆನ್ನುವ ಅದಮ್ಯ ಇಚ್ಚೆ ಅವರನ್ನು ಓಡುತ್ತಿರುವ ರೈಲು 
ಬಂಡಿಯಲ್ಲಿ ಮತ್ತು ಓಲಾಡುವ ಹಡಗಿನಲ್ಲಿ ಕಾಗದದ ಮೇಲೆ ಲೇಖನಿ ಓಡಿಸುವಂತೆ 


74 ಬಹುರೂಪಿ ಗಾಂಧೀ 


ಮಾಡುತ್ತಿತ್ತು. ಸ್ವದೇಶಕ್ಕೆ 1896ರಲ್ಲಿ ಹಡಗಿನಲ್ಲಿ ಮರಳುತ್ತಿರುವಾಗ ಗಾಂಧೀಜಿ ತಮ್ಮ 
“ಹರು ಪತ್ರ''ದ ಇಡೀ ಹಸ್ತ ಪ್ರತಿಯನ್ನು ಬರೆದು ಮುಗಿಸಿದರು. ಆಧುನಿಕ 
ನಾಗರಿಕತೆಯನ್ನು ಕುರಿತ ಅವರ ತಮ್ಮ ಬೇಡಿಕೆಯಿರುವ “ಹಿಂದ್‌ ಸ್ವರಾಜ್ಯ” ಕೃತಿ 
1909ರಲ್ಲಿ ಇಂಗ್ಲೆಂಡಿನಿಂದ. ದಕ್ಷಿಣ ಆಫ್ರಿಕಾಕ್ಕೆ ನಡೆಸಿದ ಹಡಗು ಪ್ರಯಾಣದ ವೇಳೆ 
ರಚಿಸಲ್ಪಹ್ಟಿಶು. ಹಡಗಿನಲ್ಲಿ ದೊರೆಯುವ ಪತ್ರಲೇಖನ ಸಾಮಗ್ರಿಗಳನ್ನೇ ಗಾಂಧೀಜಿ ತಮ್ಮ 
ಕೆಲಸಕ್ಕೆ ಬಳಸಿದರು. ಬಲಗೈಯಲ್ಲಿ ಬರೆದು ದಣಿದಾಗ ಎಡಗೈಯನ್ನೇ ಬಳಸಿದರು. ಮತ್ತು 
ಹತ್ತೇ ದಿನಗಳಲ್ಲಿ ಬರೆದು ಮುಗಿಸಿದರು. | ಆಕೃತಿಯನ್ನು ಓದಿದ ಟಾಲ್‌ಸ್ಟಾಯ್‌ 
“ಅಹಿಂಸಾತ್ಮಕ ಪ್ರತಿಭಟನೆಯ ಪ್ರಶ್ನೆ, ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅತಿ 
ಮುಖ್ಯವಾದುದು'' ಎಂದರು. “ರಚನಾತ್ಮಕ ಕಾರ್ಯಕ್ರಮ''ವೆನ್ನುವ ರಾಷ್ಟ್ರ 
ನಿರ್ಮಾಣವನ್ನು ಹೊತ್ತ ಕಿರುಹೊತ್ತಿಗೆಯನ್ನು ಗಾಂಧೀಜಿ ರೈಲು ಪ್ರಯಾಣದಲ್ಲಿ ಬರೆದರು. 
ಅವರ ಹಸ್ತ ಪ್ರತಿಗಳಲ್ಲಿ: ಕೆಲವೇ ತಿದ್ದುಪಡಿಗಳಿರುತ್ತಿದ್ದವು ಮತ್ತು ಅವುಗಳಲ್ಲಿ ಹೆಚ್ಚು 
ಬದಲಾವಣೆಗಳೇನೂ ಬೇಕಾಗುತ್ತಿರಲಿಲ್ಲ. “ಇದು ಸತ್ಯಶೋಧಕನೊಬ್ಬನ ಆಧ್ಯಾತ್ಮಿಕ 
ಶಿಸ್ತಿನಿಂದಾಗಿ ಸಾಧ್ಯವಾಯಿತು'” ಎಂದು ಗಾಂಧೀಜಿ ಹೇಳಿದರು. 


ಒಂದು ವಿಚಾರವನ್ನು ಇನ್ನೊಂದು ಭಾಷೆಗೆ ಅನುವಾದಿಸುವಾಗ ಸರಿಯಾದ 
ಶಬ್ಧಗಳನ್ನೇ ಆರಿಸುವಲ್ಲಿ ಗಾಂಧೀಜಿಗಿದ್ದ ಜಾಣ್ಮೆ ವಿಶೇಷವಾದುದು. ಗಾಂಧೀಜಿ ಒಂದು 
ಶಬ್ದ ಅಥವಾ ವಿಚಾರದ ಬಾಹ್ಯಾರ್ಥಕ್ಕೆ ಗಮನ ನೀಡದೆ ಅದರ ಅ೦ತರಾರ್ಥವನ್ನು 
ಹುಡುಕುತ್ತಿದ್ದರು. DEATH DANCE ಎಂಬ ಆಂಗ್ಲ ಪದಕ್ಕೆ ಗಾಂಧೀಜಿ 
ಪತಂಗನೃತ್ಯವೆಂದು ಭಾಷಾಂತರ ಮಾಡಿದರು. ತಮ್ಮ ಅಂತರಂಗದ ಆಳದ ನಂಬಿಕೆಗಳಿಗೆ 
ದೃನಿಕೊಟ್ಟು ರಸ್ಥಿನ್‌ ಮಾಹಾಶಯನ “ಆನ್‌ ಟು ದಿಸ್‌ ಲಾಸ್ಟ್‌” ಕೃತಿಯನ್ನು ಗಾಂಧೀಜಿ . 
ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು. ಅದು ಗುಜರಾತಿ ಭಾಷೆಯಲ್ಲಿ 
“ಸರ್ವೋದಯ''ವಾಯಿಶು. 


ಕಾರ್ಲೈಲ್‌ ಮತ್ತು ಕಮಾಲ್‌ ಪಾಶಾರ ಕೃತಿಗಳ ಕೆಲವು ಭಾಗಗಳನ್ನೂ ಗುಜರಾತಿಗೆ 
ಇಳಿಸಿದರು. ಅವರ “ಸತ್ಯಾಗ್ರಹಿಯೊಬ್ಬನ ಕತೆ” ಪ್ಲೇಟೋ ಬರೆದ “ಸಾಕ್ರಟೀಸನ 
ಸಮರ್ಥನೆ ಮತ್ತು ಮರಣ” ಎನ್ನುವ ಕೃತಿಯ ವ್ಯಾಖ್ಯಾನವೇ ಆಗಿದೆ. ಆಶ್ರಮ ಭಜನಾವಲಿ 
ಮತ್ತು ಕೆಲವು ಭಾರತದ ಸಂತ ಕವಿಗಳ ಹಾಡುಗಳನ್ನು ಗಾಂಧೀಜಿ ಸೆರೆಮನೆಯಲ್ಲಿದ್ದಾಗ 
ಇಂಗ್ಲಿಷ್‌ಗೆ ಅನುವಾದ ಮಾಡಿದರು. ಅವೇ “ಸೆರೆಮನೆಯಿಂದ ಹಾಡುಗಳು” ಕೃತಿಯಾಗಿ 
ಪ್ರಕಟಿಗೊಂಡುವು. 


ಬಹುರೂಪಿ ಗಾಂಧೀ 75 


ಗಾಂಧೀಜಿ ತಮ್ಮ ಆತ್ಮಕತೆಯನ್ನು ಗುಜರಾತಿ ಭಾಷೆಯಲ್ಲಿ ಬರೆದರು. ಅವರು 
ಸರಳ, ಸಶಕ್ತ ಶೈಲಿಯೊಂದನ್ನು ಪ್ರಾರಂಭಿಸಿದರು. ಪರಿಣಾಮವಾಗಿ ಗುಜರಾತಿ ಭಾಷೆ 
ಜನಸಾಮಾನ್ಯರ ಭಾಷೆಯಾಗಿ ಪರಿವರ್ತನೆಯಾಯಿತು. “ನನ್ನ ಸತ್ಯ ಶೋಧನೆಯ 
ಕತೆ`'ಯೆಂದು ಗಾಂಧೀಜಿಯವರು ಅದನ್ನು ಇಂದಗ್ಲಿ ಷ್‌ನಲ್ಲೂ ಬರೆದರು. ಹಲವರು ಪ್ರಸಿದ್ಧ 
ಸಾಹಿತಿಗಳು ಅದೊಂದು ಒಳ್ಳೆಯ ಸಾಹಿತ್ಯ ಕೃತಿಯೆಂದು ತೀರ್ಮಾನಿಸಿದ್ದಾರೆ. ಆಕೃತಿ 
ಜಗತ್ಪ ಸಿದ್ಧ ವ್ಯಕ್ತಿಯೊಬ್ಬರ ಮಾನವೀಯ ವ್ಯಕ್ತಿ ತ್ರವನ್ನು ಓದುಗರ ಮುಂದಿಡುವುದಷ್ಟೇ 
ಅಲದ, ಅವಿತ ಹೆತ್ತವರು, ಮಡದಿ ಮತ್ತು ಮಿತ್ರರ ಬಗೆಗೂ ತಿಳಿಸುತ್ತದೆ. ಅವರ ಜೀವನದ 
ಅನೇಕ ನಾಟಿಕೀಯ ಘಟನೆಗಳ ವಿವರವೂ ಅಲ್ಲಿದೆ. ಬಿಡಿ ಸಂಭಾಷಣೆಗಳನ್ನು ಪೋತೆ ಹಿಸುವ 
ಮತ್ತು ಕುತೂಹಲವನ್ನು ಕಾಯ್ದಿಟ್ಟುಕೊಳ್ಳುವ ಗಾಂಧೀಜಿಯ ಕಥನ ಕಲೆ ಓದುಗರ ` 
ಆಸಕ್ತಿಯನ್ನು ಉದ್ದಕ್ಕೆ ಉಳಿಸಿಕೊಳ್ಳುತ್ತದೆ. ಸರಿಸುಮಾರು ಎಲ್ಲ ಭಾರತೀಯ 
ಭಾಷೆಗಳಿಗೂ, ಇಂಗ್ಲೀಷ್‌, ಫ್ರೆಂಚ್‌, ರಷ್ಯನ್‌, ಜರ್ಮನ್‌, ಚೈನೀ ಮತ್ತು ಜಪಾನೀ 
ಭಾಷೆಗಳಿಗೂ ಈ ಕೃತಿ ಅನುವಾದಗೊಂಡಿತು. 

ಗಾಂಧೀಜಿಯ ಎಲ್ಲ ಬರಹಗಳಲ್ಲೂ ಸತ್ಯ ಮತ್ತು ಉನ್ನತ ನೈತಿಕ ಮೌಲ್ಯಗಳನ್ನೆತ್ತಿ 
ಹಿಡಿಯಲಾಗಿದೆ. ಅದೇ ಹೊತ್ತಿಗೆ ಅವು ಬರೇ ಒಣ ನಿಯಮ, ನಡತೆಗಳ ದಾಖಲೆಗಳಷ್ಟೇ 
ಅಲ್ಲ! ಮಕ್ಕಳಿಗಾಗಿ “ಬಾಲಪೋಥಿ'' ಎನ್ನುವ ಪದ್ಯವನ್ನೂ, ನೀತಿ ಬೋಧೆಯನ್ನು ಕುರಿತ 
“ನೀತಿಧರ್ಮ'” ಎನ್ನುವ ಕೃತಿಯನ್ನೂ ಗಾಂಧೀಜಿ ಬರೆದರು. ಮಕ್ಕಳು ಜೀವನದಲ್ಲಿ ಅಭ್ಯಾಸ ' 
ಮಾಡಲಾರದ ಏನನ್ನೂ ಗಾಂಧೀಜಿ ಬೋಧಿಸಲಿಲ್ಲ. ಸೆರೆಮನೆಯಿಂದ ಗಾಂಧೀಜಿ ಆಶ್ರಮದ 
ಮಕ್ಕಳಿಗಾಗಿ ಬರೆದ ಪತ್ರಗಳು ಸ್ವಾರಸ್ಯಕರವಾಗಿಯೂ ಶೈಕ್ಷಣಿಕವಾಗಿಯೂ ಇದ್ದುವು. 
ಅವರೊಬ್ಬ ಉತ್ತಮ ಪತ್ರಲೇಖಕರು. ಸ್ವಹಸ್ತದಿಂದಲೇ ದಿನಕ್ಕೆ 50 ಪತ್ರಗಳನ್ನು | 
ಬರೆಯಬಲ್ಲರಾಗಿದ್ದರು. ಹೂ 1 ಲಕ್ಟದಷ್ಟಿರುವ ಅವರ ಪತ್ರಗಳ ಸಂಗ್ರಹವೇ 
ಗಾಂಧೀಜಿಯ ಬರಹಗಳ ಒಂದು ಪ್ರಧಾನ ಭಾಗವಾಗಿವೆ. 


“ಕಲೆಗಾಗಿ ಕಲೆ'' ಎನ್ನುವ ತತ್ವಕ್ಕೆ ಗಾಂಧೀಜಿ ವಿರೋಧವಾಗಿದ್ದರು. ಅವರ 
ನಿಲುಮೆಯಂತೆ ಎಲ್ಲ ರೀತಿಯ ಕಲೆಗಳೂ. ಸತ್ಯವನ್ನು ಆಧರಿಸಿರಬೇಕು. ಮತ್ತು ಸಾಹಿತ್ಯಕ್ಕೆ 
ಮನುಷ್ಯನನ್ನು ಮೇಲ್ಮಟ್ಟಕ್ಕೆ ಏರಿಸುವ ದೃಷ್ಟಿಯಿಂದಷ್ಟೇ ಬೆಲೆ ಬರುವುದು. ಅರೆಹೊಟ್ಟಯ 
ಮಿಲಿಯಾಂತರ ಭಾರತೀಯ ಬಡಜನರಿಗೆ ಸರಳವಾದ ಒಳ್ಳೆಯ ಕತೆಗಳು ಮತ್ತು ಒಬ್ಬ 
ರೈತನಿಗೆ ಕೊಳಕು ಬೈಗಳ, ಅವಾಚ್ಯ ಮಾತುಗಳನ್ನು ಮರೆತು ಆನಂದವಾಗಿ ಹಾಡಿಕೊಳ್ಳಲು 
ಸರಳ ದ್ವಿಪದಿಯ ಹಾಡುಗಳಿದ್ದರೆ ಸಾಕೆಂದು ಗಾಂಧೀಜಿಯ ಅಭಿಮತವಾಗಿತ್ತು. ಒಂದು 
ಸಾಹಿತ್ಯ ಸಮ್ಮೇಳನದಲ್ಲಿ, ಬರಹಗಾರರನ್ನುದ್ದೇಶಿಸಿ ಗಾಂಧೀಜಿ “ಈ ಮೂಕ ಜನಕೋಟಿಯ 


76 ಬಹುರೂಪಿ ಗಾಂಧೀ 


ಆಸೆಗಳು, ಆಶೋತ್ತರಗಳ ಬಗ್ಗೆ ನೀವೆಂದಾದರೂ ಯೋಚಿಸಿದ್ದೀರಾ? ನಮ್ಮ ಸಾಹಿತ್ಯ 
ಅವರಿಗೋಸ್ಕರವಿದೆಯೇ? ನಾನು ಅವರಿಗೇನನ್ನು ಓದಿ ಹೇಳಲಿ?'' ಎಂದರು. ಒಂದು 
ಮಾದರಿಗಾಗಿ ಗಾಂಧೀ, ಇಂಗ್ಲೆಂಡಿನ ಜನಸಾಮಾನ್ಯ ಭಾಷೆಯಲ್ಲಿ ಡೀನ್‌ ಫ್ಯಾರರ್‌ ಬರೆದ 
ಏಸುಕ್ರಿಸ್ತ ನ ಜೀವನ ಕತೆಯನ್ನು ಉದಾಹರಿಸಿದರು. ಗುಜರಾತಿ ಇಂಡಿಯನ್‌ ಒಪಿನಿಯನ್‌ 
ಪತ್ರಿಕೆಯಲ್ಲಿ ಗಾಂಧೀಜಿ ವಿಶೇಷ ಮಹಿಳೆಯರು ಮತ್ತು ಮಹನೀಯರ ಸಂಕ್ಸಿಪ್ತ ವ್ಯಕ್ತಿ 
ಚಿತ್ರಗಳನ್ನು ಬರೆದರು. ತಮ್ಮ ಪ್ರಿಯಕವಿ ತತ್ವಜ್ಞಾ ನಿ ರಾಯಚಂದಭಾಯ್‌ರವರ 
ಜೀವನಚರಿತ್ರೆಯನ್ನು ಬರೆಯಬೇಕೆಂದು ಗಾಂಧೀಜಿಯವರನ್ನು ಕೇಳಿಕೊಂಡಾಗ ಗ.ಂಧೀಜಿ 
“ನಾನು ಅವರ ಜೀವನ ಚರಿತ್ರೆಯನ್ನು ಬರೆಯಬೇಕಾದರೆ ಅವರ ಮನೆ, ಅವರಾಡಿದ ಆಟದ 
ಬಯಲುಗಳ ಅಧ್ಯಯನ ಮಾಡಬೇಕು. ಅವರ ಮಿತ್ರರು, ಸಹಪಾಠಿಗಳು, ಬಂಧುಗಳು 
ಮತ್ತು ಅನುಯಾಯಿಗಳ ಜತೆ ಸೇರಿ ಸಂಭಾಷಣೆ ನಡೆಸಬೇಕು'' ಎಂದರು. ಈ ಕ್ಷೇತ್ರದಲ್ಲೂ 
ಗಾಂಧೀಜಿಗೆ ಸತ್ಯವೇ ಮಾರ್ಗದರ್ಶಿಯಾಗಿತ್ತೇ ಹೊರತು ಕಲ್ಪನೆಯಲ್ಲ. 


ಭಾರತದ ಪುರಾಣ ಕತೆಗಳಲ್ಲಿ ಮತ್ತು ರಾಮಕೃಷ್ಣ, ಮೊಹಮ್ಮದ್‌ ಇತ್ಯಾದಿಗಳ 
ಜೀವನದಲ್ಲಿ ಕಂಡುಬರುವ ತತ್ವಗಳ ಉದಾಹರಣೆಗಳು ಮತ್ತು ಘಟನೆಗಳನ್ನು ಗಾಂಧೀಜಿ 
ಆಗಾಗ ಪ್ರಸ್ತಾಪಿಸುತ್ತಿದ್ದರು. ಇದರಿಂದಾಗಿ ಗಾಂಧೀಜಿಯ ವಿಚಾರಗಳನ್ನು ಜನರು 
ನುಲಭವಾಗಿ ತಿಳಿದುಕೊಳ್ಳುತ್ತಿದ್ದರು. ಮತ್ತು ಇದರಿಂದಾಗಿ ಗಾಂಧೀಜಿಗೆ ಜನರ 
ಹೃದಯವನ್ನೇ ಪ್ರವೇಶಿಸುವ ಅದ್ಭುತ ಶಕ್ತಿ ಲಭಿಸಿತು. ಚರ್ಮ ಸುಲಿಯುವಂತಹ 
ಛಡಿಯೇಟುಗಳನ್ನೀಯುವ ಬಿಳಿಯರ ದೌರ್ಜನ್ಯಗಳು, ಅಸ್ಪಶ್ಯತೆ, ಸ್ವಾರ್ಥ, ಕಾಂಗ್ರೆಸ್‌ 
ಪುಡಾರಿಗಳು ಬಿಳಿ ಉಡುಗೆಯ ಗೂಂಡಾಗಳಾಗಿ ಅಧಃಪತನ ಹೊಂದಿದ್ದು ಇತ್ಯಾದಿ 
ಅನಿಷ್ಟಗಳನ್ನು ಗಾಂಧೀಜಿ ತೀಕ್ಷ್ಣ ಶಬ್ದಗಳಲ್ಲಿ ಸ್ವಲ್ಪವೂ ಮುಚ್ಚುಮರೆ, ಅಳುಕಿಲ್ಲದೆ 
ಖಂಡಿಸಿದರು. ಅವುಗಳಲ್ಲನೇಕವು ಮುಂದೆ ನಡೆಯಲಿರುವ ಸಂಗತಿಗಳನ್ನೇ ಕುರಿತು 
ಹೇಳಿದಂತಿದೆ. “ಸತ್ಯದ ಆದರ್ಶ ಹೆಚ್ಚಿನ ಮಟ್ಟಿಗೆ ಒಂದು ಪಾಶ್ಚಾತ್ಯ ಕಲ್ಪನೆ'' ಎಂದ 
ಲಾರ್ಡ್‌ ಕರ್ಜನ್‌ನ ಹೇಳಿಕೆಗೆ ಗಾಂಧೀಜಿ ಬಾರತದಲ್ಲಿ ನಡೆದು ಬಂದ ಸತ್ಯದ ಆರಾಧನೆಗೆ 
ಪುರಾವೆಯಾಗಿ ರಾಮಾಯಣ, ಮಹಾಭಾರತ, ವೇದ ಮೊದಲಾದವುಗಳಿಂದ 
ಉದಾಹರಣೆಗಳನ್ನಿತ್ತರು. ಒಬ್ಬ ಆಂಗ್ಲ ಸಭ್ಯ ಗೃಹಸ್ಥನಾಗಿ, ಕರ್ಜನ್‌ ದೊರೆ ತನ್ನ 
ನಿರಾಧಾರವಾದ, ಆಕ್ರಮಣಕಾರೀ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು 
ಸವಾಲೆಸೆದರು. ಒಮ್ಮೆ ಗಾಂಧೀಜಿ ಪ್ರವಾದಿ ಮಹಮ್ಮದರಾಗಲೀ ಅವರ ಶಾಂತಿಯ 
ಸಂದೇಶವಾಗಲಿ ಈಗ ಎಲ್ಲಿ? ಇಂದು ಮಹಮದರೇನಾದರೂ ಭಾರತಕ್ಕೆ ಬಂದರೆ, ತನ್ನ 


ಹಿಂಬಾಲಕರೆಂದುಕೊಳ್ಳುವ ಅನೇಕರನ್ನು ತನ್ನವರೆಂದು ಖಂಡಿತ ಒಪ್ಪಿಕೊಳ್ಳಲಾರರು ಮತ್ತು 


ಬಹುರೂಪಿ ಗಾಂಧೀ 77 


ನನ್ನನ್ನು ಒಬ್ಬ ನಿಜವಾದ ಮುಸ್ಲಿಂ ಎಂದು ಒಪ್ಪಿಕೊಳ್ಳುವರು. ಹಾಗೆಯೇ 
ಏಸುಕ್ರಿಸ್ತನಾದರೂ ನನ್ನನ್ನು ಒಬ್ಬ ನಿಜವಾದ ಕ್ರೈಸ್ತ ಅನುಯಾಯಿ ಎಂದು ಮನ್ನಿಸುವರು. 
ಪಶ್ಚಿಮ ದೇಶಗಳಲ್ಲಿ ಇಂದು ಕ್ರ ಸಮತ ಇಲ್ಲ. ಇದ್ದಿದ್ದರೆ ಅಲ್ಲಿ ಯಾವುದೇ ಯುದ್ಧ 
ನಡೆಯಬಾರದು'' ಎಂದರು. 


“ಕವಿಯೊಬ್ಬ ತನ್ನದೇ ಸೃಷ್ಟಿಯಾದ ಒಂದು ಮಾಯಾಲೋಕದಲ್ಲಿ ಜೀವಿ ಸುತ್ತಾನೆ'' 
ಎ೦ದು ಒಮ್ಮೆ ಗಾಂಧೀಜಿ ನುಡಿದರು. ತಾವು ಮಾತ್ರ ಇನ್ನೊಬ್ಬರಿಂದ ನಿರ್ಮಿಸಲ್ಪಟ್ಟ 
ಚರಖಾದ ದಾಸರಾದರು. ಆದರೆ ಅವರ ಅನೇಕ ಬರಹಗಳು, ಕೆಲವೇ ಸಾಲುಗಳ 
ಬರವಣಿಗೆಯಲ್ಲಿ ಗಾಂಧೀಜಿ ಎಂಥ ವೈವಿಧ್ಯ ಪೂರ್ಣ ಜೀವಂತ ಚಿತ್ರಣಗಳನ್ನು ಓದುಗರ 
ಮುಂದಿರಿಸಬಲ್ಲ ರೆನ್ನುವುದನ್ನು ಸ್ಪಷ್ಠಪಡಿಸುತ್ತ ಮೆ 


“ಮೈಸೂರಿನ ಒಂದು ಪುರಾತನ ದೇವಾಲಯದಲ್ಲಿ ಶಿಲಾವಿಗ್ರಹದ 
ಕಲಾಕೃತಿಯೊ೦ದನ್ನು ನಾನು ನೋಡಿದೆ. ಜೀವಂತ ಕಲಾಕೃತಿಯದು. ಮನ್ಮಥನ 
ಬಾಧೆಯಿಂದ ಬಳಲುತ್ತಿರುವ, ಮಿತವಸ್ತ್ರಭೂಷಿತಳಾದ ಲಲನೆ ತನ್ನ ಸೀರೆಯ 
ಮಡಿಕೆಗಳಿಂದ ಚೇಳನ್ನು ಕೊಡಹಲು ಚಡಪಡಿಸುತ್ತಿರುವ ಚಿತ್ರ ಅದು. ಚೇಳಿನ ರೂಪದ 
ಮನ್ಮಥನಾದರೋ ಆಕೆಯ ಪಾದತಲದಲ್ಲೇ ಬಿದ್ದಿದ್ದಾನೆ. ಚೇಳಿನ ಕಡಿತದ ನೋವು ಆಕೆಯ 
ಇಡೀ ದೇಹದಲ್ಲಿ ವ್ಯಾಪಿಸಿದುದನ್ನು ಆ ಕಲಾಕೃತಿಯಲ್ಲಿ ನೋಡಬಹುದಾಗಿತ್ತು''. 


“ಒರಿಸ್ಸಾ ಮತ್ತು ಅಲ್ಲಿ ನ ಅಸ್ತಿಪಂಜರಗಳ ಬಗ್ಗೆ ನಿಮಗೆ ಗೊತ್ತೇ? ಚೆನ್ನಾಯಿತು. 
ಆ ಹಸಿದ ಬೆಂಡಾದ, ಅಸ್ತಿಪಂಜರಗಳ ಪಫಿತ್ರ ನಾಡಿನಿಂದಲೇ ಎಲುಬು, ಕೊಂಬು ಮತ್ತು 
ಬೆಳ್ಳಿಯ ಕುಸುರಿ ಕೆಲಸದಲ್ಲಿ ಅದ್ಭುತಗಳನ್ನು ಮಾಡಿದವರು ಬಂದರು. ಜೀರ್ಣದೇಹದ 
ಮನುಷ್ಯನ ಆತ್ಮವೂ, ನಿರ್ಜೇವ ಕೊಂಬು ಮತ್ತು ಲೋಹಗಳಿಗೆ ಹೇಗೆ ಜೀವ 
ತುಂಬಬಲ್ಲದೆಂಬುದನ್ನು ಹೋಗಿ ನೋಡಿರಿ. ಒಬ್ಬ ಬಡ ಕುಂಬಾರನೂ ಆವೆ ಮಣ್ಣಿನಲ್ಲಿ 
ಅದ್ಭುತವನ್ನು ಸಾಧಿಸಿದ್ದಾನೆ ಅಲ್ಟಿ''. 


“ಆ ತಾಣ ಒಂದು ನದೀ ದಡದಲ್ಲಿತ್ತು. ನದಿ ಮರಗಳು, ಕುರುಚಲು ಗಿಡಗಳಿಂದ 
ಆವೃತವಾದ ಪರಿಚಿತ ಬೆಟ್ಟಸಾಲುಗಳ ಮಧ್ಯೆ ಹರಿಯುತ್ತಿತ್ತು. ನದೀ ದಂಡೆ ಮರಳಿನಿಂದ 
ಕೂಡಿತ್ತು. ಆದರೆ ಕೆಸರಿರಲಿಲ್ಲ. ನದೀ ನೀರಿನ ಮೇಲೆಯೇ ವೇದಿಕೆಯನ್ನು ನಿರ್ಮಿಸಲಾಗಿತ್ತು. 
ವೇದಿಕೆಯ ಮುಂಭಾಗದ ರಸ್ತೆಯ ಎರಡೂ ಬದಿಗಳಲ್ಲಿ 12,000ಕ್ಕಿಂತಲೂ ಅಧಿಕ 
ಸಂಖ್ಯೆಯ ನರನಾರಿಯರ ಸಮೂಹ ಮೌನವಾಗಿ ಕುಳಿತಿತ್ತು.'' 


78 ಬಹುರೂಪಿ ಗಾಂಧೀ 


“ಬೆಳಿಗ್ಗೆ ಬೇಗನೇ ನಾನು ಮಲಬಾರನ್ನು ಪ್ರವೇಶಿಸಿದೆ. ಪರಿಚಿತ ಸ್ಥಳಗಳ ಮೂಲಕ 
ನಾನು ಹಾದು ಹೋಗುತ್ತಿದ್ದಂತೆ ಹಿಂದಿನ ಭೇಟಿಯ ಸಂದರ್ಭದಲ್ಲಿ ನಾನು ನೋಡಿದ ಒಬ್ಬ 
ನಾಯಡಿಯ ಮುಖ ನನ್ನ ಕಣ್ಣೆದುರಿಗೆ ಬಂತು. ಅಸ್ಪೃಶ್ಯತೆಯ ಬಗ್ಗೆ ಚರ್ಚೆ 
ನಡೆಯುತ್ತಿರುವಾಗಲೇ ಚೆಟಾರನೆ ಕಿರುಚಿದ ಶಬ್ದಕೇಳಿ ಬಂತು. ನನ್ನೊಡನೆ 
ಮಾತನಾಡುತ್ತಿದ್ದವರು, ""ನಿಮಗೊಬ್ಬ ಜೀವಂತ ನಾಯಡಿಯನ್ನು ನಾವು 
ತೋರಿಸಬಲ್ಲೆವು'” ಎಂದರು. ನಾಯಡಿ ಸಾರ್ವಜನಿಕ ರಸ್ತೆಯಲ್ಲಿ ತಿರುಗುವಂತಿರಲಿಲ್ಲ. 
ಮರೆಯಲ್ಲಿ ಕಳ್ಳ ಹೆಜ್ಜಯಲ್ಲಿ ನಾಯಡಿ ಗದ್ದೆಗಳ ನಡುವೆ ನಡೆದು ಹೋಗುತ್ತಿದ್ದ. ಅವನನ್ನು 
ನನ್ನ ಬಳಿಗೆ ಬ೦ದು ಮಾತನಾಡುಪಂತೆ ನಾನು ಕೇಳಿದೆ. ನಡುಗುತ್ತಾ ನನ್ನ ಬಳಿಗೆ ಬಂದ. 
ಸಾರ್ವಜನಿಕ ರಸ್ತೆಯಲ್ಲಿ ನನ್ನಷ್ಟೇ ಹಕ್ಕು ಅವನಿಗೂ ಇದೆ ಎಂದೆ. ಅದಕ್ಕಾತ “ಹಾಗಾಗಲು 
ಸಾಧ್ಯವಿಲ್ಲ. ನಾನು ಸಾರ್ವಜನಿಕ ರಸ್ತೆಯಲ್ಲಿ ನಡೆಯುವುದು ಸಾಧ್ಯವಿಲ್ಲದ ಮಾತು'' 
ಎಂದ. ನಿಮ್ಮೊಂದಿಗೆ ನಾನು ನಗುನಗುತ್ತಾ ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಾ 
ಮಾತನಾಡಬಹುದು. ಆದರೆ ಈ ಎಲ್ಲ ನಗು, ಹಾಸ್ಯಗಳ ಹಿಂದೆ, ಆ ನಾಯಡಿಯ ದುಖು 
ಮತ್ತು ಆ ದೃಶ್ಯ ನನ್ನ ಮಲಬಾರ್‌ ಯಾತ್ರೆಯುದ್ದಕ್ಕೂ ನನ್ನನ್ನು ಕಾಡುತ್ತಿರುವುದೆಂದು 
ನೀವು ತಿಳಿದಿರಬೇಕು. 


ಗಾಂಧೀಜಿಯ ಯೋಜನೆಗಳು ಮತ್ತು ಭಾಷೆಯ ಸೌಂದರ್ಯ ನಮ್ಮ ಕಾಲದ 
ಕೆಲವರು ಮಹಾವ್ಯಕ್ತಿಗಳ ಮೇಲೆ ಗಾಢ ಪ್ರಭಾವವನ್ನು ಬೀರಿತು. 


ದಕ್ಷಿಣ ಆಫ್ರಿಕಾದ ದಳಪತಿ 


ದ.ಆಫ್ರಿಕಾ ಗಾಂಧೀಜಿಯನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿತು. ತಮ್ಮ 23ನೇ 
ವಯಸ್ಸಿನಲ್ಲಿ ಅವರು ದರ್ಬಾನ್‌ ತಲುಪಿದರು. ಆತನಕ ಅವರೊಬ್ಬ ಲಜ್ಜಾಶೀಲ, ಅ೦ಜುಕುಳಿ 
ಯುವಕನಾಗಿದ್ದರು. ಭಾರತೀಯರು ಮತ್ತಿತರ ವರ್ಣೀಯ ಜನಾಂಗದವರನ್ನು ಬಿಳಿಯರು 
ಆದಷ್ಟು ನಿಕ್ಕ ಕೃಷ್ಣವಾಗಿ ಕಾಣುತ್ತಾರೆನ್ನುವುದನ್ನು ದ.ಆಫ್ರಿಕಾದ ಮಣ್ಣಿನಲ್ಲಿ. ಕಾಲಿರಿಸಿದ 
ಕ್ಷಣದಿಂದಲೇ ಗಾಂಧೀಜಿ ಬಿಳಿಯರು ಭಾರತೀಯರನ್ನು 
“ಕೂಲಿ''ಗಳ೦ದೇ ಕರೆಯುತ್ತಿದ್ದರು. 


ದ.ಆಫ್ರಿಕಾ ತಲುಪಿದ ಮೂರನೇ ದಿನ ಗಾಂಧೀಜಿ ದರ್ಬಾನ್‌ ನ್ಯಾಯಾಲಯಕ್ಕೆ 
ಹೋದರು. ನ್ಯಾಯಾಧೀಶರಿಗೆ ಗೌರವ ಸೂಚಿಸಲು ತಲೆಯ ಮೇಲಿನ ಮುಂಡಾಸು 
ತೆಗೆಯಲು ಅಪ್ಪಣೆಯಾಯಿತು. ಗಾಂಧೀಜಿಗೆ ಅವಮಾನವಾಯಿತು. ಮುಂಡಾಸು 
ತೆಗೆಯಲು ನಿರಾಕರಿಸಿ, ನ್ಯಾಯಾಲಯದಿಂದ ಹೊರನಡೆದರು. 


 ್‌್ಸ್‌್ಸ್‌ ಚ್‌ 
ಖಾ 


ಬಹುರೂಪಿ ಗಾಂಧೀ 79 


ಒಂದು ವಾರದ ನಂತರ ರೈಲಿನಲ್ಲಿ ಅವರು ಇನ್ಫೊಂದು ಪಟ್ಟಣಕ್ಕೆ 
ಹೋಗಬೇಕಾಯಿತು. ಪ್ರಥಮ ದರ್ಚೆಯ ಓಕೇಟು ಪಡೆದು ಪ್ರಥಮ ದರ್ಚೆಯ 
ಬೋಗಿಯಲ್ಲಿ ಗಾಂಧೀಜಿ ಕುಳಿತರು. ಮುಂದೀನ ನಿಲ್ದಾಣದಲ್ಲಿ ಬಿಕೀಟು ಪರೀಕ್ಟಕ 
ಗಾಂಧೀಜಿ ಅವರನ್ನು ಮೂರನೇ ದರ್ಚಿಗೆ ಹೋಗುವಂತೆ ಆಜ್ಞಾಪಿಸಿದ. ಗಾಂಧೀಜಿ ಪ್ರಥಮ 
ದರ್ಜೆಯಲ್ಲೇ ಪ್ರಯಾಣಿಸುವ ತಮ್ಮ ಹಕ್ಕನ್ಪು ಸಾಬೀತುಪಡಿಸಲು ಯತ್ರಿಸುತ್ತಿರುವಾಗಲೇ, 
ಅವರನ್ನು ರೈಲಿನಿಂದಲೇ ಎಳೆದು ಹೊರಗೆ ಹಾಕಲಾಯಿತು. ಈ ಅವಮಾನದಿಂದ 
ಗಾಂಧೀಜಿ ನಡುಗಿದರು. ನಿಲ್ದಾಣದ ಕತ್ತಲೆಯಾದ ಕಾಯುವ ಕೋಣೆಯಲ್ಲಿ ಕುಳಿತ 
ಗಾಂಧೀಜಿ ಯೋಚನೆಯಲ್ಲಿ ಮುಳುಗಿದರು. ಭಾರತೀಯರನ್ನು ಅವಹೇಳನ ಮಾಡುತ್ತಿರುವ 
ಈ ದೇಶವನ್ರೇ ಶಾನು ತೊರೆದು ಹೋಗಬೇಕೆ? ಅಥವಾ ಠನ್ರ ಹಕ್ಕುಗಳಿಗಾಗಿ ಹೋರಾಡಲೆ? 
ಅವರ ದೇಶದ ಗೌರವದ ಪ್ರಶ್ರೆಯಾಗಿತ್ತದು. ಅಲ್ಲೇ ಇದ್ದು ಹೋರಾಡಲು ಗಾಂಧೀಜಿ 
ನಿರ್ಧರಿಸಿದರು. ಆ ನಿಗೂಢ ರಾಶ್ರಿ ಗಾಂಧೀಜಿಯ ಮುಂದಿನ ಕಾರ್ಯದ ದಿಕ್ಕನ್ಫು ನಿರ್ಧರಿಸಿ 
ಬಿಟ್ಟತು. ತನ್ನ ಪ್ರಯಾಣದ ಮುಂದಿನ ಭಾಗವನ್ನು ಗಾಂಧೀಜಿ ಕುದುರೆ ಗಾಡಿಯೊಂದರಲ್ಲಿ 
ಮಾಡಬೇಕಾಗಿತ್ತು ಗಾಡಿಯೊಳಗಡೆ ಅವರಿಗೆ ಸ್ಥಳ ದೊರೆಯಲಿಲ್ಲ. ಗಾಡಿ ಹೊಡೆಯುವ 
ಕೋಚ್‌ಮ್ಯಾನ್‌ ಪಕ್ಕದಲ್ಲೇ ಕುಳಿತರು. ಸ್ವಲ್ಪ ಸಮಯದಲ್ಲೇ ಅಲ್ಲಿಂದಲೂ ಏಳಲು 
ಅಪ್ಪಡೆಯಾಯಿತು. ಗಾಡಿಯ ಮೆಟ್ಕಲಿನ ಮೇಲೆ ಹಾಸಿದ ಗೋಡೆಚೇಲದ ಮೇಲೆ 
ಕುಳಿತುಕೊಳ್ಳುವಂತೆ ಹೇಳಲಾಯಿತು. ಗಾಂಧೀಜಿ ಸ್ಥಳ ಬಿಟ್ಟು ಏಳಲು ನಿರಾಕರಿಸಿದರು. 
ಪಲಿಡಾವುವಾಗಿ ಅವರನ್ನು ಯದ್ದಾತದ್ದಾ ಹೊಡೆಯಲಾಯಿತು. ಪಟ್ಟಣಕ್ಕೆ ತಲುಪಿದ ಬಳಿಕ 
ಹೋಟೆಲ್‌ವೊಂದರಲ್ಲಿ ರೂಮನ್ನು ಬಾಡಿಗೆಗೆ ಕೇಳಿದಾಗಲೂ ಗಾಂಧೀಜಿಗೆ ನಿರಾಕರಣೆಯ 
ಉತ್ತರವೇ ದೊರೆಯಿತು. ಒಬ್ಬ ಭಾರತೀಯ ಮಿಶ್ರನ ಆಂಗಡಿಯಲ್ಲೇ ಗಾಂಧೀಜಿ ಆ 
ರಾತ್ರಿಯನ್ನು ಕಳೆದರು. ಗಾಂಧೀಜಿಯ ಅನುಭವಗಳನ್ನು ಕೇಳಿ ಆ ಮಿಶ್ರ ಸಹಾನುಭೂತಿ 
ಸೂಚಿಸಿದರಾದರೂ ಅದರಲ್ಲೇನೂ ವಿಶೇಷೆಬೆನಿಸಲಿಲ್ಲ ಅವರಿಗೆ. ಆ ದೇಶದಲ್ಲಿ ಅಂಥ 
ಘಟನೆಗಳು ಪ್ರಶಿನಿಶ್ಯವೆಂಬಂತೆ ನಡೆಯುತ್ತಿದ್ದುವು. ಭಾರತೀಯರೂ ಅದಕ್ಕೆ 
ಒಗ್ಗಿಹೋಗಿದ್ದರು. ಅವರುಗಳು ದ.ಆಫ್ರಿಕಾಕ್ಕೆ ಹೋಗಿದ್ದುದು ಹಣ ಸಂಪಾದನೆಗೆ. ಅದನ್ನು 
ಆತ್ಮಗೌರವದ ಬೆಲೆಶೆಶ್ತಾದರೂ ಅವರು ಮಾಡುತ್ತಿದ್ದರು. ಅವರ ದಾಸ್ಯ 
ಮನೋಭಾವವನ್ನು ಕಂಡು ಗಾಂಧೀಜಿ ದಿಗ್ಭ್ರಾಂಶರಾದರು. ತಮಗಾದ ಅನ್ಯಾಯಗಳನ್ನು 
ಪ್ರತಿಭಟಿಸಿ, ವ್ಯತ್ತಪತ್ರಿಕೆಗಳಿಗೆ, ರೈಲ್ಫ ಮಸ್ತು ಕೋಚ್‌ ಸರ್ವಿಸ್‌ ಅಧಿಕಾರಿಗಳಿಗೆ ದೂರಿತ್ತರು. 

ಭಾರತೀಯರಿಗೆ, ರಸ್ತೆ ಬದಿಯ ಕಾಲ್ಲಾರಿಯಲ್ಲಿ ನಡೆಯಲು, ರಾತ್ರಿ 9 ಗಂಟಿಯ 
ಮೇಲೆ ಅಡ್ಡಾಡಲು ಅಥವಾ ಟ್ರಾಮ್‌ ಗಾಡಿಗಳಲ್ಲಿ ಮೊದಲ ಸಾಲಿನಲ್ಲಿ ಪ್ರ ಯಾಣಿಸಲು 
ಅನುಮತಿ ಇಲ್ಲವೆಂದು ಸ್ವಲ್ಪ ಸಮಯದಲ್ಲೇ ಗಾಂಧೀಜಿಗೆ ತಿಳಿದುಬಂತು. ಭಾರತೀಯರು 


80 ಬಹುರೂಪಿ ಗಾಂಧೀ 


ವಾಸಿಸಲೆಂದೇ ಪ್ರತ್ಯಕ "ಕೂಲಿ? ಪ್ರದೇಶಗಳೇ ಇದ್ದವು. ಗಾಂಧೀಜಿಯನ್ನೇ ಒಮ್ಮೆ ಒಬ್ಬ 
ಕಾವಲು ಪೋಲಿಸ್‌ ಕಾಲ್ದಾರಿಯಿಂದ ಒದ್ದು ಬೀಳಿಸಿ “ಕೂಲಿ ಬ್ಯಾರಿಸ್ಟರ್‌'' ಎಂದು 
ನಾಮಕರಣ ಮಾಡಿದ. ಗಾಂಧೀಜಿಯವರ ಕೆಲವರು ಆಂಗ್ಲ ಸ್ನೇಹಿತರು ಅವರಿಗೆ ವಿಶೇಷ 
ಸವಲತ್ತುಗಳನ್ನು ಒದಗಿಸಲು ಬಯಸಿದರು. ಆದರೆ ಅಂತಹ ವಿಶೇಷ ಸವಲತ್ತುಗಳನ್ನು 
ಪಡೆಯಲು ಗಾಂಧೀಜಿ ವಿನಯಪೂರ್ವಕವಾಗಿ ನಿರಾಕರಿಸಿದರು. ಕೆಲವು ವೈಯಕ್ತಿಕ 
ಸವಲತ್ತುಗಳನ್ನು ಪಡೆಯುವಲ್ಲಿ ಅವರಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. 


ವರ್ಣಭೇದದ ಇಡೀ ವ್ಯವಸ್ಥೆ ಯನ್ನೇ ತೊಡೆದುಹಾಕಲು ಗಾಂಧೀಜಿ ಬಯಸಿದ್ದರು. 
ತನಗೆ ಅವಮಾನ ಆಯಿತೆಂದು ಗಾಂಧೀಜಿ ನೊಂದುಕೊಳ್ಳಲಿಲ್ಲ. ತನಗೆ 
ಅನ್ಯಾಯವೆಸಗಿದವರಿಗೆ ಶಿಕ್ಷೆಯಾಗುವಂತೆಯೂ ಪ್ರಯತ್ನಿಸಲಿಲ್ಲ ಸ 


ಭಾರತೀಯ ವಲಸೆಗಾರರು ಮತ್ತು ಆ ಪಟ್ಟಣದಲ್ಲಿ ನೆಲೆಸಿದ ಪ್ರತಿ ಭಾರತೀಯನೂ 
ಅನುಭವಿಸುತ್ತಿರುವ ಕಷ್ಟಕಾರ್ಪಣ್ಯಗಳನ್ನು ಕುರಿತು ಗಾಂಧೀಜಿ ಮಾಹಿತಿ ಸಂಗ್ರಹಿಸಿದರು. 
ಒಂದೇ ವಾರದೊಳಗೆ, ಬಹಿರಂಗ ಸಭೆಯೊಂದನ್ನು ಕರೆದು, ಭಾರತೀಯರು ತಮ್ಮ ಜೀವನ 
ವಿಧಾನವನ್ನು ಬದಲಾಯಿಸಿ, ಪ್ರಾಮಾಣಿಕರಾಗಿರಲು ಸ್ವಚ್ಛ ಅಭ್ಯಾಸಗಳನ್ನು ಹೊಂದಲು 
ಹಾಗೂ ಜಾತಿ ಕೋಮು ಮತ್ತು ಪ್ರಾಂತೀಯತೆಗಳ ವ್ಯತ್ಯಾಸವನ್ನು ಮರೆತುಬಿಡಲು 
ಹೇಳಿದರು. ಬಿಳಿಯರನ್ನು ನಿಂದಿಸುವ ಒಂದೇ ಒಂದು ಮಾತೂ ಅವರ ಬಾಯಿಂದ 
ಬರಲಿಲ್ಲ R ತಮ್ಮ ನಡತೆ ಸರಿಯಾದಾಗಲೇ ತಮಗೆ ಮಾನವೀಯ ಹಕ್ಕುಗಳನ್ನು ಬೇಡಲು 
ಸಾಧ್ಯ ಎಂದು ತನ್ನ ದೇಶಬಾಂಧವರು ತಿಳಿದುಕೊಳ್ಳಬೇಕೆಂದು ಗಾಂಧೀಜಿ ಬಯಸಿದರು. 
ಅವರೊಡನೆ ಸಂಪರ್ಕವಿರಿಸಿಕೊಂಡು ಗಾಂಧೀಜಿ ಅವರ ದುಃಖದ ಕತೆಗಳನ್ನು ಸಹನೆಯಿಂದ 
ಕೇಳಿದರು. 


ಒಂದು ವರ್ಷದ ಮೇಲೆ ಭಾರತೀಯರಿಗಿದ್ದ ಮತದಾನದ ಏಕೈಕ ಸಣ್ಣ ಹಕ್ಕನ್ನೂ 
ಕಸಿದುಕೊಳ್ಳುವ ಮಸೂದೆಯನ್ನು ತರಲಾಯಿತು. ಗಾಂಧೀಜಿ ಅದನ್ನು ವಿರೋಧಿಸಲು 
ಸಲಹೆ ನೀಡಿದರು. ಸ್ವಯಂಸೇವಕರನ್ನು ಸಂಘಟಿಸಿ, ಕ್ರಿಶ್ಚಿಯನ್‌ ಯುವಕರು ಮುಸ್ಲಿಂ 
ಮತ್ತು ಪಾರ್ಸಿ ಪ್ಯಾಪಾರಿಗಳು ಮತ್ತು ಹಿಂದೂ ಗುಮಾಸ್ತರು ತಮ್ಮೆಲ್ಲರ ಸಾಮಾನ್ಯ 
ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡುವಂತೆ ಮಾಡಿದರು. ಹಲವರು ಅವರು ತಯಾರಿಸಿದ 
ಪ್ರತಿಭಟನಾ ಪತ್ರದ ಕರಡಿನ ನಕಲು ತೆಗೆದರು. ಕೆಲವರು ಹಣ ದೇಣಿಗೆ ನೀಡಿದರು. ಇತರರು 
ಈ ಹೊಸ ಎಚ್ಚರಿಕೆಯ ಸಂದೇಶವನ್ನು ದೂರದೂರದಲ್ಲಿ ವಾಸಿಸುವ ನೂರಾರು ಮಂದಿಗೆ 
ಮುಖ್ಳಿಸಿದರು. 


ಬಹುರೂಪಿ ಗಾಂಧೀ 81 


ತಿಂಗಳ ಅವಧಿಯಲ್ಲಿ ನಿಧಿ ಸಂಗ್ರಹಿಸಲಾಯಿತು, ಮತ್ತು 10,000 ಪ್ರತಿಭಟನಾ 
ಸಹಿಗಳನ್ನು ಸಂಗ್ರಹಿಸಲಾಯಿತು. ಪ್ರತಿಭಟನಾ ಪತ್ರದ ಪ್ರತಿಗಳನ್ನು ನೇಟಾಲ್‌ ಪ್ರಧಾನಿ 
ಮತ್ತು ಗವರ್ನರರು ಭಾರತದ ವೈಸರಾಯ್‌ ಮತ್ತು ನೇಟಾಲ್‌ ಭಾರತ ಮತ್ತು 
ಇಂಗ್ಲೆಂಡ್‌ಗಳ ವೃತ್ತ ಪತ್ರಿಕೆಗಳಿಗೆ ಕಳುಹಿಸಿಕೊಡಲಾಯಿತು. ದಕ್ಷಿಣ ಆಫ್ರಿಕಾದ 
ಭಾರತೀಯರಿಗೆ ಮಾಡಲಾದ ಅನ್ಯಾಯಕ್ಕೆ ವಿಸ್ತ ತ ಪ್ರಚಾರ ದೊರೆಯಿತು. ಮನೂದೆ 
ಮಂಜೂರಾಯಿತು. ಭಾರತೀಯರಿಗೆ ಯಾವ ಹಕ್ಕುಗಳೂ ದೊರೆಯಲಿಲ್ಲ. ಆದರೆ ಅವರು 
ತಮ್ಮ ದೈನ್ಯಭಾವ ಮತ್ತು ಅಸಡ್ಡೆಯ ಪ್ರವೃತ್ತಿಗಳನ್ನು ತೊರೆಯಲು ಕಲಿತರು. ಅನ್ಯಾಯದ 
ಕಾನೂನುಗಳನ್ನು ಮಾಡುವ ಪ್ರಭುತ್ವದ ಅಧಿಕಾರಕ್ಕೆ ಸವಾಲೆಸೆಯಲು ಕಲಿತರು. 


ಶೀಘ್ರದಲ್ಲೇ ಗಾಂಧೀಜಿ ಭಾರತೀಯರಿಗಾಗಿ ನೇಟಾಲ್‌ ಇಂಡಿಯನ್‌ ಕಾಂಗ್ರೆಸ್‌ 
ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅದರ ಕಾರ್ಯ ಸುಗಮವಾಗಿ ಸಾಗಲು ಸೂಕ್ತ ವಿಧಿ 
ನಿಬಂಧನೆ ನಿಷೇಧಗಳನ್ನು ವ್ಯವಸ್ಥೆ ಮಾಡಿದರು. ಸದಸ್ಯರಿಂದ ತಾವೇ ದೇಣಿಗೆ 
ಸಂಗ್ರಹಿಸಿದರು. ದಕ್ಷಿಣ ಆಫ್ರಿಕಾದಲ್ಲಿದ್ದ 20 ವರ್ಷಗಳ ಅವಧಿಯಲ್ಲಿ ಗಾಂಧೀಜಿ ಅಂತಹ 
ಅನೇಕ ಕರಾಳ ಶಾಸನಗಳನ್ನು ವಿರೋಧಿಸುವಲ್ಲಿ ಜನರ ಮುಂದಾಳಾಗಿ ನಿಂತರು. ಒಂದು 
ಕಾನೂನು ಅನ್ಯಾಯವಾಗಿ ಪ್ರತಿ ವಯಸ್ಕ ಭಾರತೀಯನಿಂದ ವರ್ಷವೊಂದಕ್ಕೆ ರೂ. 40ರಂತೆ 
ಕೇಳುತ್ತಿತ್ತು. ಇನ್ನೊಂದು, ಭಾರತೀಯರ ವಿವಾಹವನ್ನು ಮಾನ್ಯಮಾಡುತ್ತಿರಲಿಲ್ಲ. 
ಮೂರನೆಯ ಕಾನೂನು ಪ್ರತಿ ಭಾರತೀಯನೂ ತನ್ನ ಹತ್ತೂ ಬೆರಳುಗಳ ಪಡಿಯಚ್ಚು 
ಹೊಂದಿದ ದೃಢತಾಪತ್ರ ಹೊಂದಿರಬೇಕೆಂದು ವಿಧಿಸಿತ್ತು. ಬೆರಳುಗಳ ಪಡಿಯಚ್ಚನ್ನು 
ಸಾಮಾನ್ಯವಾಗಿ ಅಪರಾಧಿಗಳಿಂದ ತೆಗೆಯಲಾಗುತ್ತದೆ. ಪ್ರತಿಭಟನೆಯ ರೂಪದಲ್ಲಿ 
ಗಾಂಧೀಜಿ ನೂರಾರು ಪತ್ರಗಳನ್ನು, ವಿನಂತಿಗಳನ್ನು ಅಧಿಕಾರ ಸ್ಥಾನದಲ್ಲಿರುವವರಿಗೆ 
ಬರೆದರು. ಪ್ರಮುಖ ಅಧಿಕಾರಿಗಳನ್ನು ತಾವೇ ಖುದ್ದಾಗಿ ಭೇಟಿಮಾಡಿದರು. ಪತ್ರಿಕೆಗಳು 
ಮತ್ತು ವೇದಿಕೆಗಳ ಮೂಲಕ ನಡೆಸಿದ ಹೋರಾಟ ವಿಫಲಗೊಂಡಾಗ ಗಾಂಧೀಜಿ 
ಸತ್ಯಾಗ್ರಹದ ನೂತನ ಅಸ್ತ್ರದ ಆವಿಷ್ಕಾರ ಮಾಡಿದರು. ಅಹಿಂಸೆಯಿಂದ ದುಷ್ಕಶಕ್ತಿಯನ್ನು 
ಎದುರಿಸುವುದೇ ಈ ಅಸ್ತ್ರವಾಗಿತ್ತು. ಗಾಂಧೀಜಿ ಬೆರಳುಗಳ ಪಡಿಯಚ್ಚುಗಳನ್ನು 
ನೊಂದಾಯಿಸಿಕೊಳ್ಳಬೇಕೆನ್ಬುವ ಕಾನೂನನ್ನು ಬಹಿಷ್ಕರಿಸಲು ಭಾರತೀಯರಿಗೆ ಹೇಳಿದರು. 
ದೀರ್ಫಕಾಲದ ಅಹಿಂಸಾತ್ಮಕ ಹೋರಾಟಕ್ಕೆ ಅಣಿಯಾಗಲು, ಸೆರೆಮನೆಗೆ ತೆರಳಲು, 
ಅಗತ್ಯಬಿದ್ದರೆ ಪ್ರಾಣವನ್ನೇ ಬಲಿಕೊಡಲು, ಆದರೆ ಎಂದೆಂದೂ ದುಷ್ಟ ಕಾನೂನಿಗೆ 
ತಲೆಬಾಗದಿರಲು ಹೇಳಿದರು. “ನೀವು ಮರಣಭಯದಿಂದ ಮುಕ್ತರಾಗಬೇಕು 
ಅನ್ಯಾಯಗಳನ್ನು ಹೋಗಲಾಡಿಸಲು, ಸ್ವಯಂಪ್ರೇರಣೆಯಿಂದ ಕಷ್ಟಗಳನ್ನು ಸಹಿಸುವುದೇ 


82 ಬಹುರೂಪಿ ಗಾಂಧೀ 


ಅತ್ಯುತ್ತಮ ಪರಿಹಾರ'' ಎಂದರು. ಕೇವಲ ಗಾಂಧಿಯನ್ನೇ ನೆಚ್ಚಿಕೊಂಡರೆ ಭಾರತೀಯರು 
ಗುರಿ ಮುಟ್ಟುವುದು ಸಾಧ್ಯವಿಲ್ಲ . ತಾನು ಸೂಚಿಸಿದ ಕಾರ್ಯಕ್ರಮಗಳನ್ನು ಸರಿಯಾಗಿ 
ಅರಿತುಕೊಂಡು ಅದರಂತೆ ನಡೆದರೆ ಮಾತ್ರ ಸಾಧ್ಯ ಎಂದು ಎಚ್ಚರಿಸಿದರು. ಗಾಂಧೀಜಿಯ 
ಪಡೆ ಹೋರಾಟವನ್ನು ಸಂಪೂರ್ಣ ಅಹಿಂಸಾತ್ಮಕವಾಗಿ ನಡೆಸುವ ಪಣತೊಟ್ಟು. ರಸ್ತೆ 
ಬದಿಯ ನಿರಕ್ಟರಕುಕ್ಸಿ ಜನರು, ಕರಕುಶಲ ಕೆಲಸಗಾರರು, ಚಿಕ್ಕಪುಟ್ಟ ಅಂಗಡಿಯವರು, ಗಣಿ 
ಕೆಲಸಗಾರರು, ವ್ಯಾಪಾರಿಗಳು ಮತ್ತು ಮಹಿಳೆಯರು ಗಾಂಧೀಜಿಯ ಸತ್ಯಾಗ್ರಹಿಗಳ 
ಸೈನ್ಯಕ್ಕೆ ಭರ್ತಿಯಾದರು. ಗಾಂಧೀಜಿ, ನಿಶ್ಶಸ್ತ್ರ » ಶಾಂತ, ಶಿಸ್ತುಬದ್ಧ 5000 ಸತ್ಯಾಗ್ರಹಿಗಳ 
ಸೈನ್ಯವನ್ನು ಕಾಲ್ನಡೆಯಲ್ಲಿ ಮುನ್ನಡೆಸಿದರು. ಈ ಪಡೆಯೊಂದಿಗೆ ಗಾಂಧೀಜಿಯೂ 
ನಡೆದರು. ಆಕಾಶವೇ ಛಾವಣಿಯಾಗಿ ಅವರೊಂದಿಗೆ ಮಲಗಿದರು. ನೀರು ನೀರಾದ 
: ಬೇಳೆಸಾರು ಮತ್ತು ಅರೆಬೆಂದ ಅನ್ನವನ್ನು ಅವರಂತೆಯೇ ಉಂಡರು. ಕಾಯಿಲೆ ಬಿದ್ದ ವರನ್ನು 
ಉಪಚರಿಸಿದರು. ಬಳಲಿ ಬೆಂಡಾದವರನ್ನು ಹುರಿದುಂಬಿಸಿದರು. ಅವರೆಲ್ಲರಿಗೂ ಸ್ವತಃ 
ಅಡಿಗೆ ಮಾಡಿ ಬಡಿಸಿದರು. ಅವರಲ್ಲಿ ಸುಮಾರು 2500 ಮಂದಿಗೆ ಕಠಿಣ ಪರಿಶ್ರಮದ 
ಶಿಕ್ಷೆಯಾಯಿತು. 1000 ಜನ ತಮ್ಮದೆಲ್ಲವನ್ನು ಕಳೆದುಕೊಂಡರು. ಐಷಾರಾಮದ ಬದುಕಿಗೆ 
ಒಗ್ಗಿ ಹೋಗಿದ್ದ ಅನೇಕ ವರ್ತಕರು ಗಾಂಧೀಜಿಯ ಮುಂದಾಳುತನವನ್ನು ಸ್ವೀಕರಿಸಿ, 
ಸೆರೆಮನೆಯಲ್ಲಿ ಕಲ್ಲುಗಳನ್ನು ಒಡೆಯುವ ಪಾಯಿಖಾನೆಗಳನ್ನು ತೊಳೆಯುವ ಕೆಲಸ 
ಮಾಡಿದರು. ಕಸ್ತೂರ್‌ಬಾ ಅವರೂ ಸತ್ಯಾಗ್ರಹ ಸೈನ್ಯವನ್ನು ಸೇರಿ ಸೆರೆವಾಸ 
ಅನುಭವಿಸಿದರು. 


ಇಂಗ್ಲೆಂಡಿನಲ್ಲಿ ಗಾಂಧೀಜಿಯ ಚಳುವಳಿಗೆ ಸಹಾನುಭೂತಿ ಪ್ರಕಟವಾಯಿತು. 
ಭಾರತದಲ್ಲಿ ಕಾಂಗ್ರೆಸ್‌ ಅಧಿವೇಶನಗಳಲ್ಲಿ ದಕ್ಷಿಣ ಆಫ್ರಿಕಾದ ಸಮಸ್ಯೆ ಚರ್ಚಿಸಲ್ಲ ಬೃಶು. 
ಕಾಂಗ್ರೆಸ್‌ ಅಧ್ಯಕ್ಷರಾಗಿ ಆಯ್ಕೆಯಾದ ಇಂಗ್ಲಿಷ್‌ ಗೃಹಸ್ಥ ಸರ್‌ ವೆಡರ್‌ಬರ್ನ್‌ “ದಕ್ಷಿಣ 
ಆಫ್ರಿಕಾದ ಇತ್ತೀಚಿನ ಸುದ್ದಿ ಯಿಂದ, ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾರೆ ಭಾರತಕ್ಕೆ 
ಎಂತಹ ಸೇವೆ ಸಲ್ಲಿಸ ಬಹುದೆಂದುದಕ್ಕೆ ಒಳ್ಳೆಯ ಒಂದು ಉದಾಹರಣೆ ದೊರೆತಿದೆ. 
ಗಾಂಧೀಜಿಯ ಅದ್ಭುತ ಸೇನಾಧಿಪತ್ಯದಲ್ಲಿ ತೆಗೆದುಕೊಂಡ ನಿರ್ಧಾರಾತ್ಮಕ ನಿಲುಮೆಗಾಗಿ 
ಅಲ್ಲಿ ನ ಭಾರತೀಯರಿಗೆ ನನ್ನ ಧನ್ಯವಾದಗಳು'' ಎಂದರು. ಆ ಚಾರಿತ್ರಿಕ ದಂಡ ಯಾತ್ರೆ 
ಸಾಗುತ್ತಿದ್ದಾಗ ದಿನಕ್ಕೆ ರೂ. 3,200 ಪೆಚ್ಚವಾಗುತ್ತಿತ್ತು. ಈ ಖರ್ಚಿಗಾಗಿ ಭಾರತದಲ್ಲೂ 
ನೆರವನ್ನು ಯಾಚಿಸಲಾಯಿತು. ಮಹಿಳೆಯರು ತಮ್ಮ ಆಭರಣಗಳನ್ನು ಕಳಚಿಕೊಟ್ಟರು. 
ರಾಜರು ಶ್ರೀಮಂತ ವರ್ತಕರು ಸಾವಿರಾರು ರೂ.ಗಳನ್ನು ದಾನವಾಗಿತ್ತರು. ಟಾಗೋರರೂ 


ನಿಧಿ ಸಂಗ್ರಹಿಸಿ ಕಳುಹಿಸಿದರು. ಕೊನೆಗೆ ದೀರ್ಫುಕಾಲದ ಭಾರತೀಯರ ಹೋರಾಟ, 


ಬಹುರೂಪಿ ಗಾಂಧೀ 83 


ಅವರಿಗೆ ಅನುಕೂಲಕರವಾದ ಪಂಚಾಯಿತಿಯಲ್ಲಿ ಪರ್ಯವಸಾನಗೊಂಡಿತು. ತಮ್ಮ ಆತ್ಮ 
ಗೌರವಕ್ಕೆ ಕುಂದುಬಾರದಿದ್ದ ರೆ ಗಾಂಧೀಜಿ ಯಾವಾಗಲೂ ರಾಜಿಗೆ ಸಿದ್ಧ ವಾಗಿಯೇ ಇದ್ದ ರು. 


ಭಾರತದಲ್ಲಿ ಬಹಳ ಮಂದಿ ನಾಯಕರುಗಳಿದ್ದರು. ಆದರೆ ಗಾಂಧೀಜಿ ಭಾರತಕ್ಕೆ 
ಮರಳಿದಾಗ, ದೌರ್ಜನ್ಯ ಕಿರುಕುಳಗಳಿಗೆ ತುತ್ತಾದ ರೃತರು ಮತ್ತು ಶ್ರಮಜೀವಿಗಳು 
ಗಾಂಧೀಜಿಯ ನೆರವನ್ನೇ ಕೋರಿದರು. ಅವರ ಪ್ರಯತ್ನಗಳಿಂದಾಗಿ ಶತಮಾನಗಳಿಂದ 
ಬಡಜನರನ್ನು ಕಾಡಿದ್ದ ಚಂಪಾರಣ್ಯದ ನೀಲಿ ತೋಟಿಗಾರಿಕೆ ಪದ್ಧತಿ ಅಂತ್ಯಗೊಂಡಿತು. 
ಕೆಲಸಗಾರರನ್ನು ಗುತ್ತಿಗೆಗೆ ಪಡೆಯುವ ಕ್ರಮವನ್ನು ಬಿಟ್ಟುಕೊಡಲಾಯಿತು. ಸ್ಥಳೀಯ 
ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುವಂತೆ ಗಾಂಧೀಜಿ ಜನರನ್ನು 
ಪ್ರೋತ್ಸಾಹಿಸುತ್ತಿದ್ದರು. ಗಾಂಧೀಜಿ ನಡೆಸಿದ ಹೋರಾಟಗಳು ಸಾಕಷ್ಟು ಪ್ರಚಾರ ಪಡೆದು 
ಸಮಸ್ತ ಭಾರತದ ಗಮನವನ್ನೇ ಸೆಳೆದವು. 

ತಾವು ದೇಶದಲ್ಲಿ ಸಾಮೂಹಿಕ ಚಳುವಳಿಗಳನ್ನು ಹೂಡಿದಾಗಲೆಲ್ಲ, ತಮ್ಮ ಎಂದಿನ 
ತಂತ್ರಗಳನ್ನೇ ಬಳಸಿದರು. ಚಂಪಾರಣ್ಯ, ಖೇಡಾ ಮತ್ತು ಬಾರ್ದೋಲಿಗಳ ರೈತರನ್ನು 
ಮುನ್ನಡೆಸಿದುದಲ್ಲದೆ, ಭಾರತದ ತನ್ನ 30 ವರ್ಷಗಳ ಸೇನಾಧಿಪತ್ಯದ ಅವಧಿಯಲ್ಲಿ 
. ಗಾಂಧೀಜಿ ನಾಲ್ಕು ಸಾರ್ವತ್ರಿಕ ಹೋರಾಟಗಳನ್ನು ಸಂಘಟಿಸಿದರು. ಗಾಂಧೀಜಿ 
ಭಾರತದಾದ್ಯಂತ ಸಂಚರಿಸಿದರು. ತಮಗೆದುರಾದ ಸಮಸ್ಯೆಗಳ ಸೂಕ್ಷ್ಮ ವಿವರಗಳನ್ನು 
ಅಧ್ಯಯನ ಮಾಡುತ್ತಿದ್ದರು. : 


ಸಾವಿರಾರು ರೈತರನ್ನು ಭೇಟಯಾಗಿ ಚರ್ಚಿಸುತ್ತಿದ್ದರು. ಹೋರಾಟದಲ್ಲಿ ತೊಡಗಿದ 
ಜನರಿಂದ ವಿವರಗಳನ್ನು ಪಡೆಯಲು ದಿನಕ್ಕೆ 18 ರಿಂದ 20 ಗಂಟಿಗಳ ಕಾಲ ಕೆಲಸ 
ಮಾಡುತ್ತಿದ್ದರು. ಸಾವಿರಾರು ಬಹಿರಂಗ ಸಭೆಗಳಲ್ಲಿ ಮಾತಾಡಿದರು. ಶಿಸ್ತು ವಿಧಿ, 
ನಿಷೇಧಗಳನ್ನು ಜನತೆಗೆ ವಿವರಿಸಿದರು. ಅಹಿಂಸಾ ತತ್ವವನ್ನು ಸಮರ್ಥಿಸುತ್ತಾ “ದೇಶದ 
ಮುಂದಿರುವ ಇನ್ನೊಂದು ಮಾರ್ಗವೆಂದರೆ, ಕತ್ತಿಯನ್ನೆತ್ತುವುದು. ಅದು ಸಾಧ್ಯವಾಗಿದ್ದರೆ 
ಭಾರತ ಅಹಿಂಸೆಯ ಸಂದೇಶಕ್ಕೆ ಕಿವಿಗೊಡುತ್ತಿರಲಿಲ್ಲ. ಭಾಷಣ ಮತ್ತು ಮೆರವಣಿಗೆಗಳಿಂದ 
ನೀವು ಸ್ವರಾಜ್ಯ ಪಡೆಯಲಾರಿರಿ. ಕೆಲಸ ಮಾಡುವ ಸಂಕಲ್ಪದ ಕೊರತೆಯಾಗಬಾರದು. 
ಹೋರಾಟದಲ್ಲಿ ಪಲಾಯನ ಮಾಡದ ಧೀರಯೋಧರು ನಾವಾಗಬೇಕು. ನಿಮ್ಮ 
ಜೀವಗಳನ್ನೇ ತ್ಯಾಗ ಮಾಡಲು ನೀವು ಸಿದ್ಧ ರಾಗಬೇಕಾಗಿದೆ. ಈ ಮಟ್ಟವನ್ನು ಸಾಧಿಸಲು 
ತುಂಬ ಶಕ್ತಿಬೇಕು. ಕೊಲ್ಲುವ ಬದಲು ಅಗತ್ಯಬಿದ್ದರೆ ನಮ್ಮನ್ನೇ ಕೊಲೆಗಾರನ ಕತ್ತಿಗೆ 
ಒಡ್ಡಿಕೊಳ್ಳುವುದು. ಒಬ್ಬನನ್ನು ಕೊಲ್ಲುವ ಯತ್ನದಲ್ಲಿ ನಮ್ಮ ಪ್ರಾಣವನ್ನು 


84 | ಬಹುರೂಪಿ ಗಾಂಧೀ 


ಅಪಾಯಕ್ಕೊಡ್ಡುವುದು ತುಂಬ ಸುಲಭ ಮತ್ತು ಒಂದು ಪ್ರಾಣವನ್ನು ಉಳಿಸುವ ಯತ್ನದಲ್ಲಿ 
ಪ್ರಾಣವನ್ನು ಪಣಕ್ಕೊಡ್ಡುವುದು ಅತಿಮಾನುಷವಾದ ಒಂದು ಕಾರ್ಯ. ಇದೇಕೆ ಹೀಗೆ? 
ಏಕೆಂದರೆ ಇನ್ನೊಬ್ಬನನ್ನು ಕೊಲ್ಲುವುದು ಒಂದು ದೃರ್ಯದ ಕೆಲಸವಲ್ಲ. ನಿಮ್ಮ ಗೌರವ 
ಮತ್ತು ಸ್ವಾತಂತ್ಯಕ್ಕೋಸ್ಕರ ನೀವು ಸಾಯಲು ಸಿದ್ಧರಾಗಿರಿ” ಎಂದರು ಗಾಂಧೀಜಿ. 


ಅವರ ಅಹಿಂಸಾದಳಕ್ಕೆ ಮಹಿಳೆಯರು, ಮಕ್ಕಳು ಮತ್ತು ವಯಸ್ಸಾದವರೂ 
ಸೇರಬಹುದಾಗಿತ್ತು. ಮಕ್ಕಳ ದಳವನ್ನು ವಾನರ ಸೇನೆಯಂದೇ ಕರೆಯಲಾಗುತ್ತಿತ್ತು. 
ಹೋರಾಟಿದ ವೇಳ ಎಲ್ಲಾ rs ಹಿಂಸೆ ಪ್ರಕಟಗೊಂಡರೆ ಗಾಂಧೀಜಿ ಸತ್ಯಾಗ್ರಹವನ್ನೇ 
ನಿಲ್ಲಿಸಿಬಿಡುತ್ತಿದ್ದರು. ಗುಟ್ಟು ಗೌಪ್ಯವನ್ನು ಅವರು ಮೆಚ್ಚಲಿಲ್ಲ. ತನ್ನ ಮುಂದಿನ 
ಕಾರ್ಯಕ್ರಮಗಳನ್ನು ಬಹಿರಂಗವಾಗಿ ಹೇಳಿ ಬಿಡುತ್ತಿದ್ದರು. ಜನರು tied ದ್ವೇಷ ಮತ್ತು 
ಹಗೆ ಸಾಧನೆಯ ಪ್ರವೃತ್ತಿಗಳನ್ನು ಹೃದಯಗಳಿಂದ ಕಿತ್ತೊಗೆಯಬೇಕೆಂದು 
ಬೋಧಿಸುತ್ತಿದ್ದರು. . 


ಈ ಕಟ್ಟುನಿಟ್ಟನ ಗುರಿಕಾರ, ತನ್ನ ಜನರಲ್ಲಿ ಸುಳ್ಳು ಆಸೆ ನಿರೀಕ್ಷೆಗಳನ್ನು ಹುಟ್ಟಿಸಲಿಲ್ಲ. 
ಬದಲು, ಅವರು ಹೇಗೆ ಲಾಠೀ ಪೆಟ್ಟು ಗುಂಡೇಟುಗಳನ್ನು ಎದುರಿಸಬೇಕಾಗುವುದೆಂದೂ, 
ಪ್ರತಿಭಟನೆ ತೋರದೆ ಮನೆಗೆ ತೆರಳಬೇಕೆಂದೂ, ಗಲ್ಲಿಗೇರಲೂ ಸಿದ್ಧರಿರಬೇಕೆಂದೂ 
ಬೋಧಿಸುತ್ತಿದ್ದರು. ಅವರ ಆಸ್ತಿಪಾಸ್ತಿ ಗಳೆಲ್ಲವೂ ಮುಟ್ಟುಗೋಲಾಗುವುದನ್ನು ನೋಡಲು 
ಸಿದ್ಧರಿರಬೇಕೆಂದೂ ಹೇಳುತ್ತಿದ್ದರು. ಅವರ “ಮಾಡು ಅಥವಾ ಮಡಿ'' ಮಂತ್ರಕ್ಕೆ, ಕಷ್ಟ 
ಸಹನೆ, ಮತ್ತಷ್ಟು ಕಷ್ಟ ಸಹನೆ, ಇದೇ ವಾಖ್ಯಾನ. ಈ ಮಂತ್ರದ ಅನುಷ್ಠಾನ ಎದುರಾಳಿಯ 
ಹೃದಯವನ್ನು ಕರಗಿಸಬಲ್ಲದೆಂದು ಗಾಂಧೀಜಿಗೆ ಮನವರಿಕೆಯಾಗಿತ್ತು. 


ಜನರಿಗೆ, ವಿದೇಶೀ ಪಸ್ತ್ರದಹನ, ಕರನಿರಾಕರಣೆ, ಕಾನೂನು ಮುರಿದು ಉಪ್ಪು 
ತಯಾರಿಸುವುದು ಮತ್ತು ಸರಕಾರೀ ಶಾಲೆ, ಕಾಲೇಜು ಮತ್ತು ನ್ಯಾಯಾಲಯಗಳ 
ಬಹಿಷ್ಕಾರ ಮಾಡಲು ಕರೆ ನೀಡುವ ಜತೆಯಲ್ಲೇ ಗಾಂಧೀಜಿ ರಚನಾತ್ಮಕ ಕಾರ್ಯಗಳನ್ನು 
ಕೈಗೊಳ್ಳಲು ಹೇಳಿದರು. ಜನರು ನೂತು, ನೇಯಲು, ಗ್ರಾಮ ಪಂಚಾಯತುಗಳನ್ನು ಮರಳಿ 
ಸುವ್ಯವಸ್ಥೆಗೊಳಿಸಲು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು, ವಿದ್ಯಾಲಯಗಳನ್ನು 
ಪ್ರಾರಂಭಿಸಬೇಕೆಂದು ಗಾಂಧೀಜಿಯ ಬಯಕೆಯಾಗಿತ್ತು. ಒಂದೇ ವರ್ಷದಲ್ಲಿ ಸ್ವರಾಜ್ಯ 
ಸ್ಥಾಪಿಸುವ ಗಾಂಧೀಜಿಯ ಉದ್ದೇಶ ಈಡೇರಲಿಲ್ಲವಾದರೂ, ಬಂಧನದಲ್ಲಿದ್ದ ಭಾರತೀಯರ: 
ಮನಸ್ಸುಗಳು ಬಿಡುಗಡೆಗೊಂಡವು. ಜನರಲ್ಲಿ ಉಂಟುಮಾಡಿದ ಜಾಗೃತಿಯೇ ಒಂದು 
ದೊಡ್ಡ ಲಾಭವಾಯಿತು. ಗಾಂಧೀಜಿಯ ದಂಡೀಯಾತ್ರ ದೇಶದ ತುಂಬ ಒಂದು 


ಬಹುರೂಪಿ ಗಾಂಧೀ 85 


ಸಮ್ಮೋಹಿನಿಯಂತೆ ಕೆಲಸ ಮಾಡಿತು. ಪರದೆಗಳನ್ನು ಕಿತ್ತೊಗೆದು ನೂರಾರು ಮಹಿಳೆಯರು 
ಹೊರಗೆ ಬಂದು ಉಪ್ಪನ್ನು ಸಂಗ್ರಹಿಸಿದರು ಮತ್ತು ದೇಶಸೇವೆಯಲ್ಲಿ ತಾವು ಗಂಡಸರಿಗಿಂತ 
ಕಡಿಮೆಯಿಲ್ಲವೆಂದು ಸಾಬೀತುಪಡಿಸಿದರು. ವಿದೇಶೀ ವಸ್ತ್ರಗಳ ಮತ್ತು ಮದ್ಯದ 
ಅಂಗಡಿಗಳ ಮುಂದೆ ಮಹಿಳೆಯರು ಪಿಕೆಬಿಂಗ್‌ ಕೂಡಾ ನಡೆಸಿದರು. ಭಾರತದ ರಾಜಕೀಯ 
ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗಾಂಧೀಜಿ ಅಹಿಂಸಾತ್ಮಕ ಅಸಹಕಾರವನ್ನು ಸಾರ್ವತ್ರಿಕ 
ಕ್ಷೇತ್ರದಲ್ಲಿ ಪ್ರಯೋಗಿಸಿದರು. 


ತನ್ನ ಅಹಿಂಸಾತ್ಮಕ ಹೋರಾಟಗಳನ್ನು ಅನೇಕ ವೇಳೆ ಗಾಂಧೀಜಿ ಸಮರತಂತ್ರದ 
ಪಾರಿಭಾಷಿಕ ಶಬ್ದಗಳಲ್ಲೇ ವಿವರಿಸುತ್ತಿದ್ದರು. “ನಾನು ಸಮರ ಸಾರಿದ್ದೇನೆ. ಒಬ್ಬ ಸೈನಿಕನಿಗೆ 
ಅವನ ಬಂದೂಕವಿಲ್ಲದೆ ಏನೂ ಮಾಡಲಾಗುವುದಿಲ್ಲ. ಹಾಗೆಯೇ ನಿಮ್ಮಲ್ಲಿ ಪ್ರತಿಯೊಬ್ಬ 
ಅಹಿ೦ಸಕ ಸಿಪಾಯಿಗೂ ನೂಲುವುದರ ಹೊರತು ಏನೂ ಸಾಧ್ಯವಿಲ್ಲವೆಂದಾಗಬೇಕು. 
ಹತ್ತಿಯ ಉಂಡೆಗಳೇ ನಿಮ್ಮ ಸೀಸದ ಗುಂಡು, ಚರಕವೇ ನಿಮ್ಮ ಕೋವಿ. ಸ್ಟಾತಂಶ್ರ್ಯವನ್ನು 
ನಾವು ಬಂದೂಕಗಳಿಂದ ಪಡೆಯುವುದಿಲ್ಲ. ಕೈಯಿಂದ ತಯಾರಿಸಲ್ಪಟ್ಟ ನೂಲಿನ 
ಲಡಿಗಳಂಬ ಗುಂಡುಗಳಿಂದ ನಾವದನ್ನು ಪಡೆಯುವೆವು. ನೀವು ದರಶನಾದ ಉಪ್ಪಿನ 
ಗಣಿಗಳನ್ನು ಆಕ್ರಮಿಸಿರಿ. ಈ ಹೋರಾಟ ದರಶನಾದ ಸಮರವೆಂದು ಖ್ಯಾತವಾಗುವುದು.”' 
ಹೀಗೆ ಗಾಂಧೀಜಿ ತಮ್ಮ ಹೋರಾಟದ ಬಗ್ಗೆ ಹೇಳುತ್ತಿದ್ದರು. ಹಿ೦ಸಾತ್ಮಕ ಹೋರಾಟದ 
ಎಲ್ಲ ರೀತಿಯ ವಿನಾಶಕಾರೀ ಅಸ್ತ್ರಗಳನ್ನು ದೂರವಿರಿಸಲಾಗಿತ್ತು. ಆದರೆ ದೈರ್ಯ, 
ಪೌರುಷ, ದೇಶಭಕ್ತಿ, ಸಹಿಷ್ಣುತೆ ಮತ್ತು ಆತ್ಮತ್ಯಾಗಗಳ ಎಲ್ಲ ಸೈನಿಕ ಗುಣಗಳೂ 
ಗಾಂಧೀಜಿಯವರ ಅಹಿಂಸಾ ಯೋದಧರಲ್ಲಿದ್ದುವು. 


ಹೇಡಿತನಕ್ಕಿಂತ ಹಿಂಸೆಯೇ ವಾಸಿಯೆಂದರು ಗಾಂಧೀಜಿ. ಆದರೆ ಪಾಶವಿ ಶಕ್ತಿಗಿಂತ 
ಆತ್ಮಶಕ್ತಿಗೆ ಪ್ರಾಧಾನ್ಯತೆ ನೀಡಿದರು. “ನಿಮ್ಮ ಅಹಿಂಸೆಯ ಮೇಲಣ ನಂಬಿಕೆಯನ್ನು ಆಟಂ 
ಬಾಂಬು ಸಡಿಲಗೊಳಿಸಲಿಲ್ಲವೇ?'' ಎಂದು ಪ್ರಶ್ನಿಸಿದಾಗ ಗಾಂಧೀಜಿ “ಆಟಂ ಬಾಂಬ್‌ ನನ್ನ 
` ನಂಬಿಕೆಯನ್ನು ಕೆದಲಿಸಿಲ್ಲ. ಅಷ್ಟೇ ಅಲ್ಲ, ಸತ್ಯ ಮತ್ತು ಅಹಿಂಸೆಗಳೇ ಪ್ರಪಂಚದ ಅತಿ ಬಲಿಷ್ಠ 
ಶಕ್ತಿ ಗಳೆನ್ನುವುದನ್ನು ಅದು ನನಗೆ ಇನ್ನಷ್ಟು ಖಚಿತಗೊಳಿಸಿದೆ. ಆ ಶಕ್ತಿಗಳ ಮುಂದೆ ಆಟಂ 
ಬಾ೦ಬು ಏನೇನೂ ಅಲ್ಲ'' ಎಂದರು. ಭಾರತ ಅಹಿಂಸೆಯಿಂದ ಪಡೆದ ಸ್ಟಾತಂತ್ರ್ಯವು 
ಶೋಷಣೆಗೊಳಗಾದ ಎಲ್ಲ ಜನಾಂಗಗಳ ಸ್ವಾತಂತ್ರ್ಯವೂ ಸನಿಹದಲ್ಲೇ ಇದೆ ಎನ್ನುವುದನ್ನು 
ತೋರಿಸಿಕೊಟ್ಟದೆ ಎಂದು ಗಾಂಧೀಜಿ ಸಾರಿದರು. 


86 ಬಹುರೂಪಿ ಗಾಂಧೀ 


ಬನಿಯಾ 


“ನಾನೊಬ್ಬ ಬನಿಯಾ, ನನ್ನ ಆಸೆಗೆ ಮಿತಿಯೇ ಇಲ್ಲ'” ಎಂದು ಗಾಂಧೀಜಿ ಒಮ್ಮೆ 
ನುಡಿದರು. ಜಾತಿಯಿ೦ದ ಅವರು ಬನಿಯಾ ಆಗಿದ್ದರು. ತಮ್ಮ ತಂದೆ ಹೊಂದಿದ್ದ ದಿವಾನ್‌ 
ಪದವಿಗೆ ಅವರನ್ನು ಸಿದ್ದಗೊಳಿಸಲಾಗಿತ್ತು. ಆದರೆ ಅವರು ದಿವಾನರಾಗದೆ ಒಬ್ಬ ವಿರಾಗಿಯ 
ಬಾಳನ್ನು ತನ್ನದಾಗಿಸಿಕೊಂಡರು. ಆದರೆ ಬನಿಯಾತನ ಅವರ ರಕ್ತಗತವಾಗಿ ಇದ್ದೇ ಇತ್ತು. 


ಗಾಂಧೀಜಿ ಹಣದ ವಿಚಾರದಲ್ಲಿ ತುಂಬಾ ಚೌಕಾಸಿ ಮನೋಭಾವದವರು. 
ಬಟ್ಟಿಗಳನ್ನಾರಿಸುವಾಗ ಅವರು ಅದರ ಬಾಳಿಕೆಯ ಗುಣ, ಬೆಲೆ, ಕಲಾತ್ಮಕತೆಗಳ ಮೇಲೆ 
` ನಿಗಾ ಇಡುತ್ತಿದ್ದರು. ಐಷಾರಾಮದ ಮತ್ತು ಬೆಲೆಬಾಳುವ ವಸ್ತುಗಳ ಉಪಯೋಗವನ್ನು 
ಅವರು ತ್ಯಜಿಸಿದ್ದರು. ಸ್ವಂತ ತಯಾರಿಯ ಖಾದಿಪಸ್ತವನ್ನು, ದೊರಗು ಕಂಬಳಿಯನ್ನು 
ಮತ್ತು ಕೈಯಿಂದ ತಯಾರಿಸಲ್ಪಟ್ಟ ಗಟ್ಟಿ ಚಪ್ಪಲಿಗಳನ್ನು ಉಪಯೋಗಿಸತೊಡಗಿದರು. 
" ಹಲವು ಬಗೆಯ ಶಿನಿಸುಗಳ ವಿವಿಧ ವ್ಯಂಜನಗಳ ಭೋಜನವನ್ನು ಅವರು ಉಣಲಿಲ್ಲ. 
ಒಂದೆರಡು ಚೂರು ಒಣ ಬ್ರೆಡ್ಡು, ಅನ್ನ, ಬೇಯಿಸಿದ ತರಕಾರಿ, ಹಸಿ ಸೊಪ್ಪುಗಳು, ಆಡಿನ 
ಹಾಲು, ಬೆಲ್ಲ, ಜೇನು ಮತ್ತು ಹಣ್ಣುಗಳು ಇವೇ ಅವರ ಆಹಾರ. ಒಂದು ದಿನದಲ್ಲಿ 
ಐದಕ್ಕಿಂತ ಹೆಚ್ಚು ಭಗೆಯ ಆಹಾರವನ್ನವರು ಸೇವಿಸುತ್ತಿರಲಿಲ್ಲ. ಒಬ್ಬ ಶ್ರೀಮಂತ 
ಜಮೀನ್ದಾರ ಒಮ್ಮೆ ಬಂಗಾರದ ತಟ್ಟೆಯಲ್ಲಿ ಊಟ ಬಡಿಸಿದಾಗ ಗಾಂಧಿಜಿ ತುಂಬ 
ನೊಂದುಕೊಂಡರು. 


ಭಾರತದ ಒಬ್ಬ ಬಡ ವ್ಯಕ್ತಿ ದಿನವೊಂದಕ್ಕೆ ಒಂದಾಣೆ ಸಂಪಾದಿಸುವಾಗ, ರಾಶಿ ರಾಶಿ 
ಹಣ ಆಭರಣಗಳ ಮತ್ತು ಅಲಂಕಾರ ವಸ್ತುಗಳ ರೂಪದಲ್ಲಿ ನಿರುಪಯೋಗಿಯಾಗಿ 
ಬಿದ್ದಿರುವುದು. ಒಂದು ಅಪರಾಧವೆಂದೇ ಅವರ ಭಾವನೆ. ಅವರ ಪತ್ನಿ ಕಸ್ತೂ ರ್‌ಬಾಯಾವ 
ಆಭರಣವನ್ನೂ ಧರಿಸುತ್ತಿರಲಿಲ್ಲ. 


ಭಾರತದ ಕೋಟಿಗಟ್ಟಲೆ ಬಡಜನರಿಗೆ ಎಟುಕಲಾರದ ದುಬಾರಿ ಶಿಕ್ಷಣದ ಶಾಲೆ 
ಕಾಲೇಜುಗಳಿಗೆ ಗಾಂಧೀಜಿ ತನ್ನ ಮಕ್ಕಳನ್ನು ಎಂದೂ ಕಳುಹಿಸಲಿಲ್ಲ .- ಶಾವೇ ತನ್ನ ಮಕ್ಕಳ 
ಶಿಕ್ಷಕರಾದರು. ಅವರು ಮನೆಗೆಲಸದಲ್ಲಿ ಮತ್ತು ಭಂಗಿ ಕೆಲಸದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. 
ಗಾಂಧೀಜಿ ಮನೆಗೆಲಸಕ್ಕೆ ಆಳನ್ನು ಇಟ್ಟುಕೊಳ್ಳಲಿಲ್ಲ. ತಾವೇ ಎಲ್ಲ ತರದ ಶರೀರಶ್ರಮದ 
ಕೆಲಸ ಮಾಡುತ್ತಿದ್ದರು. ಗುಡಿಸಲುಗಳಲ್ಲೇ ವಾಸಿಸ ಬಯಸಿದರು. ಭಾರತದಾದ್ಯಂತ ಅನೇಕ 
ಬಾರಿ ಪ್ರವಾಸ ಮಾಡಿದರು. ಅದೂ ಮೂರನೆ ತರಗತಿಯ ಪ್ರಯಾಣಿಕನಾಗಿ. ರೈಲು 
ಪ್ರವಾಸದಲ್ಲಿ ಅವರಲ್ಲಿದ್ದ ಬಟ್ಟಿ ಬರೆ ಅಥವಾ ಕಾಗದದ ಕಟ್ಟುಗಳೇ ತಲೆದಿಂಬಾಗಿ 


ಬಹುರೂಪಿ ಗಾಂಧೀ 87 


ಉಪಯೋಗವಾಗುತ್ತಿದ್ದವು. ಸ್ವದೇಶೀ ರಗ್ಗುಗಳು ಮತ್ತು ಖಾದಿ ವಸ್ತ್ರ ದ ಹಾಳೆಗಳೇ ಅವರ 
ಹಾಸಿಗೆ. ಸೊಳ್ಳೆ ಪರದೆಯಿಲ್ಲ ದೆಯೇ ಮಲಗುವ ಅಭ್ಯಾಸ ಮಾಡಿದರು. ಆಗ ಮೈಗೆಲ್ಲ ಬಟ್ಟಿ 
ಹೊದ್ದುಕೊಂಡು ಮುಖಕ್ಕೆ ಸೀಮೆಎಣ್ಣೆ ಲೇಪಿಸಿಕೊಂಡರು. (ಸೊಳ್ಳಗಳನ್ನು ನಿವಾರಿಸಲು) 
ಸೊಳ್ಳೆ ಪರದೆಗಳನ್ನು ಕೊಳ್ಳುವ ವೆಚ್ಚದಿಂದ ಪಾರಾಗಲು ಬಡ ಹಳ್ಳಿಗರು ಈ ಉಪಾಯ 
ಮಾಡುತ್ತಿದ್ದರೆಂದು ಯಾರೋ ಗಾಂಧೀಜಿಗೆ ಹೇಳಿದ್ದರು. ಬ್ರಿಟಿಷರಿಗೆ ಭಾರತಕ್ಕೆ ಸ್ವಾತಂತ್ರ 
ನೀಡುವ ಪ್ರಾಮಾಣಿಕ ಇಚ್ಛೆ ಇದೆಯೇ ಎಂದು ನಿರ್ಧಾರ ಮಾಡಿಕೊಳ್ಳುವ ಸಲುವಾಗಿ 
ನಾಲ್ಮನೇ ಬಾರಿಗೆ ಇಂಗ್ಲೆಂಡಿಗೆ ಹೋದಾಗ ಗಾಂಧೀಜಿ ಹಡಗಿನಲ್ಲಿ ಧಕ್ಕೆ 
ಪ್ರಯಾಣಿಕನಾಗಿಯೇ (ಕಡೆಯ ದರ್ಜೆ) ಪ್ರಯಾಣಿಸಿದರು. ಪಟ್ಟಗೆ ತುಂಬ 
ಪೋಷಾಕುಗಳನ್ನು ಒಯ್ಯದಂತೆ ತಮ್ಮ ಸಂಗಾತಿಗಳನ್ನೂ ಕಾರ್ಯದರ್ಶಿಗಳನ್ನೂ ತಡೆದು, 
ಇಂಗ್ಲೆಂಡಿನಲ್ಲೂ ಭಾರತೀಯ ಉಡುಗೆಯಾದ ಧೋತಿ ಕುರ್ತಾ ಮತ್ತು ಚಪ್ಪಲಿಗಳನ್ನು 
ಧರಿಸುವಂತೆ ಮಾಡಿದರು. ಪ್ರಯಾಣದ ವೇಳೆ ಒಬ್ಬ ಮಿತ್ರ ಗಾಂಧೀಜಿಗೆ ರೂ. 700 
ಬೆಲೆಬಾಳುವ ಶಾಲೊಂದನ್ನು ಉಡುಗೊರೆಯಾಗಿತ್ತರು. ಅದನ್ನು ಹಡಗಿನಲ್ಲೇ ರೂ. 
7000ಕ್ಕೆ ಮಾರಿದ ಗಾಂಧೀಜಿ *ಬಡಜನಗಳ ಏಕಮಾತ್ರ ಪ್ರತಿನಿಧಿಯೊಬ್ಬ 
ಮಾಡಬಹುದಾದದ್ದು ಅಷ್ಟ?' ಎಂದರು. ತನಗೆ ಒಂದು ಅಂಗಡಿ ಇಡಬಹುದಾದಷ್ಟು 
ಶಾಲುಗಳು ಬಹುಮಾನವಾಗಿ ದೊರೆತಿದ್ದವೆಂದು ಅವರೆನ್ನುತ್ತಿದ್ದರು. ಅವುಗಳ 
ಮಾರಾಟದಿಂದ ಬಂದ ಹಣವನ್ನೆಲ್ಲ ಅವರು ಹರಿಜನ ಸೇವಾಕಾರ್ಯಕ್ಕೆ 
ಉಪಯೊಗಿಸಿದರು. 


ಗಾಂಧೀಜಿ ಫ್ರಾನ್ಸ್‌ನಲ್ಲಿ ಬಂದಿಳಿದಾಗ ಅವರನ್ನು ಮಂಡಿ ಮಟ್ಟದ ಪಂಚೆಯಲ್ಲಿ 
ಕಂಡ ಫ್ರಂಚರು ಬೆರಗಾದರು. 


ಗಾಂಧೀಜಿ ಇಂಗ್ಲೆಂಡಿನ ರಾಜನನ್ನು ಭೇಟ ಮಾಡುವಾಗ, ಆ ಶೀತ ದೇಶದಲ್ಲಿ 
ಓಡಾಡುವಾಗ ಅಥವಾ ಶಿಸ್ತಾಗಿ ವೇಷಭೂಷಣ ತೊಟ್ಟ ಜನರ ನಡುವೆ ಬೆರೆತಾಗ ತಮ್ಮ 
ಕನಿಷ್ಠ ಉಡುಪಿನಲ್ಲೇ ಹೋಗುವರೇ ಹೇಗೆ ಎಂದು ಕೆಲವರು ಆಶ್ಚರ್ಯ ವ್ಯಕ್ತಪಡಿಸಿದರು. 
ಕಣ್ಣಿ ನಲ್ಲಿ ಹೊಳಪನ್ನು ಮಿಂಚಿಸುತ್ತಾ ಗಾಂಧೀಜಿ "ಇಂಗ್ಲೆಂಡಿನ ರಾಜನ ಮೈಮೇಲೆ 
ನಮ್ಮಿಬ್ಬರಿಗೂ ಸಾಕಾಗುವಷ್ಟು ಬಟ್ಟಿ ಇದೆ'' ಎಂದು ಸಮಾಧಾನ ಹೇಳಿದರು. ತಮ್ಮ 
ತುಂಡು ಪಂಚೆ, ತೇಪೆ ಹಾಕಿದ ಶಾಲು ಮತ್ತು ಚಪ್ಪಲಿಗಳಲ್ಲೇ ಗಾಂಧೀಜಿ ದುಂಡು ಮೇಜಿನ 
ಪರಿಷತ್ತಿನಲ್ಲಿ ಪಾಲ್ಗೊಂಡರು. ಅಲ್ಲದೆ ಆಕ್ಸ್‌ಫರ್ಡ್‌, ಕೇಂಬ್ರಿಜ್‌ ವಿಶ್ವವಿದ್ಯಾನಿಲಯಗಳಿಗೆ 
ಮತ್ತು ಬಕಿಂಗ್‌ಹಾಮ್‌ ಅರಮನೆಗೆ ಸಹ ಹೋದರು. ಕೋಪದಿಂದ ಇಂಗ್ಲೆಂಡಿನ ಪ್ರಧಾನಿ 
ಚರ್ಚೆಲ್‌ ಗಾಂಧೀಜಿಯನ್ನು «ಅರೆ ಬೆತ್ತಲೆ ಪಕೀರ'' ಎಂದು ಕರೆದರು. ಗಾಂಧೀಜಿ ಆ 
ಮಾತಿನಿಂದ ಅಭಿಮಾನಪಟ್ಟುಕೊಂಡರು. 


88 ಬಹುರೂಪಿ ಗಾಂಧೀ 


ಯಾವುದೇ ರೀತಿಯ ದುಬಾರಿ ವೆಚ್ಚದಿಂದ ಗಾಂಧೀಜಿ ಉದ್ದಿಗ್ನರಾಗುತ್ತಿದ್ದರು. 
ದಿನದ 24 ಗಂಟೆಯೂ ಗಾಂಧೀಜಿ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು. 
ಯಾವುದೇ ಕೆಲಸವನ್ನು ಗಾಂಧೀಜಿ ತಡಮಾಡದೆ ಕ್ಲುಪ್ತ ಸಮಯಕ್ಕೆ ಮಾಡುತ್ತಿದ್ದರು. 
ಹೀಗಿದ್ದರೂ ಅವರು ಯಾವ ಕೆಲಸದಲ್ಲೂ ಬಂದೂ ಅವಸರಪಡುತ್ತಿರಲಿಲ್ಲ. ಶಬ್ದಗಳ 
ಮಿತವಾದ ಬಳಕೆಯಲ್ಲಿ ಗಾಂಧೀಜಿಗೆ ನಂಬಿಕೆ; ಅವರು ಅನೇಕ ಭಾಷಣಗಳನ್ನು 
ಮಾಡಿದರು, ಲೇಖನಗಳನ್ನು ಬರೆದರು. ಆದರೆ ಅನಾವಶ್ಯಕ ಅರ್ಥಹೀನ ಪದ ಒಂದನ್ನೂ 
ಎ೦ದೂ ಬಳಸಲಿಲ್ಲ. ಒಂದು ಕಡೆ: ಖಾಲಿಯಿದ್ದ ಉಪಯೋಗಿಸಲ್ಪಟ್ಟ ಪತ್ರಗಳನ್ನೂ, 
ಕವರುಗಳನ್ನೂ ಗಾಂಧೀಜಿ ಸಂಗ್ರಹಿಸಿ ಅವುಗಳನ್ನು ಅಳತೆಗೆ ಸರಿಯಾಗಿ ಕತ್ತರಿಸಿ, 
ಜೋಡಿಸಿ, ತಮ್ಮ ಬಳಿ ಇರಿಸಿಕೊಂಡು ಪತ್ರಲೇಖನಕ್ಕೆ ಬಳಸುತ್ತಿದ್ದರು. ಅವರ ಕೆಲವು 
ಪ್ರಮುಖ ಹೇಳಿಕೆಗಳು, ಕರಡುಗಳು ಮತ್ತು ವೈಸ್‌ರಾಯರಿಗೆ, ಭಾರತದ ರಾಜರುಗಳಿಗೆ 
ಮತ್ತು ಇಂಗ್ಲೆಂಡಿನ ಪ್ರಧಾನಿಗೆ ಅವರು ಬರೆದ ಕೆಲವು ಮಾರೋಲೆಗಳನ್ನು ಇಂತಹ 
ಕಾಗದಗಳಲ್ಲೀ ಬರೆಯಲಾಗಿತ್ತು. ಸಣ್ಣ ಹುಡುಗನೊಬ್ಬ ಕಾಣಿಕೆಯಾಗಿ ಕೊಟ್ಟ ಪೆನ್ಸಿಲಿನ 
ತುಂಡು, ಇಲ್ಲವೆ ಮೈ ಉಜ್ಜಿ ಕೊಳ್ಳಲು ಬಳಸುವ ಕಲ್ಲಿನ ಚೂರು ಕಾಣೆಯಾದಾಗ ಬಹಳ 
ಹೊತ್ತು ಹುಡುಕಿದ ನಂತರ ಅದು ದೊರೆಯುವ ತನಕವೂ ಅವರಿಗೆ ನೆಮ್ಮದಿ ಇದ್ದಿಲ್ಲ. 
ಸ್ಟಾತಂತ್ರ್ಯಾನಂತರ ಬೆಲೆಬಾಳುವ ಮುದ್ರಾಂಕಿತ ಪತ್ರ (ಲೆಟರ್‌ ಹೆಡ್‌)ಗಳನ್ನು ಖಾಸಗಿ 
ಪತ್ರವ್ಯವಹಾರಗಳಿಗೆ ಬಳಸಿದ್ದಕ್ಕಾಗಿ ಗಾಂಧೀಜಿ ಸಚಿವರುಗಳನ್ನು, ಶಾಸಕರನ್ನು ತರಾಟಿಗೆ 
ತೆಗೆದುಕೊಂಡರು. ಬ್ರಿಟಷರ ಜೀವನಶೈಲಿ, ಅಭ್ಯಾಸಗಳನ್ನು ಅನುಕರಿಸಿದರೆ ನಾವು 
ನಾಶವಾಗುವುದಷ್ಟೇ ಅಲ್ಲದೆ, ದೇಶವನ್ನೂ ನಾಶಮಾಡುತ್ತೇವೆಂದು ಗಾಂಧೀಜಿ 
ಎಚ್ಚರಿಸಿದರು. ಇಂಗ್ಲಿಷರು ತಮ್ಮ ವೃಭವ ಪ್ರದರ್ಶನದ ಮೂಲಕ ತಮ್ಮ ಅಧೀನ ರಾಷ್ಟ್ರದ 
ಜನರ ಮನಸ್ಸಿನಲ್ಲಿ ಭಯ ಹುಟ್ಟಸುತ್ತಿದ್ದರು. ಅಂತಹ ಎಲ್ಲ ದುಬಾರಿ ಅಭ್ಯಾಸಗಳನ್ನು 
ಬಿಟ್ಟುಬಿಡಬೇಕು. ದೇವನಾಗರಿ ಮತ್ತು ಉರ್ದು ಭಾಷೆಗಳಿಲ್ಲಿ ಸಾಮಾನ್ಯ ರೀತಿಯಲ್ಲಿ 
ಮುದ್ರಾಂಕಿತಗೊಳಿಸಲ್ಪಟ್ಟ ಕೈಯಿಂದ ತಯಾರಿಸಿದ ಕಾಗದಗಳನ್ನೇ ಉಪಯೋಗಿಸಬೇಕು. 
ಸಚಿವರುಗಳು ಬೆಲೆ ಬಾಳುವ ಮಾನಪತ್ರಗಳನ್ನೂ, ಪುಷ್ಪಹಾರಗಳನ್ನೂ ಸ್ಟೀಕರಿಸಕೂಡದು 
ಎಂದರು ಗಾಂಧೀಜಿ. 


ಬಡವರಿಗಾಗಿ ಸಂಗ್ರಹಿಸಿದ ಪ್ರತಿಕಾಸನ್ನೂ ಉಳಿಸಲು ಗಾಂಧೀಜಿಗೆ ತುಂಬ ಆಸಕ್ತಿ. 
ಸಾರ್ವಜನಿಕ ನಿಧಿಗಳಿಗಾಗಿ ತಮಗೆ ಬಂದ ಮನಿಆರ್ಡರುಗಳು, ಚೆಕ್ಕುಗಳು ಮತ್ತು 
ಡ್ರಾಫ್ಟ್‌ಗಳ ಮೇಲಿನ ಕಮಿಷನ್‌ ಹಣವನ್ನು ಉಳಿಸಲು ಸಹ ಯತ್ನಿಸುತ್ತಿದ್ದರು. 
ಸ್ವಯಂಸೇವಕರಾಗಲೀ, ಸಂಘಟಿಕರಾಗಲೀ, ಸಾರ್ವಜನಿಕ ಹಣವನ್ನು ನಿರ್ಲಕ್ಟ್ಯವಾಗಿ 


ಬಹುರೂಪಿ ಗಾಂಧೀ 89 


ಬಳಸಿದಾಗ, ಗಾಂಧೀಜಿ ಅವರಿಗೆ ಛೀಮಾರಿ ಹಾಕುತ್ತಿ ದ್ದರು. ದಕ್ಷಿಣ ಆಫ್ರಿಕಾದಿಂದ 
1896ರಲ್ಲಿ ಭಾರತಕ್ಕೆ ಮರಳಿದಾಗ ಅಲ್ಲಿನ ಭಾರತೀಯ ಸಮಾಜದವರು ಗಾಂಧೀಜಿಗೆ 
ರೂ.1000/- ಕಾಣಿಕೆಯಾಗಿತ್ತರು. ಗಾಂಧೀಜಿ ತನ್ನ ಖರ್ಚು, ವೆಚ್ಚಗಳ ವಿವರವಾದ ಲಕ್ಕ 
ನೀಡಿದರು. ಟ್ರಾಮ್‌ 1 ಆಣೆ, ನೀರು 6 ಪೃ, ಗಾಡಿಯವನಿಗೆ 6 ಪೈ, ಜಾದೂಗಾರನಿಗೆ 8 
ಆಣೆ, ನಾಟಕ ಗೃಹ 8 ಆಣೆ ಇತ್ಯಾದಿ ಸ್ವಾರಸ್ಯಕರ ಅ೦ಶಗಳನ್ನು ತಮ್ಮ ಲೆಕ್ಕದಲ್ಲಿ 
ನಮೂದಿಸಿದ್ದರು. ನಮ್ಮ ಚಳುವಳಿಗಳಲ್ಲಿ ದುಂದು ವೆಚ್ಚಕ್ಕೆ ಅವಕಾಶವಿಲ್ಲ ಎನ್ನುತ್ತಿ ದ್ದರು 
ಗಾಂಧೀಜಿ. ಸ್ಥ ಳಿಯ ಕಾರ್ಯಕರ್ತರು ನನಗೋಸ್ಕರ ಉತ್ತಮವಾದ ಕಿತ್ತಲೆ, ದ್ರಾಕ್ಟಿಗಳನ್ನು 
ಆಯ್ದು ತಂದರೆ ಅಥವಾ ನನಗೆ ಹನ್ನೆರಡೇ ಬೇಕಿದ್ದಾಗ 120 ತಂದರೆ ಅದು ದುಂದು 
ವೆಚ್ಚವಲ್ಲದೆ ಮತ್ತಿನ್ನೇನು? ನಾವು ಮಿಲಿಯ ಗಟ್ಟಲೆ ಮೂಕ ಬಡ ಜನತೆಯ ನಿಜವಾದ 
.ಧರ್ಮದರ್ಶಿಗಳಾಗಬೇಕು. ನಿಮಗೆ ನಡೆಯಲು ಸಾಧ್ಯವಾದರೆ, ಇನ್ನೊಬ್ಬರ ಮೇಲೆ ಸವಾರಿ 
ಮಾಡಬೇಡಿ ಎನ್ನುವುದೇ ಗಾಂಧೀಜಿಯ ಬೋಧನೆ ಆಗಿತ್ತು. ತನ್ನ ಬಾಲ್ಯದ ದಿನಗಳಲ್ಲಿ 
ಅವರಿದನ್ನು ಸಾಧಿಸಿದರು ಕೂಡು. ದಕ್ಷಿಣ ಆಫ್ರಿಕಾದಲ್ಲಿ ಸಮೀಪದ ಪೇಟಿಯಿಂದ 
ಸಾಮಾನುಗಳನ್ನು ಕೊಳ್ಳುವುದಕ್ಕಾಗಿ, ಅದೂ ಕೆಲವು ರೂಪಾಯಿಗಳನ್ನು 
ಉಳಿಸುವುದಕ್ಕಾಗಿ, ನಡೆದೇ ಹೋಗುತ್ತಿ ದ್ದರು. ತಮ್ಮ ಕಛೇರಿಗೂ, ನ್ಯಾಯಾಲಯಕ್ಕೂ : 
ದಿನವೂ ನಡೆದೇ ಹೋಗಿ ಬರುತ್ತಿದ್ದರು. 


ಒಮ್ಮೆ ಗಾಂಧೀಜಿಯ “ರಾಷ್ಟ್ರೀಯತೆಗೆ ಜನಾಂಗದ್ದೇಷ ಅವಶ್ಯವೇ'' ಎನ್ನುವ 
ವಿಷಯದ ಉಪನ್ಯಾಸಕ್ಕೆ ಪ್ರವೇಶ ಶುಲ್ಕ ನಿಗದಿಯಾಗಿತ್ತು. ಸಂಗ್ರಹವಾದ ಹಣವನ್ನು 
ದೇಶಬಂಧು ಸ್ಮಾರಕ ನಿಧಿಗೆ ಸಮರ್ಪಿಸಲಾಯಿತು. ದ್ವನಿಮುದ್ರಿಕೆ ಕಂಪನಿಯೊಂದರಲ್ಲಿ 
ಗಾಂಧೀಜಿ ತಮ್ಮ “ಸತ್ಯವೇ ದೇವರು'' ಭಾಷಣವನ್ನು ಪ್ರಥಮ ಬಾರಿಗೆ ಧ್ವನಿಮುದ್ರಣ 
ಮಾಡಿಸಿದರು. ಅರ್ಧಗಂಟಿಯೊಳಗೆ ಗಾಂಧೀಜಿ ರೂ. 65,000 ಸಂಪಾದಿಸಿ ಅದನ್ನು 
ಹರಿಜನ ನಿಧಿಗೆ ದಾನವಿತ್ತರು. ಹಣವನ್ನು ಉಳಿಸುವಷ್ಟೇ ಗಾಂಧೀಜಿ ಅದನ್ನು 
ಸಂಪಾದಿಸುವುದರಲ್ಲೂ ಚತುರರಾಗಿದ್ದರು. ಸರ್ಕಾರ ಅವರ ಪುಸ್ತಕಗಳನ್ನು 
ಮುಟ್ಟುಗೋಲು ಹಾಕಿದಾಗ, ಗಾಂಧೀಜಿ ತಾವೇ ಪುಸ್ತಕಗಳನ್ನು ಹೊತ್ತು ಬಹಿರಂಗವಾಗಿ 
ಮಾರಿದರು. ತಮ್ಮ “ಹಿಂದ್‌ ಸ್ವರಾಜ್ಯ'” ಕೃತಿಯ ಪ್ರತಿಗಳನ್ನು 5, 10, ೨0ರೂ.ಗಳಿಗೆ 
ಮಾರಿದರು. (ಅದರ ಮೂಲ ಬೆಲೆ ಕೇವಲ ನಾಲ್ಕಾಣೆ ಮಾತ್ರ). ದಾಂಡೀಯಾತ್ರಯ ವೇಳೆ 
ಗಾಂಧೀಜಿ ಸಂಗ್ರಹಿಸಿದ ಅರ್ಧತೊಲೆ ಉಪ್ಪನ್ನು ಅಭಿಮಾನಿಯೊಬ್ಬರು ರೂ. 525ಕ್ಕೆ 
ಕೊಂಡುಕೊಂಡರು. ಅರ್ಧಶೊಲೆ ಬಂಗಾರದ ಬೆಲೆ ಆಕಾಲದಲ್ಲಿ ರೂ. 40 ಮಾತ್ರ ಇತ್ತು. 
ಜಗತ್ತಿನಲ್ಲೆಲ್ಲೂ ಒಬ್ಬ ಬನಿಯಾ ಅಂತಹ ಅಸಾಧ್ಯ ಬಲಗ ಉಪ್ಪನ್ನು ಮಾರಿರಲಿಲ್ಲ. 


90 ಬಹುರೂಪಿ ಗಾಂಧೀ 


ಜನ ತಮ್ಮ ಹಸ್ತಾಕ್ಷರ ಸಂಗ್ರಹಿಸಲು ಅಸಕ್ತರಾಗಿದ್ದಾರೆಂದು ಗಾಂಧೀಜಿಗೆ ಗೊತ್ತು. 
ಪ್ರತಿ ಹಸ್ತಾ ಕ್ಷರಕ್ಕೂ ರೂ.5 ನಿಗದಿ ಮಾಡಿದರು. ಸಾವಿರಾರು ರೂ. ದಾನವಿತ್ತವರಿಗೂ ಈ 
ರೂ. ೨ರ ಶುಲ್ಕದಿಂದ ವಿನಾಯಿತಿ ಇರಲಿಲ್ಲ . ಖಾದಿ ಮಾರಾಟವನ್ನು ಹೆಚ್ಚಿಸುವ ಸಲುವಾಗಿ 
ಗಾಂಧೀಜಿ ಒಮ್ಮೆ ಸೇಲ್ಸ್‌ಮ್ಯಾನ್‌ ಆಗಿ ಕೆಲಸ ಮಾಡಿದರು. ಬಲಗೈಯಲ್ಲಿ ಗಜಕಡ್ಡಿ 
ಎಡಗೈಯಲ್ಲಿ ಖಾದಿ ಬಟ್ಟಿಯ ಗಂಟನ್ನು ಹಿಡಿದು ಗಾಂಧೀಜಿ ಖಾದಿ ಮಾರಾಟದ 
ಆರ್ಡರುಗಳಿಗೆ ಸಹಿ ಹಾಕುತ್ತಾ ನಡೆದರು. ಬಿರುಸಿನ ವ್ಯಾಪಾರ ಮಾಡಿದರು. ಕೇವಲ 50 
ನಿಮಿಷಗಳಲ್ಲಿ ರೂ. 500 ಬೆಲೆಯ ಖಾದಿ ಮಾರಿದರು. ಇನ್ನೊಮ್ಮೆ ಪ್ರಯಾಣಿಸುತ್ತಿ ದ್ದಾಗ 
ದಾರಿಯಲ್ಲಿ ಪ್ರತಿ ರೈಲು ನಿಲ್ದಾಣದಲ್ಲೂ ಖಾದಿ ಮಾರಾಟ ಮಾಡಿದರು. ಅವರು ಉದ್ಭಾಟನೆ 
ಮಾಡಿದ ಖಾದಿ ಪ್ರದರ್ಶನವೊಂದರಲ್ಲಿ » ಒ೦ದೇ ವಾರದಲ್ಲಿ ರೂ. 4000 ಬೆಲೆಯ ಖಾದಿ 
ಮಾರಾಟವಾಯಿತು. ಸಾಮಾನ್ಯವಾಗಿ ಅಲ್ಲಿನ ವಾರ್ಷಿಕ ಖಾದಿ ಮಾರಾಟ ರೂ. 6000ಕ್ಕೆ 
ಮೂರಿರಲೇ ಇಲ್ಲ. ಅವರ ವಿನಂತಿಯಿಂದಾಗಿ ಒಂದು ಖಾದಿ ಭಂಡಾರದ ಮಾರಾಟ 
ವರ್ಷಪೊಂದರ ರೂ. 48 ರಿಂದ ರೂ. 65,312ಕ್ಕೆ ಏರಿತು. ಕಾಂಗ್ರೆಸ್‌ ಅಧಿವೇಶನದಲ್ಲಿ ನ 
ಕರಕುಶಲ ಕೈಗಾರಿಕಾ ವಸ್ತುಗಳ ಪ್ರದರ್ಶನಕ್ಕೆ ಬೇಟಿ ನೀಡಿದವರೆಲ್ಲರಿಗೂ ಗಾಂಧೀಜಿ 
ಪ್ರದರ್ಶಿತ ವಸ್ತುಗಳ ಪ್ರಚಾರ ಮಾಡಲು ವಿನಂತಿಸಿದರು. 


ವಿದೇಶೀವಸ್ತ್ರವನ್ನು ಬಹಿಷ್ಕರಿಸಲು ಗಾಂಧೀಜಿ ನೀಡಿದ ಕರೆಯಿಂದಾಗಿ 
ಬಂಗಾಲದಲ್ಲಿ, ವಿದೇಶೀ ವಸ್ತ್ರ ದ ಆಯಾಶದಲ್ಲಿ ಶೇಕಡಾ 50ರಷ್ಟು ಕಡಿತವಾಯಿತು. ಇತರ 
ಪ್ರಾಂತಗಳೂ ಬಂಗಾಲವನ್ನನುಸರಿಸಿದುವು. ವಿದೇಶೀ ವಸ್ತ್ರದ ವ್ಯಾಪಾರ ಕುಸಿಯಿತು. 
ಭಾರತದ ತನ್ನ ಏರುತ್ತಿರುವ ಬೇಡಿಕೆಗಳನ್ನು ಪೂರೈಸಲು, ಹೊರಗಿನಿಂದ 
ಆಮದಾಗುತ್ತಿರುವ ವಸ್ತುಗಳನ್ನು ತಾವೇ ಬೆಳೆಯಬೇಕೆಂದು ಗಾಂಧೀಜಿಗೆ ಅನಿಸಿತು. 
ಭಾರತಕ್ಕೆ ತೊಂದರೆಯಾಗದಿದ್ದಲ್ಲಿ ಮಾತ್ರ ಬ್ರಿಟಿಷ್‌ ವಾಣಿಜ್ಯ ವ್ಯವಹಾರವನ್ನು 
ಬೆಂಬಲಿಸತಕ್ಕದ್ದಂದೂ ಗಾಂಧೀಜಿ ನುಡಿದರು. ಬರೇ ಖಾದಿ ಉಟ್ಟುಕೊಂಡು, ಸುತ್ತಮುತ್ತ 
ವಿದೇಶೀ ವಸ್ತುಗಳನ್ನೇ ತುಂಬಿಕೊಂಡಿರುವುದರಿಂದ ಏನನ್ನೂ ಸಾಧಿಸಿದಂತಾಗಲಿಲ್ಲ ಎಂದು 
ಗಾಂಧೀಜಿಗೆ ಅನಿಸಿತು. ದೊಡ್ಡ ದೊಡ್ಡ ವ್ಯಾಪಾರಿಗಳು ಉದ್ಯಮಪತಿಗಳು ' 
ಬ್ರಿಟಿಷರೊಂದಿಗೆ ಷಾಮೂಲಾಗಿ ದೇಶವನ್ನು ಕೊಳ್ಳೆ ಹೊಡೆಯಲು ನೆರವಾಗುತ್ತಿ ದ್ದರು. 
ಗಾಂಧೀಜಿ ಇಡಿಯ ದೇಶಕ್ಕೆ ಖಾದಿ ತೊಡಿಸಿ, ಸಾಯುತ್ತಿರುವ ಗ್ರಾಮ ಕೈಗಾರಿಕೆಗಳನ್ನು 
ಪುನರುಜ್ಜೀವನಗೊಳಿಸಲು ಬಯಸಿದರು. 


ವಿರೋಧೀ ಸರ್ಕಾರದಿಂದ ಅವರಿಗಾವ ಪ್ರೋತ್ಸಾಹಧನವೂ ದೊರೆಯಲಿಲ್ಲ. ಜನರ 
ಅಸಡ್ಡೆ, ಅಸಹಕಾರ, ಜಿಗುಪ್ಸೆ ಬರಿಸುವಂತಹುದು. ಹೀಗಿದ್ದೂ ಜನತೆಗೆ ಸ್ಟಸಹಾಯ, 


ಬಹುರೂಪಿ ಗಾಂಧೀ 91 


ಸ್ವಂತ ಶ್ರಮದ ಅವಲಂಬನೆ ಮತ್ತು ಆಹಾರ ಪದಾರ್ಥಗಳು, ಬಟ್ಟಿ ಮತ್ತಿತರ ಮೂಲಭೂತ 
ಅವಶ್ಯಕತೆಗಳ ಉತ್ಪಾದನಾ ಕಲೆಗಳನ್ನು ಕಲಿಸಲು ಗಾಂಧೀಜಿ ಸ೦ಕಲ್ಪಿಸಿದ್ದರು. ಅಖಿಲ 
ಭಾರತ ಗ್ರಾಮೋದ್ಯೋಗ ಸಂಘ ಮತ್ತು ಅಖಿಲ ಭಾರತ ಚರಖಾ ಸಂನಗಳು ಸ್ಥಾಪಿಸಲ್ಪಟ್ಟು 
ಅವುಗಳ ಶಾಖೆಗಳು ದೇಶಾದ್ಯಂತ ತೆರೆಯಲ್ಪಟ್ಟವು. ವಾರ್ಧಾದ ಮಗನ"ವಾಡಿಯು 
ನೂಲುವಿಕೆ, ನೇಯ್ಗೆ ಕಾಗದ ತಯಾರಿ, ಚರ್ಮೋದ್ಯೋಗ, ಎಣ್ಣೆ ಗಾಣ, ಕೊಟ್ಟಣದ ಅಕ್ಕ 
ತಯಾರಿಕೆ, ಸಾಬೂನು ತಯಾರಿ, ಜೇನು ಸಾಕಣೆ, ಮರಗೆಲಸ ಮತ್ತು ಕಮ್ಮಾರ ವೃತ್ತಿ 
ಇತ್ಯಾದಿ ಚಟುವಟಿಕೆಗಳ ಕೇಂದ್ರವೇ ಆಯಿತು. ಮನೆಯಲ್ಲೇ ತಯಾರಾದ ಧಾನ್ಯದಿಂದ 
'ಪನಿಯಲ್ಲೇ ತಯಾರಿಸಿದ ರೊಟ್ಟಿ ಹೇಗೆ ಆತಿ ಅಗ್ಗವಾದುದೋ, ಹಾಗೆಯೇ ಮನೆಯಲ್ಲೇ 
ಸಯಾರಾದ ನೂಲಿನಿಂದ ಮನೆಯಲ್ಲೇ ನೇಯ್ದ ಬಟ್ಟೆಯೂ ಇಳಿದೆಲ್ಲಕ್ಕಿಂತಲೂ 
ಅಗ್ಗವಾದುದು ಎಂದು ಗಾಂಧೀಜಿ ಒತ್ತಿಹೇಳಿದರು. ಗಾಂಧೀಜಿಯ ವಿಚಾರದಲ್ಲಿ ಜೀವನ 
ಹಣಕ್ಕೆಂತಲೂ ಹೆಚ್ಚಿನದು. ದೀರ್ಪಕಾಲದ ನಿರುದ್ಯೋಗದಿಂದ ಉಂಟಾದ 
ಸೋಮಾರಿತನವನ್ನು ಕಂಡು ಅವರು ವ್ಯಗ್ರರಾಗುತ್ತಿ ದ್ದರು. ರಾಷ್ಟ್ರೀಯ ಸ್ಪಾಸ್ಥ್ರ್ಯದ ಈ 
ದೃಷ್ಠಿಕೋನದಿಂದ ವಿಚಾರಿಸಿದಾಗ ಗಾಂಧೀಜಿ ತಮ್ಮ ಅರ್ಥಶಾಸ್ತ್ರದ ಕಲ್ಪನೆಯನ್ನೇ 
ಪುನರ್ವಿಮರ್ಶಿಸಿದರು. ಅವರ ವಾದ ಈ ರೀತಿಯದಾಗಿತ್ತು. ಧಾರಾಳವಾಗಿ ಆಹಾರ 
ಧಾನ್ಯಗಳನ್ನು ನಾವು ಬೆಳೆದರೂ ಹೊರದೇಶಗಳಿಂದ ಗೋಧಿಯನ್ನು ಆಮದುಮಾಡುತ್ತೇವೆ 
ಎನ್ನುವುದು ನಿಮಗೆ ಗೊತ್ತೆ? ಅಕ್ಕಿಯ ಗುಣಾಂಶಗಳೆಲ್ಲವೂ ಕಳೆಯುವಂತೆ ಗಿರಣಿಗಳಲ್ಲಿ 
ತಯಾರಾದ ಅಕ್ಕಿಯ ಅನ್ನವನ್ನು ನಾವು ಉಣ್ಣುತ್ತೆ "ವೆ. ಮತ್ತು ಬೆಲ್ಲಕ್ಕಿಂತ ಕಡಿಮೆ 
ಪೌಷ್ಟಿಕವಾದ ಸಕ್ಕರೆಯನ್ನು ಸೇವಿಸುತ್ತೇವೆ. ಮಿಲ್ಲಿ ನಲ್ಲಿ ಬೀಸಿದ ಪೌಷ್ಠಿಕಾಂಶಗಳನ್ನು 
ಕಳೆದುಕೊಂಡ ಆಹಾರ ಪದಾರ್ಥಗಳನ್ನು ಕೊಳ್ಳುತ್ತೆ "ವೆ. ಈ ವ್ಯವಹಾರದಲ್ಲಿ 
ಅನಾರೋಗ್ಯವನ್ನು ಕ್ರಯಕೊಟ್ಟು ಪಡೆದುಕೊಳ್ಳುತ್ತೆ ವೆ. ಹಳ್ಳಿಯ ಗಾಣಿಗನನ್ನು 
ನಾಶಮಾಡಿದ್ದೇವೆ. ಐವತ್ತು ವರ್ಷಗಳ ಹಿಂದಿನ ಹಳ್ಳಿಗನಷ್ಟು ಇಂದಿನ ಹಳ್ಳಿಗ 
ಬುದ್ಧಿವ೦ತನಾಗಲೀ, ಸಮರ್ಥನಾಗಲಿ ಆಗಿಲ್ಲ. ಇಂದಿನ ಹಳ್ಳಿಗ ಕೊಡುತ್ತಲೇ 
ಹೋಗುವನೇ ಹೊರತು ಪಡೆಯುವುದು ಕಡಿಮೆ. ನನ್ನ ಯೋಜನೆಯಲ್ಲಿ, ಪಟ್ಟಣಗಳಲ್ಲಿ 
ಉತ್ಪಾದಿಸುವಷ್ಟೇ ಸಮರ್ಥವಾಗಿ ಹಳ್ಳಿಗಳಲ್ಲಿ ಉತ್ಪಾದಿಸಲಾಗುವಂತಹ ಯಾವ 
ವಸ್ತುವನ್ನೂ ಪಟ್ಟಣಗಳಲ್ಲಿ ಉತ್ಪಾದಿಸಲು ಬಿಡಲಾಗುವುದಿಲ್ಲ. ತಮ್ಮ ಅಕ್ಕಿಯನ್ನು ತಾವೇ 
ಕುಟ್ಟಲು, ತಮ್ಮ ಗೋಧಿಯನ್ನು ತಾವೇ ಬೀಸಲು, ಸಕ್ಕರೆಯ ಬದಲು ಬೆಲ್ಲವನ್ನು ಬಳಸಲು 
ಮತ್ತು ನೂತ ಬಟ್ಟ ನೇಯುವ ಜನರಿಗೆ ತಿಳಿಹೇಳಿದರು. ವಿದೇಶೀ ಸಂದರ್ಶಕರು ಬಂದಾಗ, 
ಕಂದುಬಣ್ಣದ ಬೆಲ್ಲದ ತುಂಡುಗಳನ್ನು ಮಾದರಿಗಾಗಿ ತೋರಿಸುತ್ತಿದ್ದರು. 


9) ಬಹುರೂಪಿ ಗಾಂಧೀ 


ಖಾದಿ, ಗಿರಣಿಬಟ್ಟಿಯೊಂದಿಗೆ ಪೈಪೋಟಿ ಮಾಡಬೇಕಾಗಿದೆ ಎನ್ನುವುದನ್ನು 
ಮರೆತುಬಿಡುವಂತೆ ತನ್ನ ದೇಶವಾಸಿಗಳಿಗೆ ಗಾಂಧೀಜಿ ಹೇಳಿದರು. “ಗಿರಣಿ ಮೂಲಕ 
ಸದಾಕಾಲವೂ ತನ್ನ ಬಟ್ಟಂ ಖು ದರವನ್ನು ಕಡಿಮೆಗೊಳಿಸಲು ಹೆಣಗಾಡುತ್ತಲೇ ಇರುವೆ. . 
ಆದರೆ ನಾವು ನ್ಯಾಭುಭನ್ನ ಮತ್ತು ಜೀವನಾವಶ್ಯಕ ನ್ಯಾಯಸಮ್ಮತ ವೇತನ ಕೊಡುವ ಬಗ್ಗೆ 

ಮ್ಮ ಗಮನವಿಡಬೇಕು. ಇಲ್ಲವಾದರೆ "ಅದೊಂದು ಪ್ರಜ್ಞಾರಹಿತ ಶೋಷಹಯಾದೀತು''. 
ಒಬ್ಬ ಹನನ ಉತ್ಪಾದಕ ತನ್ನ ಕೆಲಸಗಾರರಿಗೆ ದಿನ್ನೆ ಸಸ] ಗಳನ್ನು ಕೊಡುತ್ತಿದ್ದ. 
ಹ, ಕೈಯಿಂದ. ತಯಾ ರಿಸಿದ ಕಾಣದ ಇನ್ನೂ ಜಯತು ಅವನ i 
ಅವನಿಂದ ಅಗ್ಗದ ದರದಲ್ಲಿ ಕೊಳ್ಳಲು ಗಾಂಧೀಜಿ ನಿರಾಕರಿಸಿದರು. ಕೆಲಸಗಾರರಿಗೆ 
ಜೀವನಾವಶ್ಯಕ ಮೂಲವೇಶನ Fy ಒತ್ತಾಯಿಸಿದರು. 


ರೈತರನ್ನೂ, ಕುಶಲ ಕೆಲಸಗಾರರನ್ನೂ ಹೀರುವ ಮಧ್ಯವರ್ಶಿಗಳನ್ನು ನಿವಾರಿಸಲು 
ಗಾಂಧೀಜಿ ಬಯಸಿದರು. ಉಳುವ ರೈತರ ತಮ್ಮ ಉತ್ಪನ್ನಕ್ಕೆ ಸ ಸರಿಯಾದ ಪ್ರತಿಫಲ 
ದೊರೆಯುತ್ತಿಲ್ಲವೆಂದು ಗಾಂಧೀಜಿಗೆ ತಿಳಿಯಿತು. ಗ್ರಾಹಕರು ನೀಡುವ ಬೆಲೆಯ ಒಂದು 
ಅಂಶವಷ್ಟೇ ಅವರಿಗೆ ದೊರೆಯುತ್ತಿತ್ತು. ಅವರ ತೊಂದರೆ ಕಡಿಮೆ ಬೆಲೆಯದ್ದಾಗಿರಲಿಲ್ಲ. 
ಮಧ್ಯವರ್ಶಿ, ದಲ್ಲಾಳಿಗಳೇ ಆ ತೊಂದರೆ. ಆಹಾರ ವಸ್ತುಗಳು ಮತ್ತು ಬಟ್ಟೆಯ ಮೇಲಿನ 
ನಿಯಂತ್ರಣವನ್ನು ಗಾಂಧೀಜಿ ವಿರೋಧಿಸಿದರು. ಬನಿಯಾಗಳು ಕಳ್ಳಸಾಗಾಣಿಕೆ ಮತ್ತು 
ಲಾಭಕೋರತನಗಳಲ್ಲಿ ತೊಡಗುವುದನ್ನು ಖಂಡಿಸಿದರು. ವ್ಯಾಪಾರಿಗಳು ಪಂಚನೆಯಿಂದ 
ಅಪಾರ ಸಂಪತ್ತು ಕೂಡಿಹಾಕಿ, ತಾವು ದುರ್ಮಾರ್ಗದಿಂದ ಗಳಿಸಿದ ಹಣವನ್ನು ದಾನ 
ಧರ್ಮಗಳಿಗಾಗಿ ಬಳಸುವ ಮೂಲಕ ಪಾಪಮುಕ್ತರಾಗುವೆವೆಂದು ತಿಳಿದು ತಮ್ಮನ್ನೇ ತಾವು 
ವಂಚಿಸಿಕೊಳ್ಳುತ್ತಿರುವರೆಂದು ಆಪಾದಿಸಿದರು. “ದೊಡ್ಡ ವ್ಯಾಪಾರಿಗಳು ಮತ್ತು 
ಬಂಡವಾಳಗಾರರು ಮಾತಿನಲ್ಲಿ ಬ್ರಿಟಿಷ್‌ ಸರಕಾರವನ್ನು ವಿರೋಧಿಸುತ್ತಾರೆ. ಆದರೆ 
ಕಾರ್ಯದಲ್ಲಿ ಅವರ ಇಚ್ಛೆಯಂತೆ ವ್ಯವಹರಿಸಿ ಆ ಮೂಲಕ ಲಾಭಗಳಿಸುತ್ತಾರೆ. ಅವರಿಗೆ 
ದೊರೆಯುವ ಲಾಭವೇನೋ ಕೇವಲ ಶೇಕಡಾ 5. ಉಳಿದ ಶೇಕಡಾ 95 ಬ್ರಿಟಿಷ್‌ ಸರ್ಕಾರಕ್ಕೆ. 
ಭಾರತೀಯ ವ್ಯಾಪಾರಿಗಳು ವಿದೇಶಿ ಮಾಲುಗಳನ್ನು ಭಾರತೀಯ ಮಾಲುಗಳೆಂದೇ 
ಸುಳ್ಳುಯೇಳಿ ಮಾರಿದುದರಿಂದಲೇ ಸ್ವದೇಶೀ ಚಳುವಳಿ ತಣ್ಣಗಾಯಿತೆಂದು ನನಗೆ 
ತಿಳಿದುಬಂದಿದೆ. ವ್ಯಾಪಾರಿಗಳಿಂದಾಗಿಯೇ ಭಾರತ ಪರದಾಸ್ಯಕ್ಕೊಳಗಾಯಿತು ಎಂಬುದು 
ನನಗೆ ಗೊತ್ತು. ವ್ಯಾಪಾರಿಗಳ ಮೂಲಕವೇ ಭಾರತ ತನ್ನ ಸ್ವಾತಂತ್ರ್ಯವನ್ನು 
ಮರಳಿಪಡೆಯುವುದೆಂದೂ ನನಗ ಖಂಡಿತ ನಂಬಿಕೆ ಇದೆ” ಎಂದು ಗಾಂಧೀಜಿ 
ಬನಿಯಾಗಳನ್ನುದ್ದೇಶಿಸಿ ಹೇಳಿದರು. 


ಬಹುರೂಪಿ ಗಾಂಧೀ 93 


ಲೇಖಕ- ಸಂಪಾದಕ 


ಗಾಂಧೀಜಿ ಇಂಡಿಯನ್‌ ಒಪಿನಿಯನ್‌, ಯಂಗ್‌ ಇಂಡಿಯಾ, ನವಜೀವನ ಮತ್ತು 
ಹರಿಜನ ಪತ್ರಿಕೆಗಳ ಸಂಪಾದಕರಾಗಿದ್ದರು. ತಮ್ಮದೇ ಮುದ್ರಣಾ ಲಯದಲ್ಲಿ ಅವುಗಳನ್ನು 
ಮುದ್ರಿಸಿ ಪ್ರಕಟಿಸಿದರು. ಇತರರ ಸ್ವಾಮ್ಯಕ್ಕೂಳಪಟ್ಟ ಮುದ್ರಣಾಲಯದಲ್ಲಿ ತಮ್ಮ 
ಪತ್ರಿಕೆಗಳನ್ನು ಮುದ್ರಿಸಿದರೆ ತಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ವ್ಯಕ್ತಪಡಿಸುವುದು 
ಸಾಧ್ಯವಾಗಲಾರದೆಂದು ಅವರ ಅನಿಸಿಕೆಯಾಗಿತ್ತು. ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆಯ 
ಹೊಣೆಯನ್ನು ಗಾಂಧೀಜಿ ಹೊತ್ತುಕೊಂಡಾಗ ಅದು ನಷ್ಟದಲ್ಲಿ ನಡೆಯುತ್ತಿತ್ತು. 
ಮುದ್ರಣಾಲಯವನ್ನು ನಗರ ಮಧ್ಯದಿಂದ ದೂರವಾದ ಫೀನಿಕ್ಸ್‌ ಆಶ್ರಮಕ್ಕೆ ಒಯ್ಯಲು 
ಗಾಂಧೀಜಿ ನಿರ್ಧರಿಸಿದರು. ಅದೊಂದು ವಿಫಲ ಯತ್ನವಾದೀತೆಂದು ಅವರ ಗೆಳೆಯರ 
ಅನಿಸಿಕೆಯಾಗಿತ್ತು. ಗಾಂಧೀಜಿ ಮುದ್ರಣ ಯಂತ್ರಗಳನ್ನೂ, ಸಲಕರಣೆಗಳನ್ನೂ ಮತ್ತು 
ಪೀಠೋಪಕರಣಗಳನ್ನೂ ಚೊಕ್ಕವಾಗಿ ಒಂದು ಶೆಡ್ಡಿನಲ್ಲಿ ಹೊಂದಿಸಿದರು. ಪೆಟ್ರೋಲ್‌ನಿಂದ 
ನಡೆಯುವ ಹಳಯಂತ್ರ ಒಂದನ್ನು ಮುದ್ರಣ ಯಂತ್ರ ನಡೆಸಲು ಉಪಯೋಗಿಸಲಾಯಿತು. 
ಪ್ರತ್ಯೇಕ ಕೋಣೆಯೊಂದರಲ್ಲಿ ಗಾಂಧೀಜಿಯ ಕಛೇರಿ ಇತ್ತು. ಸಂಬಳದ ಕೆಲಸಗಾರನಾಗಲೀ, 
ಚಪರಾಸಿಯಾಗಲಿ ಇದ್ದಿಲ್ಲ. ಇಂಡಿಯನ್‌ ಒಪಿನಿಯನ್‌ ಪ್ರತಿ ಶನಿವಾರ 
ಪ್ರಕಟವಾಗುತ್ತಿತ್ತು. ಶುಕ್ರವಾರ ಮಧ್ಯಾಹ್ನದೊಳಗೆ ಲೇಖನಗಳ ಮೊಳೆ ಜೋಡಿಸುವ ಕೆಲಸ 
ಮುಗಿಯುತ್ತಿತ್ತು. ಆಶ್ರಮದ ಎಳೆಯ-ಹಿರಿಯ ಸದಸ್ಯರೆಲ್ಲ ಮೊಳ ಜೋಡಿಸುವ, 
ಮುದ್ರಿಸುವ, ಕಾಗದಗಳನ್ನು ಕತ್ತರಿಸುವ ಮತ್ತು ಹಾಳೆಗಳನ್ನು ಮಡಿಸುವ, ವಿಳಾಸಗಳನ್ನು 
ಅಂಟಿಸುವ ಮತ್ತು ಪತ್ರಿಕೆಗಳನ್ನು ಕಟ್ಟುಗಳನ್ನಾಗಿ ಮಾಡುವ ವಿವಿಧ ಕೆಲಸಗಳಲ್ಲಿ 
ನೆರವಾಗುತ್ತಿದ್ದರು. ಸಕಾಲದಲ್ಲಿ ಪತ್ರಿಕೆಗಳ ಕಟ್ಟುಗಳನ್ನು ರೈಲ್ವೆ ನಿಲ್ದಾಣಕ್ಕೂ ಅವರೇ 
ತಲುಪಿಸಬೇಕಾಗಿತ್ತು.. ಸಾಮಾನ್ಯವಾಗಿ ಅವರೆಲ್ಲ ಮದ್ಯರಾತ್ರಿಯವರೆಗೂ ಕೆಲಸ 
ಮಾಡುತ್ತಿದ್ದರು. ಕೆಲಸದ ವಿಪರೀತ ಒತ್ತಡವಿದ್ದಾಗ ಇತರರೊಂದಿಗೆ ಗಾಂಧೀಜಿಯೂ 
ಶುಕ್ರವಾರ ರಾತ್ರಿ ಇಡೀ ಎಚ್ಚರವಾಗಿರುತ್ತಿದ್ದರು. ಕೆಲವೊಮ್ಮೆ ಕಸ್ತೂರ್‌ಬಾ ಮತ್ತು ಇತರ 
ಮಹಿಳೆಯರೂ ನೆರವಾಗುತ್ತಿದ್ದರು. 


ಫೀನಿಕ್ಸ್‌ ಆಶ್ರಮದಲ್ಲಿ ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆ ಮುದ್ರಣವಾಗುವ ಹ 
ಮೊದಲ ರಾತ್ರಿಯೇ ಪೆಟ್ರೋಲ್‌ಯಂತ್ರ ಕೈಕೊಟ್ಟಿತು. ಕೈಯಲ್ಲಿ ತಿರುಗಿಸುವ ಚಕ್ರದ 
ನೆರವಿನಿಂದ ಗಾಂಧೀಜಿ ಮತ್ತು ಇತರ ದೃಢಕಾಯರಾದ ಆಶ್ರಮವಾಸಿಗಳು 
ಮುದ್ರಣಯಂತ್ರವನ್ನು ನಡೆಸಿ ಸಕಾಲದಲ್ಲಿ ಪತ್ರಿಕೆಯನ್ನು ಹೊರತಂದರು. ಈ ವ್ಯವಸ್ಥೆಗಳು 
ಗಾಂಧೀಜಿಗೆ ಮುದ್ರಣ ಕೆಲಸದ ವಿವರಗಳನ್ನು ತಿಳಿದುಕೊಳ್ಳಲು ನೆರವಾಯಿತು. ಅವರು 


94 ಬಹುರೂಪಿ ಗಾಂಧೀ 


ಲೇಖನಗಳನ್ನು ಬರೆದರು, ಮೊಳೆಗಳನ್ನು ಜೋಡಿಸಿದರು. ಮುದ್ರಣ ಕೆಲಸದಲ್ಲೂ 
ನೆರವಾದರು ಮತ್ತು ಕರಡಚ್ಚು ತಿದ್ದಿದರು. ಆನೇಕ ಎಳೆಯರೂ ಅವರೊಂದಿಗೆ ದುಡಿದರು. 


ಒಮ್ಮೆ, ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆಯ ಒಂದು ಆವೃತ್ತಿಯ ಮುದ್ರಣ 
ಪ್ರಕಾಶನಗಳರಡನ್ನೂ ಯುವಕರೇ ನಿರ್ವಹಿಸಿದರು. ಇಂಡಿಯನ್‌ ಒಪಿನಿಯನ್‌ ಇಂಗ್ಲಿಷ್‌, 
ಹಿಂದಿ, ಗುಜರಾತಿ ಮತ್ತು ತಮಿಳು ಈ ನಾಲ್ಕು ಭಾಷೆಗಳಲ್ಲಿ ಪ್ರಕಟವಾಗುತ್ತಿತ್ತು. 
ಸಂಪಾದಕರು ಮತ್ತು ಮೊಳೆ ಜೋಡಿಸುವವರ ಅಭಾವದಿಂದಾಗಿ ಆಮೇಲೆ ಇಂಗ್ಲಿಷ್‌ 
ಮತ್ತು ಗುಜರಾತಿಗಳಲ್ಲಿ ಮಾತ್ರ ಪ್ರಕಟವಾಯಿತು. ಭಾರತಕ್ಕೆ ಭೇಟ ನೀಡಿದ ವೇಳೆ 
ಮದರಾಸಿನ ಬಳಿ ಆಡ್ಯಾರ್‌ಗೆ ಸಂದರ್ಶಿಸಿದಾಗ ಅಲ್ಲಿನ ಮುದ್ರಣ ಕಾರ್ಯಗಳನ್ನು 
ಗಾಂಧೀಜಿ ಹೇಗೆ ಒಬ್ಬ ತಜ್ಞನ ದೃಷ್ಟಿಯಿಂದ ಪರಿಶೀಲಿಸಿದರನು ನ್ನುವುದನ್ನು ಶ್ರೀಮತಿ 
ಅನೀಬೆಸೆ೦ಂಟರು ಗಮನಿಸಿದರು. 


ವಾರಪತ್ರಿಕೆಗಳಲ್ಲದೆ ಫೀನಿಕ್ಸ್‌ ಮತ್ತು ನವಜೀವನ ಮುದ್ರಡಾಲಯಗಳಲ್ಲಿ 
ಇಂಗ್ಲಿಷ್‌, ಹಿಂದಿ ಮತ್ತು ಇತರ ಅನೇಕ ಭಾಷೆಗಳ ಪುಸ್ತಕಗಳೂ ಮುದ್ರಿತವಾಗುತ್ತಿದ್ದುವು. 
ಗಾಂಧೀಜಿ ಯಾವತ್ತೂ ಸರಕಾರದ ಬಳಿ ಭದ್ರತಾ ಹಣವನ್ನು ಒತ್ತೆ ಇಡುತ್ತಿರಲಿಲ್ಲ. ಅವರ 
ಸ್ವಂತ ಬರಹಗಳಿಂದ ಬಂದ ಲಾಭಾಂಶವೆಲ್ಲ ಖಾದಿಯ ಕೆಲಸಕ್ಕೆ ವಿನಿಯೋಗವಾಗುತ್ತಿತ್ತು. 
ಒಂದು ಲಕ್ಷ ರೂ. ಬೆಲೆಯ ನವಜೀವನ ಮುದ್ರಣಾಲಯವನ್ನು ಗಾಂಧೀಜಿ ಒಂದು ವಿಶ್ವಸ್ಥ 
`ಮಂಡಳಿಯಾಗಿ ಮಾಡಿದರು. 


ಕೆಟ್ಟದಾಗಿ. ಮುದ್ರಿಸುವುದನ್ನು ಒಂದು ಹಿಂಸೆಯೆಂದೇ ಗಾಂಧೀಜಿ 
ಪರಿಗಣಿಸುತ್ತಿದ್ದರು. ಒಳ್ಳೆಯ ಮೊಳೆಗಳು, ಬಾಳಿಕೆ ಬರುವ ಕಾಗದ ಮತ್ತು ಸರಳ 
ಸುಂದರವಾದ ಹೊದಿಕೆಗಳನ್ನು ಗಾಂಧೀಜಿ ಮೆಚ್ಚುತ್ತಿದ್ದರು. ಭಾರತದಂತಹ ಬಡದೇಶದ 
ಜನತೆಗೆ ಆಕರ್ಷಕ ಹೊದಿಕೆಯ ಬೆಲೆಬಾಳುವ ಪುಸ್ತಕಗಳು ಎಟುಕಲಾರವೆಂದು ಅವರಿಗೆ 
ತಿಳಿದಿತ್ತು. ಗಾಂಧೀಜಿಯ ಜೀವಿತ ಕಾಲದಲ್ಲಿ ನವಜೀವನ ಮುದ್ರಣಾಲಯ ಕಡಿಮೆ ಬೆಲೆಯ 
ಅನೇಕ ಪುಸ್ತಕಗಳನ್ನು ಹೊರತಂದಿತು. ಗುಜರಾತಿ ಭಾಷೆಯ ಅವರ ಆತ್ಮಕತೆಗೆ ಕೇವಲ 
12 ಆಣೆಗಳ ಬೆಲೆ” ನಿಗದಿಯಾಗಿತ್ತು. ದೇವನಾಗರಿಯಲ್ಲಿ ಇಳು! ಅಗ್ಗದ 
ಆವೃತ್ತಿಯನ್ನೂ ಹೊರಡಿಸಲಾಗಿತ್ತು. 


ಭಾರತಾದ್ಯಂತ ಒಂದೇ ಲಿಪಿಯನ್ನು ಬಳಸುವುದರ ಲಾಭ ಮತ್ತು ಅವಶ್ಯಕತೆಗಳನ್ನು 
ಗಾಂಧೀಜಿ ಪ್ರತಿಪಾದಿಸಿದರು. ಅದರಿಂದ ಓದುಗರು ಮತ್ತು ಮುದ್ರಕರಿಗೆ ಸಮಯ ಮತ್ತು. 
ಶ್ರಮಗಳ ಉಳಿತಾಯವಾಗುತ್ತದೆ ಎಂದು ಗಾಂಧೀಜಿ ಹೇಳುತ್ತಿದ್ದರು. ಸಾಮಾನ್ಯವಾಗಿ 


ಬಹುರೂಪಿ ಗಾಂಧೀ ೨೨ 


ಭಾರತದ ಎಲ್ಲ ಭಾಷೆಗಳೂ ಸಂಸ್ಕೃತದಿಂದಲೇ ಬಂದುದುವಾದ್ದರಿಂದ ಅವರು 
ದೇವನಾಗರಿ ಲಿಪಿಯನ್ನೇ ಈ ಉದ್ದೆ ಕ್ಕೆ ಸೂಕ್ತವೆಂದು ಭಾವಿಸಿದ್ದ ರು. ಇಂಡಿಯನ್‌ 
ಒಪಿನಿಯನ್‌ನಲ್ಲಿ ಒಂದು ಪುಟವನ್ನು ತುಲಸೀ ರಾಮಾಯಣದ ಹಿಂದೀ ಅಿಪಿಯಲ್ಲಿ 
ನೀಡಿದ ವಿವರಣೆಗೆ೦ದೇ ಮೊಸಲಿಡಲಾಗಿತ್ತು. ತಮ್ಮ ಕೃತಿಗಳ ಸ್ವಾಮ್ಯದ ಬಗ್ಗೆ ಗಾಂಧೀಜಿ 
ತಲೆಕೆಡಿಸಿಕೊಳ್ಳಲಿಲ್ಲ .. ಅವರು ಸಂಪಾದಿಸಿದ ಪತ್ರಿಕೆಗಳಲ್ಲಿ ನ' ಬರಹಗಳು ಎಲ್ಲ ರ 
ಸ್ವತ್ತಾ ಗಿದ್ದ ಪು. ಅವರ ಬರಹಗಳನ್ನು ವಿಕೃತಗೊಳಿಸಿ ಬರೆದ ಪ್ರಸಂಗಗಳು ಬಂದಾಗಷ್ಟೇ 
ಗಾಂಧೀಜಿ ಕೃತಿಸ್ವಾಮ್ಯದ ಹಕ್ಕುಗಳನ್ನು ಚಲಾಯಿಸಲು ಒಪ್ಪಿದರು. 


ಮಕ್ಕಳ ಪುಸ್ತಕಗಳನ್ನು ಒಳ್ಳೆಯ ಕಾಗದದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮುದ್ರಿಸಬೇಕು 
ಮತ್ತು ಪ್ರತಿ ಸಂಗತಿಯನ್ನೂ ಚಿತ್ರಗಳಿಂದ ವಿವರಿಸಬೇಕು ಎಂದು ಗಾಂಧೀಜಿಯ 
ಇಚ್ಛೆಯಾಗಿತ್ತು. ಮಕ್ಕಳ ಪುಸ್ತಕಗಳು ಬಹಳ ದಪ್ಪವಾಗಿರಬಾರದು ಎನ್ನುತ್ತಿದ್ದರು 
ಗಾಂಧೀಜಿ. 


ಒಮ್ಮೆ, ರಾಷ್ಟ್ರೀಯ ಶಿಕ್ಷಣದ ಉಸ್ತುವಾರಿಯಲ್ಲಿದ್ದ ಆಶ್ರಮವಾಸಿಯೊಬ್ಬರು 
ಮಕ್ಕಳಿಗೆಂದು ಬಾಲಬೋಧೆಯೊಂದನ್ನು ಹೊರತಂದರು. ಅದರ ಪ್ರತಿ ಪುಟದಲ್ಲೂ 
ಚಿತ್ರಗಳಿದ್ದುವು. ಮತ್ತು ಅದನ್ನು ಬಣ್ಣ ಬಣ್ಣದ ಆರ್ಟ್‌ ಕಾಗದದಲ್ಲಿ ಮುದ್ರಿಸಲಾಗಿತ್ತು. 
ಹೆಮ್ಮೆಯಿಂದ ಅದನ್ನು ರಚಿಸಿದವರು “ಬಾಪೂಜಿ, ಬಾಲಬೋಧೆ ಪುಸ್ತಕವನ್ನು 
ನೋಡಿದಿರಾ? ಆ ಪುಸ್ತಕದ ಇಡೀ ಕಲ್ಪನೆಯೇ ನನ್ನದು'' ಎಂದರು. ಗಾಂಧೀಜಿ “ಹೌದು, 
ಅದು ಸುಂದರವಾಗಿದೆ. ಆದರೆ ನೀವು ಅದನ್ನು ಯಾರಿಗೋಸ್ಕರ ಮುದ್ರಿಸಿದ್ದೀರಿ? ಐದು 
ಆಣೆ ಬೆಲೆಯ ಈ ಪುಸ್ತಕವನ್ನು ಎಷ್ಟು ಮಂದಿ ಓದುಗರು ಕೊಂಡುಕೊಳ್ಳಲು ಸಾಧ್ಯ? 
ಭಾರತದ ಹಸಿದ ಕೋಟ ಕೋಟಿ ಜನಗಳ ಮಕ್ಕಳ ಶಿಕ್ಷಣದ ಹೊಣೆಗಾರಿಕೆ ನಿಮ್ಮ ಮೇಲಿದೆ. 
ಬೇರೆ ಪುಸ್ತಕಗಳಿಗೆ ಒಂದು ಆಣೆ ಬೆಲೆಯಾದರೆ, ನಿಮ್ಮದಕ್ಕೆ ಎರಡೇ ಪೈಗಳಿರಬೇಕು'' 
ಎಂದರು. ಒಮ್ಮೆ ಗಾಂಧೀಜಿ ಎರಡಾಣೆ ಬೆಲೆಯ ವಾರಪತ್ರಿಕೆಯೊಂದರ ಹೊಣೆ ಹೊತ್ತು 
ಅದರ ಬೆಲೆಯನ್ನು ಪ್ರತಿಗೆ ಒಂದಾಣೆಗೆ ಇಳಿಸಿದರು. ಮುದ್ರಣದಲ್ಲಿ ಗಾಂಧೀಜಿಗೆ ಹಣ 
ಉಳಿಸುವುದೇ ಅಂತಿಮ ಗುರಿಯಾಗಿರಲಿಲ್ಲ. 


ಒಮ್ಮೆ ನವಜೀವನ ಮುದ್ರಣಾಲಯವು ಗೋಖಲೆಯವರ ಬರಹಗಳ ಮತ್ತು 
ಭಾಷಣಗಳ ಗುಜರಾತಿ ಅನುವಾದವನ್ನು ಪ್ರಕಟಿಸುವ ಯೋಜನೆಯನ್ನು ಕೈಗೆತ್ತಿಕೊಂಡಿತು. 
ಪುಸ್ತಕ. ಮುದ್ರಣಗೊಂಡಾಗ ಮುನ್ನುಡಿ ಬರೆಯಲು ಗಾಂಧೀಜಿಯನ್ನು 
ಕೇಳಿಕೊಳ್ಳಲಾಯಿತು. ಗಾಂಧೀಜಿ ಭಾಷಾಂತರ ತುಂಬ ಕೀಳ್ಮಟ್ಟದ್ದೆ೦ಂದೂ, ಅದನ್ನು 


96 ಬಹುರೂಪಿ ಗಾಂಧೀ 


'ನಾಶಮಾಡಿ ಬೇರೆಯೇ ಅನುವಾದ ತಯಾರಿಸಬೇಕೆಂದೂ ಸಲಹೆ ನೀಡಿದರು. ಈಗಾಗಲೇ 
ಅದರ ಮುದ್ರಣ ಕಾರ್ಯಕ್ಕೆ 700 ರೂ. ವೆಚ್ಚ ತಗುಲಿದೆ ಎಂದು ತಿಳಿಸಿದಾಗ ಗಾಂಧೀಜಿ 
ರೇಗಿ “ಈಗ ಮಾಡಿದ ವೆಚ್ಚ ಸಾಲದೇ? ಹೊದಿಕೆಗಳಿಗೆ ಮತ್ತು ಬೈಂಡಿಂಗ್‌ಗೆ ಇನ್ನಷ್ಟು 
ಸುರಿದು ಈ ಪ್ರಯೋಜನಕ್ಕೆ ಬಾರದ ಕಸವನ್ನು ಸಾರ್ವಜನಿಕರಿಗೆ ಕೊಡುವುದು ಸೂಕ್ತವೆಂದು ' 
ನಿಮ್ಮೆಚಿಕೆಯೇನು? .ಕೆಟ್ಟ ಸಾಹಿತ್ಯವನ್ನು ವಿತರಣೆಮಾಡಿ ಜನರ ಅಭಿರುಚಿಯನ್ನು 
ಕೆಡಿಸುವುದು ನನಗೆ ಇಷ್ಟವಿಲ್ಲ'' ಎಂದು ನುಡಿದರು. ಇಡಿಯ ಮುದ್ರಿತ ಹಾಳೆಗಳನ್ನು 
ಸುಟ್ಟು ಬಿಡಲಾಯಿತು. ರದ್ದಿ ಅಂಗಡಿಗೂ ಕಳುಹಿಸಲಿಲ್ಲ. 


ಗಾಂಧೀಜಿ ಪತ್ರಿಕಾಸ್ಟಾತ೦ತ್ರ್ಯವನ್ನು ಸದಾ ಸಮರ್ಥಿಸುತ್ತಿದ್ದರು. ಪ್ರಮುಖ 
ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸರ್ಕಾರ ನಿಯಂತ್ರಿಸಿದಾಗಲೆಲ್ಲಾ ಗಾಂಧೀಜಿ 
ತಮ್ಮ ಪತ್ರಿಕೆಗಳ ಪ್ರಕಟಣೆಯನ್ನೇನಿಲ್ಸಿ ಸಿಬಿಡುತ್ತಿದ್ದರು. ಗಾಂಧೀಜಿಯ ಲೇಖನಸ್ಟಾತಂತ್ಯದ 
ಅರಿವಿದ್ದ ಸರ್ಕಾರ ಅವರ ಮುದ್ರಣಾಲಯವನ್ನು ಮುಟ್ಟುಗೋಲು ಹಾಕಿಕೊಂಡಿತು. ಅವರ 
ಕಾಗದ ಪತ್ರಗಳನ್ನು ನಾಶಮಾಡಲಾಯಿತು. ಗಾಂಧೀಜಿ ಮತ್ತವರ ಕಾರ್ಯಕರ್ತರು 
ಜೈಲುವಾಸ ಅನುಭವಿಸಿದರು. ಆದರೆ ಎಂದೂ ಗಾಂಧೀಜಿ ನಿರುತ್ಸಾಹಗೊಳ್ಳಲಿಲ್ಲ. “ಯಂತ್ರ 
ಮತ್ತು ಸೀಸದ ಮೊಳೆಗಳನ್ನು ನಾಶಮಾಡಬಹುದು. ಲೇಖನಿಯೇ ನಮ್ಮ 
ಕಾರ್ಯಾಗಾರವಾಗಲಿ. ಲೇಖನಗಳ .ಪ್ರತಿ ತೆಗೆಯುವವರೇ ನಮ್ಮ ಮುದ್ರಣ 
ಯಂತ್ರವಾಗಲಿ. ಪ್ರತಿಯೊಬ್ಬನೂ ತಾನೇ ಒಂದು ನಡೆದಾಡುವ ಪತ್ರಿಕೆಯಾಗಲಿ ಮತ್ತು 
ಬಾಯಿಂದ ಬಾಯಿಗೆ ಸುದ್ದಿಯನ್ನು ಮುಖ್ಚಿಸಲಿ. ಈ ಪತ್ರಿಕೆಯನ್ನು ಯಾವ ಸರ್ಕಾರವೂ 
ಬಗ್ಗು ಬಡಿಯಲಾರದು ಎಂದರು ಗಾಂಧೀಜಿ. 


ಜೈಲು ಹಕ್ಕಿ 

ಲ ಕೆ 
ಗಾಂಧೀಜಿ ದಂಗೆಯನ್ನು ಬೋಧಿಸಿದರು. ಸಾರ್ವತ್ರಿಕ ಕಾಯ್ದೆ ಭಂಗ 
ಚಳುವಳಿಗಳನ್ನು ಸಂಘಟಿಸಿದರು. ಮತ್ತು ಮತ್ತೆ ಮತ್ತೆ ಜೈಲುವಾಸಕ್ಕೊಳಗಾದರು. 
ಬಂಧನಕ್ಕೂಳಗಾದಾಡ ತಪ್ಪನ್ನು ಒಪ್ಪಿಕೊಂಡು ತಮಗೆ ಕಠಿಣ ಶಿಕ್ಷೆಯನ್ನೇ ವಿಧಿಸುವಂತೆ 
ಕೇಳಿಕೊಂಡರು. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರೇ ಒದಗಿಸಿದ ಸಾಕ್ಲಿಗಳಿಂದ ಅವರ 
ಮತ್ತು ಅವರ ಸಂಗಡಿಗರ ಮೇಲಿನ ಆಪಾದನೆ ರುಜುವಾತಾದುವು. ಮೂಲತಃ 
ಅಪರಾಧಿಗಳಿಗೆ ನೀಡಲಾಗುತ್ತಿದ್ದ, ಜೈಲುವಾಸದ ಭಯಾನಕ, ಅಪಮಾನಕಾರಿ ಕಷ್ಟ 


ಕಾರ್ಪಣ್ಯಗಳಿಂದ ಭಾರತೀಯರು ಭಯಗ್ರಸ್ತ ರಾಗುತ್ತಿದ್ದರು. ಆದರೆ ಗಾಂಧೀಜಿ ಅವರ 
ಹೃದಯಗಳಿಂದ ಈ ಭಯವನ್ನು ದೂರಮಾಡಿದರು. 


ಬಹುರೂಪಿ ಗಾಂಧೀ 97 


lubed ಹನ್ನೊಂದು ಬಾರಿ ಜೈಲುವಾಸ ಅನುಭವಿಸಿದರು. ಒಮ್ಮೆ ನಾಲ್ಕು 
'ದಿನಗಳಲ್ಲಿ ಮೂರು ಬಾರಿ ಸಸ ಅವರಿಗೆ ವಿಧಿಸಲಾದ ಎಲ್ಲ ಜೈಲು ಶಿಕ್ಷೆ ಕ್ಹಯನ್ನು 
ಹಾರ್ಟ ವಾಗಿ ಅನುಭವಿಸಬೇಕಾಗಿದ್ದರೆ ಗಾಂಧೀಜಿ 11 ವರ್ಷ "೨9ದಿನಗಳ ಕಾಲ 
ಸೆರೆಮನೆಯಲ್ಲಿರಬೇಕಾಗಿತ್ತು. ಕೆಲವೊಮ್ಮೆ ಅವರ ಶಿಕ್ಷೆಯ ಆವಧಿಯಲ್ಲಿ ಕಡಿತ 
ಮಾಡಲಾಯಿತು. ಹೀಗೆ ಗಾಂಧೀಜಿ ಒಟ್ಟು6 ವರ್ಷ 10 ತಿಂಗಳು ಸೆರೆಮನೆಯಲ್ಲಿ ಕಳೆದರು. 
ಮೊಟ್ಟಮೊದಲ ಬಾರಿ ಸೆರೆಮನೆಗೆ ಪ್ರವೇಶಿಸಿದಾಗ ಗಾಂಧೀಜಿಗೆ 39 ವರ್ಷ ಪ್ರಾಯ. 
ಕೊನೆಯ ಬಾರಿಗೆ ಜೈಲನ್ನು ತ್ಯಜಿಸಿ ಹೊರಬಂದಾಗ ಅವರಿಗೆ 75 ವರ್ಷ. 


ಮೊದಲಿಗೆ ದಕ್ಷಿಣ ಆಫ್ರಿಕಾದ ಜೈಲನ್ನು ಗಾಂಧೀಜಿ ಐವರು ಸಶ್ಯಾಗ್ರಹಿಗಳೂಂದಿಗೆ 
ಪ್ರವೇಶಿಸಿದರು. ಜೈಲಿನ ಜೀವನದ ಬಗ್ಗೆ ಭಯಂಕರ ಕತೆಗಳನ್ನು ಕೇಳಿದ್ದ ಗಾಂಧೀಜಿ 
ಪ್ರಾರಂಭದಲ್ಲಿ ಸ್ವಲ್ಪ ಅಧೀರರಾಗಿದ್ದರು. ತಮಗೆ ರಾಜಕೀಯ ಖೈದಿಯಾಗಿ ವಿಶೇಷ 
ಸೌಕರ್ಯಗಳನ್ನು ಒದಗಿಸಲಾಗುವುದೇ, ಅಥವಾ ತಮ್ಮನ್ನು ತಮ್ಮ ಸಂಗಡಿಗರಿಂದ 
" ಬೇರ್ಪಡಿಸಲಾಗುವುದೇ ಎಂದೆಲ್ಲ ಯೋಚನೆಗೊಳಗಾದರು. ತಾನು ನ್ಯಾಯವಾದಿಯಾಗಿ 
ವಾದಿಸಿದ ನ್ಯಾಯಾಲಯದಲ್ಲೇ ಆರೊಪಿಯಾಗಿ ನಿಂತಾಗ ಒಮ್ಮೆ ಸ್ವಲ್ಪ 
ಕಸಿವಿಸಿಯಾಯಿತು. ಅವರಿಗೆ ಎರಡು ತಿಂಗಳು ಸಾದಾ ಶಿಕ್ಷಿವಿಧಿಸಲ್ಪಟ್ಟತು. 
ನ್ಯಾಯಾಲಯದ ಹೊರಗೆ ಕಾದಿದ್ದ ದೊಡ್ಡ ಗುಂಪನ್ನು ತಪ್ಪಿಸಿ, ಹಿಂಬಾಗಿಲಿನಿಂದ 
ಗಾಂಧೀಜಿಯನ್ನು ಕಾರಿನಲ್ಲಿ ಸೆರೆಮನೆಗೆ ಒಯ್ಯಲಾಯಿತು. 


ಜೈಲಿಗೆ ತಲುಪಿದ ಬಳಿಕ ಅವರು ಬೆರಳುಗಳ ಅಚ್ಚನ್ನು ಅಧಿಕಾರಿಗಳಿಗೆ 
ಕೊಡಬೇಕಾಯಿತು. ಅವರ ತೂಕವನ್ನು ಬರೆದುಕೊಂಡು, ಉಡುಪುಗಳನ್ನೆಲ್ಲ ತೆಗದು, 
ಕೊಳಕಾದ ಜೈಲು ಉಡುಪುಗಳನ್ನಿತ್ತ ರು. ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಇನ್ನಷ್ಟು 
ಸಂಗಾತಿಗಳು ಜೈಲಿಗೆ ಬರುತ್ತಿದ್ದರು. ಹದಿನೈದು ದಿನಗಳೊಳಗೆ ಸಂಖ್ಯೆ 150ಕ್ಕೇರಿತು 
ಅವರನ್ನೆಲ್ಲ ಕೇವಲ 50 ಮಂದಿಗೆ ಸಾಲುವಂತಹ ಚಿಕ್ಕ ಕೊಠಡಿಯಲ್ಲಿ 
ಕೂಡಿಹಾಕಲಾಯಿತು. ರಾತ್ರಿಕೆಲವು ಖೈದಿಗಳ ವಾಸ್ತವ್ಯಕ್ಕೆಂದೇ ಡೇರೆಗಳನ್ನು ಹಾಕಿದರು. 


ಜೈಲ್‌ ಇನ್ಸ್‌ಪೆಕ್ಟರ್‌, ಗವರ್ನರ್‌ ಮತ್ತು ಚೀಫ್‌ ವಾರ್ಡರ್‌ ದಿನಕ್ಕೆ ನಾಲ್ಕು ಅಥವಾ 

ಐದು ಸಾರಿ ಜೈಲಿಗೆ ಭೇಟ ನೀಡುತ್ತಿದ್ದರು. ಆಗ ಗಾಂಧೀಜಿ ಮತ್ತು ಇತರ ಕೈದಿಗಳು ತಮ್ಮ 
ಟೊಪ್ಪಿಗೆಗಳನ್ನು ಕೈಯ್ಯಲ್ಲಿ ಹಿಡಿದುಕೊಂಡು ಸಾಲಾಗಿ ನಿಲ್ಲಬೇಕಿತ್ತು. ಜೈಲಿನಲ್ಲಿ ಗಾಂಧೀಜಿ 
ಶರೀರಶ್ರಮದ ಕೆಲಸಮಾಡಲು ಮುಂದೆ ಬಂದರಾದರೂ, ಅವರಿಗೆ ಆ ಕೆಲಸ 
ದೊರೆಯಲಿಲ್ಲ. ಭಾರತೀಯರಿಗೆ ಜೈಲಿನ ಆಹಾರ ತುಂಬ ತ್ರಾಸದಾಯಕವಾಗಿತ್ತು. ಬೆಳಿಗ್ಗೆ 


98 ಬಹುರೂಪಿ ಗಾಂಧೀ 


ಸಂಜೆಗಳಲ್ಲಿ ಅವರಿಗೆ ಜೋಳದ ಗಂಜಿ ಕೊಡುತ್ತಿದ್ದರು. ಅದಕ್ಕೆ ಉಪ್ಪು, ಸಕ್ಕರೆ, ಹಾಲು 
ಅಥವಾ ತುಪ್ಪ ಏನನ್ನೂ ಹಾಕುತ್ತಿರಲಿಲ್ಲ. ಭಾರತೀಯರಿಗೆ ಅದನ್ನು ತಿನ್ನಲು 
ಸಾಧ್ಯವಾಗಲಿಲ್ಲ. ಕೆಲವು ದಿನ ಸಂಜೆ ಮಾಶ್ರಬೇಯಿಸಿದ ಬೀನ್ಸ್‌ ದೊರೆಯುತ್ತಿತ್ತು. ಅದಕ್ಕೂ 
ಸಕ್ಕರೆ ಅಥವಾ ಸಂಬಾರವೇನೂ ಹಾಕದೆ ಕೇವಲ ಉಪ್ಪನ್ನಷ್ಟೇ ಹಾಕಲಾಗುತ್ತಿತ್ತು. 
ಯೂರೋಪಿಯನ್‌ ಕೈದಿಗಳಿಗೆ ಮಾಂಸ, ಬ್ರೆಡ್ಡು ಮತ್ತು ತರಕಾರಿಗಳನ್ನು 
ಕೊಡಲಾಗುತ್ತಿತ್ತು. ಆ ತರಕಾರಿಗಳ ಸಿಪ್ಪೆಯನ್ನು, ಇತರ ತರಕಾರಿಗಳೊಂದಿಗೆ ಸೇರಿಸಿ, 
ಬೇಯಿಸಿ, ವರ್ಣೀಯ ಕೈದಿಗಳಿಗೆ ಬಡಿಸಲಾಗುತ್ತಿತ್ತು. ಜೈಲಿನ ಅಧಿಕಾರಿಗಳಿಗೆ 100 ಮಂದಿ 
ಭಾರತೀಯ ಕೈದಿಗಳ ಸಹಿಯುಳ್ಳ ದೂರನ್ನು ಗಾಂಧೀಜಿ ಸಲ್ಲಿಸಿದರು. ಅದಕ್ಕೆ"“ಇದು ಭಾರತ 
ಅಲ್ಲ. ೬7.'ಇ೦ದು ಸೆರೆಮನೆ, ರುಚಿ ರುಚಿಯಾದ ಆಹಾರವನ್ನು ಬಡಿಸಲು ಸಾಧ್ಯವಿಲ್ಲ'' 
ಎ೦ದು ಗಾಂಧೀಜಿಗೆ ಉತ್ತರ ಬಂತು. ಆದರೂ ಹದಿನೈದು ದಿನಗಳಲ್ಲಿ ಭಾರತೀಯ 
ಕೈದಿಗಳಿಗೂ ಅನ್ನ, ಬ್ರೆಡ್ಡು, ತರಕಾರಿಗಳು ಮತ್ತು ತುಪ್ಪ ದೊರಕಿಸುವುದರಲ್ಲಿ ಗಾಂಧೀಜಿ 
ಸಫಲರಾದರು. ತಮ್ಮ ಆಹಾರವನ್ನು ತಾವೇ ತಯಾರಿಸಲೂ ಅನುಮತಿ ದೊರೆಯಿತು. 
ಗಾಂಧೀಜಿ ಅಡಿಗೆಯಲ್ಲಿ ನೆರವಾದರು. ದಿನಕ್ಕೆರಡು ಬಾರಿ ಬಡಿಸುವ ಕೆಲಸವನ್ನೂ 
ಮಾಡಿದರು. ಇನ್ನೂ ಒಳ್ಳೆಯ ಮತ್ತು ಹೆಚ್ಚು ಆಹಾರಕ್ಕೆ ಒತ್ತಾಯಿಸದೆ ಗಾಂಧೀ ಅಣ್ಣನ 
ಅನುಯಾಯಿಗಳು ಅರೆಬೆಂದ ಗಂಜಿಯನ್ನೇ ಉಂಡರು. ತಮ್ಮ ಮೂರನೇ ಜೈಲುವಾಸದ 
ಅವಧಿಯಲ್ಲಿ ಅವರಿಗೆ ಆಹಾರದ ಸಮಸ್ಯೆ ಇರಲಿಲ್ಲ. ಆಗ ಅವರು ಕೇವಲ ಹಣ್ಣಿನ ಮೇಲೆ 
ಬದುಕುತ್ತಿದ್ದರು. ಮತ್ತು ಬೇಕಾದಷ್ಟು ಬಾಳೆಹಣ್ಣು, ಟೊಮೋಟೋ ಮುಂತಾದವು ಅವರಿಗೆ 
ದೊರೆಯುತ್ತಿದ್ದುವು. ಜೈಲಿನ ಕೆಲವು ಶಿಸ್ತುಗಳನ್ನು ಗಾಂಧೀಜಿ ಮೆಚ್ಚಿದರು. 
ಬಿಡುಗಡೆಯಾದ ಮೇಲೆ ಗಾಂಧೀಜಿ ಟೀ ಸೇವನೆ ಬಿಟ್ಟು ಬಿಟ್ಟರು ಮತ್ತು ಸೂರ್ಯಾಸ್ತದ 
ಮೊದಲೇ ಆಹಾರ ಸೇವಿಸುವ ಪರಿಪಾಠವಿಟ್ಟುಕೊ೦ಡರು. 


ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಮುಂದಿನ ಎರಡೂ ಅವಧಿಗಳ ಜೈಲುವಾಸದಲ್ಲಿ 
ಗಾಂಧೀಜಿ ತುಂಬ ಕಷ್ಟಗಳನ್ನನುಭವಿಸಿದರು. ಅವರಿಗೆ ಕಠಿಣ ಪರಿಶ್ರಮದ ಕೆಲಸ 
ವಿಧಿಸಲಾಯಿತು ಮತ್ತು ಯಾವ ನ್ಯಾಯಾಲಯದಲ್ಲಿ ಅವರು ಹತ್ತು ವರ್ಷಗಳ ಕಾಲ 
ನ್ಯಾಯವಾದಿಯಾಗಿದ್ದರೋ ಅದೇ ನ್ಯಾಯಾಲಯದಿಂದ ಅವರನ್ನು ಕೈಕೋಳಗಳನ್ನು ಹಾಕಿ 
ಸೆರೆಮನೆಗೆ ಒಯ್ಯಲಾಯಿತು. ಒಬ್ಬ ಶಿಕ್ಷಗೊಳಗಾದ ಸ್ಥ ಳೀಯ ಅಪರಾಧಿಯ ಉಡುಪನ್ನೇ 
ಗಾಂಧೀಜಿಗೆ ಹಾಕಲಾಯಿತು. ಸಣ್ಣದೊಂದು ಮಿಲಿಟರಿ ಟೊಪ್ಪಿಗೆ, ಕೈದಿಯ ಕ್ರಮ ಸಂಖ್ಯೆ 
ಮತ್ತು ಬಾಣದ ಗುರುತುಗಳನ್ನು ಹಾಕಿದ ದೊರಗಾದ, ದೊಗಳೆ ಅಂಗಿ, ಅದೇ 
ಗುರುತುಗಳಿರುವ ಚಿಕ್ಕ ಇಜಾರ ಮತ್ತು ಚರ್ಮದ ಚಪ್ಪಲಿಗಳು, ಇವೇ ಕೈದಿಗಳ ಉಡುಪು. 


ಬಹುರೂಪಿ ಗಾಂಧೀ 99 


ಸುರಿಯುತ್ತಿರುವ ಮಳೆಯಲ್ಲಿ ತಲೆಮೇಲೆ ತಮ್ಮ ಹಾಸಿಗೆಯನ್ನು ಹೊತ್ತುಕೊಂಡು 
ಗಾಂಧೀಜಿ ಆರು ಫರ್ಲಾಂಗುಗಳಷ್ಟು ದೂರ ದಿನೆವೂ ನಡೆಯಬೇಕಾಯಿತು. ನಿಕೃಷ್ಟ 
ನೀಗ್ರೋ ಮತ್ತು ಚೀನೀ ಖೈದಿಗಳ ಜತೆ ಗಾಂಧೀಜಿಯನ್ನಿರಿಸಿದರು. ಕೆಲವು ಜೈಲು ಖೈದಿಗಳು 
ಗಾಂಧೀಜಿಯನ್ನು ಬೈದು ಹೊಡೆದು ಮಾಡಿದರು. ಖಾಸಗಿ ಶೌಚಗೃಹಗಳಿರಲ್ಲಿಲ್ಲ 
ಎಲ್ಲವನ್ನೂ ಬಯಲಲ್ಲೇ ಮಾಡಬೇಕಾಗಿತ್ತು. ಆ ಖೈದಿಗಳ ಒರಟು ಅನಾಗರಿಕ 
ವರ್ತನೆಯಿಂದ ಗಾಂಧೀಜಿ ಹೌಹಾರಿದರು. ಅವರ . ಭಾಷೆಯು ಗಾಂಧೀಜಿಗೆ 
ತಿಳಿಯುತ್ತಿರಲಿಲ್ಲ. ಕೆಲವೇ ಸಮಯದಲ್ಲಿ ಗಾಂಧೀಜಿಯನ್ನು 4ಅಡಿಸ6 ಅಡಿಗಳ 
ಕೋಣೆಯಲ್ಲಿ ಪ್ರತ್ಯೇಕಿಸಿಟ್ಟರು. ಮಾಡಿನ ಸವಮೂಪದಲ್ಲಿ ಗಾಳಿ ಸಂಚರಿಸಲಷ್ಟೇ ಸಾಕಾಗುವ 
ಒಂದು ಕಿಂಡಿ ಮಾತ್ರ ಆ ಕೋಣೆಯಲ್ಲಿತ್ತು. ಬೀಗ ಹಾಕಿದ ಬಾಗಿಲ ಹಿಂದೆ ನಿಂತುಕೊಂಡೇ 
ಅವರು ತನ್ನ ಊಟ ಸೇವಿಸಬೇಕಾಯಿತು. ಪ್ರತಿ ದಿನವೂ ಗಾಂಧೀಜಿಯನ್ನು 
ವ್ಯಾಯಾಮಕ್ಕೆಂದು ಎರಡು ಬಾರಿ ಹೊರಗೆ ಕರೆದೊಯ್ಯುತ್ತಿದ್ದರು. ಅನ್ನದೊಂದಿಗೆ ತುಪ್ಪ 
ಕೂಡದಿದ್ದುದನ್ನು ಪ್ರತಿಭಟಿಸಿ, ಗಾಂಧೀಜಿ ಹದಿನೈದು ದಿನಗಳ ಕಾಲ ಅನ್ನವನ್ನೇ 
ಸೇವಿಸಲಿಲ್ಲ. ಬರೀ ಗಂಜಿಯನ್ನು ಒಂದು ಹೊತ್ತು ಮಾತ್ರ ಸೇವಿಸಿ ಬದುಕಿದರು. ಆ ನಂತರ 
ತುಪ್ಪ ಮತ್ತು ಬ್ರೆಡ್ಡುಗಳನ್ನು ಅವರಿಗೆ ನೀಡಲಾಯಿತು. ಗಾಂಧೀಜಿಗೆ. ಒಂದು ಮರದ 
ತಲೆದಿಂಬು, ತೆಂಗಿನ ನಾರಿನ ಚಾಪೆ, ಎರಡು ರಗ್ಗುಗಳು ಮತ್ತು ಕೆಲವು ಪುಸ್ತಕಗಳನ್ನು 
ಒದಗಿಸಲಾಗಿತ್ತು. ದಿನವೂ ಒಂದು ಬಕೇಟು ನೀರು ದೊರೆಯುತ್ತಿತ್ತು. ದೊಡ್ಡ ಬಚ್ಚಲ 
ಮೇಲಿರಿಸಿದ ಇನ್ನೊಂದು ಬಕೀಟು ಕೋಣೆಯೊಳಗಿನ ಕಕ್ಕಸಾಗಿ ಬಳಸಲ್ಪಡುತ್ತಿತ್ತು. ಕೈದಿಯ 
ಮೇಲೆ ನಿಗಾ ಇಡಲು ಕತ್ತಲಾದ ಮೇಲೆ ವಿದ್ಯುತ್‌ ದೀಪಪೊಂದು ಬೆಳಗುತ್ತಲೇ ಇತ್ತಾದರೂ 
ಅದು ಓದಲು ಸಾಕಾಗುವಷ್ಟು ಬೆಳಕು ಬೀರುತ್ತಿ ರಲಿಲ್ಲ. ಬದಲಾವಣೆಗೆಂದು ಗಾಂಧೀಜಿ 
ಎಂದಾದರೊಮ್ಮೆ ಕೋಣೆಯಲ್ಲೇ ಅತ್ತಿಂದಿತ್ತ ಶತಪಥ ಹಾಕಲು ತೊಡಗಿದರೆ, ವಾರ್ಡರ್‌ 
“ಹಾಗೆ ಸುತ್ತಾಡಬೇಡ, ನೆಲ ಹಾಳಾಗುತ್ತದೆ'' ಎಂದು ಬೊಬ್ಬೆ ಹಾಕುತ್ತಿದ್ದ. ಆ ಅಮೂಲ್ಯ 
ನೆಲವಾದರೋ ಡಾಮರ್‌ನಿಂದ ಮಾಡಿದ್ದಾಗಿತ್ತು. 


ಗಾಂಧೀಜಿ ಸ್ನಾನ ಮಾಡಬೇಕೆಂದು ಅಪೇಕೆ ಕೈಪಟ್ಟರೆ, ವಾರ್ಡರ್‌ ಅವರು ಬತ್ತಲೆ 
ಯಾಗಿಯೇ ಸ್ವಾನಗೃಹಕ್ಕೆ ಹೋಗಬೇಕೆಂದು ತಾಕೀಶುಮಾಡುತ್ತಿದ್ದ. ಸುಮಾರು 125 
ಅಡಿಗಳಷ್ಟು ದೂರ ನಗ್ದರಾಗಿ ನಡೆಯಲು ಗಾಂಧೀಜಿಯವರಿಂದಾಗುತ್ತಿ ರಲಿಲ್ಲ. ಕೊನೆಗೆ 
ಸ್ನಾನಗೃಹದಲ್ಲಿ ತನ್ನ “ಬಟ್ಟೆಗಳನ್ನು ನೇಶುಹಾಕಲು ಬಿಡಬೇಕೆನ್ನುವ ಗಾಂಧೀಜಿಯ 
ವಿನಂತಿಯನ್ನು ಮನ್ವಿ: ಸಲಾಯಿತು. ಇನ್ನೂ ಸ್ನಾನ ಮುಗಿಯುವ ಧಿ ತಕ್ಷಣ 
ಹೊರಗೆ ಬಲೇನ ಅಪು ಡೆಯಾಗುತ್ತಿತ್ತು. ಆಜ. ಬರದಿದ್ದರೆ ಒಬ್ಬ ನೀಗ್ರೋ ಅವರನ್ನು 
ಬಲಾತ್ಕಾರವಾಗಿ ಹೊರಗೆಳೆಯುತ್ತಿದ್ದ. 


100 ಬಹುರೂಪಿ ಗಾಂಧೀ 


ದಿನಕ್ಕೆ ಒಂಭತ್ತು ತಾಸುಗಳು ಅವರು ಅಂಗಿಗಳ ಕಿಸೆಗಳನ್ನು ತಯಾರಿಸುವುದು, 
ಹರಿದ ಬ್ಲಾಂಕೆಟುಗಳಿಗೆ ತೇಪೆ ಹಚ್ಚುವುದು ಅಥವಾ ವಾರ್ನಿಸು ಹಾಕಿದ ಕಬ್ಬಿಣದ 
ಬಾಗಿಲುಗಳಿಗೆ ಪಾಲಿಷು ಹಚ್ಚುವುದು ಇಂತಹ ಕೆಲಸಗಳನ್ನು ಮಾಡುತ್ತಿದ್ದರು. ಮೂರು 
ಗಂಟಿಗಳ ಕಾಲ ಬಾಗಿಲುಗಳನ್ನೂ, ನೆಲವನ್ನೂ ಉಜ್ಜಿದರೂ ಅವುಗಳ ಬಣ್ಣ 
ಮೊದಲಿನಂತೆಯೇ ಇರುತ್ತಿತ್ತು. ಪಾಯಖಾನೆ ತೊಳೆಯುವ ಕೆಲಸವೂ ಅವರಿಗೆ 
ದೊರೆಯಿತು. ಈ ಎಲ್ಲ ಕಷ್ಟಗಳನ್ನು ಗಾಂಧೀಜಿ ನಗು ನಗುತ್ತಾ ಅನುಭವಿಸಿದರು. ಆದರೆ 
ತನ್ನ ಸಂಗಾತಿಗಳ ಅವಸ್ಥೆಯನ್ನು ನೋಡಿ ಮರುಗಿದರು. ಅವರಲ್ಲಿ ಕೆಲವರು ಶ್ರಮವನ್ನು 
ಸಹಿಸಲಾರದೆ ಅತ್ತರು. ಇನ್ನೂ ಕೆಲವರು ಮೂರ್ಛೆಹೋದರು. ಅವರೆಲ್ಲರನ್ನೂ ಈ 
ಕಷ್ಟಕರವಾದ ಅಪಮಾನಕರ ಜೀವನಕ್ಕೆ ಎಳದುತರಲು ಗಾಂಧೀಜಿಯೇ ಕಾರಣರಾಗಿದ್ದರು. 
ಅವರ ಗುಲಾಮಗಿರಿಯನ್ನು ಹೋಗಲಾಡಿಸಲು, ಆತ್ಮಶ್ಯಾಗ ಮತ್ತು ಕಷ್ಟಾನುಭವಗಳೇ 
ದಾರಿ ಎಂದು ಗಾಂಧೀಜಿಯ ನಂಬಿಕೆಯಾಗಿತ್ತು. ಈ ನಂಬಿಕೆಯೇ ಗಾಂಧೀಜಿಗೆ : 
ಮನಶ್ಯಾಂತಿಯನ್ನು ಉಳಿಸಿಕೊಳ್ಳಲು ಸಹಾಯಮಾಡಿತು. 


ಬೆಳಿಗ್ಗೆ 6 ಗಂಟಿಗೆ ಮೊದಲೇ ಕೈದಿಗಳು ಸ್ನಾನ, ಶೌಚಗಳನ್ನು ಮುಗಿಸಿರಬೇಕು. 
ಏಳಕ್ಕೆ ಶ್ರಮ ದುಡಿತ ಪ್ರಾರಂಭ. ಅವರೆಲ್ಲ ದಿನಕ್ಕೆ ಒಂಭತ್ತು ಗಂಟಿಗಳ ಕಾಲ ಕಠಿಣ 
ಪರಿಶ್ರಮ ಮಾಡಬೇಕಾಗಿತ್ತು. ಅವರೆಲ್ಲರೊಡನೆ ಗಾಂಧೀಜಿ ಒಂದು ಮೈಲಿ ನಡೆದು ಒಣಗಿದ 
ಗಟ್ಟ ಭೂಮಿಯನ್ನು ಅಗೆದರು. ಅವರ ಬೆನ್ನು ನೋಯುತ್ತಿತ್ತು. ಅಂಗೈಯಲ್ಲಿ ಗುಳ್ಳೆಗಳಿಂದ 
ನೀರು ಒಸರುತ್ತಿತ್ತು. ಬಹಳ ಕಷ್ಟದಿಂದ ಗುದ್ದಲಿಯನ್ನು ಎತ್ತುತ್ತಿದ್ದರು. ಸ್ವಲ್ಪ 
ವಿಶ್ರಮಿಸಿದರೂ ಕಾವಲುಗಾರ ಜೋರಾಗಿ "ಮುಂದುವರಿಸಿ, ಮುಂದುವರಿಸಿ” ಎನ್ನುತ್ತಿದ್ದ. 
ಅವನ ವರ್ತನೆ ಸುಧಾರಿಸದಿದ್ದರೆ, ತಾವು ಕೆಲಸವನ್ನೇ ಮಾಡಲಾರೆವೆಂದು ಗಾಂಧೀಜಿಯೂ 
` ಅವನಿಗೆ ಎಚ್ಚರಿಕೆ ನೀಡುತ್ತಿದ್ದರು. ಈ ಮಾತಿಗೆ ಕಾವಲುಗಾರನೂ ಸ್ವಲ್ಪ ಮೆತ್ತಗಾದ. ತನಃ? 
ನಿಗದಿ ಮಾಡಲಾದ ಕೆಲಸವನ್ನು ಮಾಡಿ ಮುಗಿಸಲು ಬೇಕಾದ ಶಕ್ತಿಯನ್ನಿತ್ತು ತನ್ನ 
ಗೌರವವನ್ನು ಕಾಪಾಡುವಂತೆ ಗಾಂಧೀಜಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. 


ಗಾಂಧೀಜಿ ಭಾರತದಲ್ಲಿ "115 MAJESTY HOTEL"ನಲ್ಲಿ ತಂಗಿದ್ದಾಗ ಅವರ 
ವೆಚ್ಚಗಳನ್ನು ಸರ್ಕಾರವೇ ಭರಿಸುತ್ತಿತ್ತು. ಆದರೂ ತನ್ನ ಸಲುವಾಗಿ ಅಧಿಕಾಧಿಕ 
ವೆಚ್ಚಮಾಡುವುದು ಗಾಂಧೀಜಿಗೆ ಸಹನವಾಗಲಿಲ್ಲ. ಒಮ್ಮೆ ಅವರು ಜೈಲು ಅಧಿಕಾರಿಗೆ, ತನ್ನ 
ಕೋಣೆಯಲ್ಲಿರುವ ಎಲ್ಲ ಹೆಚ್ಚಿನ ಪೀಠೋಪಕರಣಗಳನ್ನೂ ಪಾತ್ರೆ ಪಡಗಗಳನ್ನೂ 
ಒಯ್ಯುವಂತೆ ಕೇಳಿಕೊಂಡರು. ಅವರು ಒಂದು ಕಬ್ಬಿಣದ ಮಂಚ ಮತ್ತು ಕೆಲವೇ 
ಪಾತ್ರೆಗಳನ್ನಷ್ಟೇ ಬಳಸಿದರು. ಈ ಎಲ್ಲಾ ಖರ್ಚುವೆಚ್ಚಗಳಿಗೆ ಬೇಕಾಗುವ ಹಣ ಭಾರತದ ಬಡ 


ಬಹುರೂಪಿ ಗಾಂಧೀ : 101 


ಮೂಕ . ಜನಕೋಟಯಿಂದ ವಸೂಲಾದ ತೆರಿಗೆಯಿಂದಲೇ ಬಂದುದು ಎನ್ನುವುದನ್ನು 
ಅವರಿಗೆಂದೂ ಮರೆಯಲು ಸಾಧ್ಯವಾಗಲಿಲ್ಲ. ಕೊನೆಯ ಬಾರಿಗೆ ಅವರನ್ನು 
ನಿರ್ಬಂಧದಲ್ಲಿರಿಸಿದ್ದ ಆಗಾಖಾನ್‌ ಅರಮನೆಯ ಬಗ್ಗ ಗಾಂಧೀಜಿ “ಸುತ್ತ ಮುತ್ತ ಕಾವಲು 
ಭಟರನ್ನಿಟ್ಟು ನನ್ನನ್ನು ನಿರ್ಬಂಧದಲ್ಲಿರಿಸಿರುವ ಈ ವಿಶಾಲ ಅರಮನೆಯನ್ನು ನಾನು, 
ಸಾರ್ವಜನಿಕ - ಹಣದ ದುರಪಯೋಗವೆಂದೇ - ತಿಳಿಯುತ್ತೇನೆ. ಜನ ಹಸಿವೆಯಿಂದ 
ಸಾಯುತ್ತಿರುವಾಗ ಇಂತಹ ಅರಮನೆಗಳು ವಾಸ್ತವವಾಗಿ ಮಾನವತೆಗೆಸಗಿದ ಅಪಚಾರ'' 
ಎಂದರು. 


ಭಾರತದಲ್ಲಿ ಗಾಂಧೀಜಿ ವಿಚಾರಣೆಯ ಪ್ರಥಮ ದೃಶ್ಯ ಸ್ಮರಣೀಯ, ಕಟಕಟಿಯಲ್ಲಿ 
ನಿಂತಿದ್ದ ಗಾಂಧೀಜಿಗೆ, ಇಂಗ್ಲಿಷ್‌ ಸೆಶನ್ಸ್‌ ನ್ಯಾಯಾಧೀಶ ತನ್ನ ಆಸನ ಸ್ವೀಕರಿಸುವ ಮುನ್ನ, 
ಗೌರವ ಸೂಚಕವಾಗಿ ತಲೆಬಾಗಿದರು. ಗಾಂಧೀಜಿಯ ವಿದ್ರೋಹೀ ಚಟುವಟಿಕೆಗಳಿಂದಾಗಿ 
ನ್ಯಾಯಾಧೀಶರು ಆರು ವರ್ಷಗಳ ಸಾದಾ ಶಿಕ್ಷೆಯನ್ನು ವಿಧಿಸಿದರು. ತಮ್ಮ ತೀರ್ಪಿನಲ್ಲಿ ಈ 
ಮಾತುಗಳನ್ನು ಬರೆದರು. “ರಾಜಕೀಯದಲ್ಲಿ ನಿಮ್ಮೊಡನೆ ವ್ಯತ್ಯಾಸವಿರುವವರೂ ನೀವೊಬ್ಬ 
ಉದಾತ್ತ, ಉನ್ನತ ಆದರ್ಶಗಳಿರುವ ಮಾತ್ರವಲ್ಲ ಒಬ್ಬ ಸಂತನ ಬಾಳನ್ನು ಬಾಳುತ್ತಿರುವ 
ವ್ಯಕ್ತಿಯೆಂದು ಒಪ್ಪುತ್ತಾರೆ.” ಗಾಂಧೀಜಿಯವರು ತನಗಾದ ದ್ರೋಹದ ಕಾನೂನಿನ 
ಶಿಕ್ಷೆಯನ್ನು ಕುರಿತು “ಭಾರತದ ಅತ್ಯಂತ ಜನಪ್ರಿಯ ದೇಶಪ್ರೇಮಿಗಳಲ್ಲಿ ಕೆಲವರಿಗೆ ಈ 
ಶಿಕ್ಷೆಯಾಗಿದೆ ಎನ್ನುವುದು ನನಗೆ ಗೊತ್ತು. ಆ ಕಾನೂನಿನನ್ವಯ ಶಿಕ್ಷೆ ಪಡೆಯುವುದು 
ನನಗೊಂದು ಗೌರವವೆಂದೇ ತಿಳಿಯುತ್ತೇನೆ. ಬೆಂಕಿಯೊಡನೆ ಸರಸವಾಡುತ್ತಿದ್ದೆನೆಂದು 
ನನಗೆ ತಿಳಿದಿತ್ತು. ಆದರೂ ನಾನು ಹಾಗೆಯೇ ಮಾಡುವೆ'' ಎಂದರು. ಗಾಂಧೀಜಿ 
ನ್ಯಾಯಾಲಯಕ್ಕೆ ಬಂದಾಗಲೂ, ಹೊರಗೆ ತೆರಳಿದಾಗಲೂ ಇಡಿಯ ನ್ಯಾಯಾಲಯವೇ 
ಎದ್ದು ನಿಂತು ಗೌರವ ಸೂಚಿಸಿತು. ಪೋಲೀಸರ ಗುಪ್ತತಂತೀ ಸಂದೇಶಗಳಲ್ಲಿ 
ಗಾಂಧೀಜಿಯನ್ನು “ಬೊಂಬಾಯಿ ರಾಜಕೀಯ ಮನುಷ್ಯ ನಂ. 50'' ಎಂದು 
ಸೂಚಿಸಲಾಗಿತ್ತು. ಬ್ಯಾರಿಸ್ಟರ್‌ಗಳ ಪಟ್ಟಿಯಿಂದ ಗಾಂಧೀಜಿಯ ಹೆಸರನ್ನು 
ಕಿತ್ತುಹಾಕಲಾಯಿತು. ಜೈಲಿನಲ್ಲಿ ಅವರ ಮತ್ತು ಗುರುತಿನ ಚಹರೆಗಳನ್ನು ಪಟ್ಟ 
ಮಾಡಲಾಯಿತು, ಏಕಾಂತವಾಸದಲ್ಲಿರಿಸಲಾಯಿತು. ಅವರಲ್ಲಿ ಸೊಂಟಕ್ಕೆ ಸುತ್ತಿದ 
ಪಂಚೆಯನ್ನುಳಿದು ಇನ್ನೇನೂ ಇರಲಿಲ್ಲ. ಆದರೂ ಅಧಿಕಾರಿಗಳು ಅವರ ಸೊಂಟವನ್ನು 
ಮುಖ್ಟಿ ಪರೀಕ್ಸಿಸಿದರು. ಅವರ ಕಂಬಳಿಗಳನ್ನೂ ಪರಿಸೋಧಿಸಲಾಯಿತು. ಗಾಂಧೀಜಿ ತನ್ನ 
ನೀರಿನ ಪಾತ್ರೆಯನ್ನು ಬೂಟುಗಾಲಿನಿಂದ ತುಳಿಯುವವರೆಗೂ ಎದುರಾಡಲಿಲ್ಲ. 
ಕೆಲವೊಮ್ಮೆ ಜಿಗುಪ್ಸೆಯಿಂದ ಸಂದರ್ಶಕರನ್ನು ನೋಡಲೂ ಬರೆಯುವ ಕಾಗದಗಳನ್ನು 
ಪಡೆಯಲೂ ನಿರಾಕರಿಸುತ್ತಿದ್ದರು. 


102 ಬಹುರೂಪಿ ಗಾಂಧೀ 


ಕಷ್ಠಕಾಲದಲ್ಲಿ ಗಾಂಧೀಜಿ ಎಂದೂ ಮುಖ ಗಂಟಿಕಿಕೊಳ್ಳಲಿಲ್ಲ, *ೆರಿಕಿರಿ 
ಮಾಡಿಕೊಳ್ಳಲಿಲ್ಲ. ಪ್ರತಿಬಾರಿ ಸೆರೆಮನೆಯಿಂದ ಹೊರಗೆ ಬಂದಾಗಲೂ ಅವರ ಮನಸ್ಸು 
ಇನ್ನಷ್ಟು ಶ್ರೀಮಂತವಾಗಿ, ಮನಸ್ಸಿನ ಶಾಂತಿ ನೆಮ್ಮದಿ ಮತ್ತಷ್ಟು ಹೆಚ್ಚಾಗಿರುತ್ತಿತ್ತು. 
ಸೆರೆಮನೆ, ವ್ಯಕ್ತಿಗೆ ಅವನ ಅಬ್ಯಾಸಗಳನ್ನು ಇನ್ನಷ್ಟು ಕ್ರಮಬದ್ಧಗೊಳಿಸುವ 
ವಿರಾಮತಾಣವಾಗಿ ಗಾಂಧೀಜಿಗೆ ಅನುಭವವಾಯಿತು. ಒಳ್ಳಯ ಸಂಗಾತಿಗಳ 
ಗೈರುಹಾಜರಿಯಲ್ಲಿ, ಪುಸ್ತಕಗಳೇ ಸಂಗಾತಿಗಳಾಗಬಲ್ಲವು ಎನ್ನುವುದೂ ಗಾಂಧೀಜಿಗೆ 
ಸೆರೆಮನೆಯಲ್ಲಿ ಅನುಭವಕ್ಕೆ ಬಂತು. ಸೆರೆಮನೆಯಲ್ಲಿ ಗಾಂಧೀಜಿ ಹಕ್ಕಿಯಂತೆ ಸ್ವಚ್ಛಂದ 
ಸಂತೋಷ ಅನುಭವಿಸಿದದು. ಗಾಂಧೀಜಿಗೆ ಓದು ತುಂಬ ಇಷ್ಟವಾದರೂ, ಜೈಲಿನ 
ಹೊರಗಡೆ ಅನೇಕ ಕಾರ್ಯಚಟುವಟಕೆಗಳಲ್ಲಿ ಮುಳುಗಿದ್ದ ಅವರಿಗೆ ಅಧ್ಯಯನಕ್ಕೆ 
ಪುರುಸೊತ್ತೇ ಸಿಗುತ್ತಿರಲಿಲ್ಲ. ಸೆರೆಮನೆಯಲ್ಲಿ ಅಧ್ಯಯನಕ್ಕೆ ಕಟ್ಟು ನಿಟ್ಟಾದ ಕ್ರಮವನ್ನವರು 
ಗೊತ್ತುಮಾಡಿದ್ದರು. ಅವರು ಉರ್ದು ಕಲಿತರು, ಸಂಸ್ಕೃತ, ತಮಿಳು, ಹಿಂದಿ, ಗುಜರಾತಿ 
ಮರ್ತು ಇಂಗ್ರೀಷ್‌ ಭಾಷೆಗಳ ಪುಸ್ತಕಗಳನ್ನೋದಿದರು. ಒಮ್ಮೆ ಎರಡೇ ವರ್ಷಗಳಲ್ಲಿ 
ಗಾಂಧೀಜಿ ಧರ್ಮ, ಸಾಹಿತ್ಯ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ಪ್ರಸಿದ್ಧ ಗ್ರಂಥಕಾರರ 150 
ಕೃತಿಗಳನ್ನೋದಿ ಮುಗಿಸಿದರು. ಗೀತೆ, ಕುರಾನ್‌, ಬೈಬಲ್‌ಗಳನ್ನೂ ಬೌದ್ಧಮತ, ಸಿಖ್ಬು, 
ಜೂರಾಷ್ಟ್ರಿಯನ್‌ ಮತಗಳ ಪುಸ್ತಕಗಳನ್ನು ಓದಿದರು. , ಅವರು ರಾಮಾಯಣ, 
ಮಹಾಭಾರತ, ಉಪನಿಷತ್ತು, ಮನಸ್ಮ್ಮೃತಿ ಮತ್ತು ಪಾತಂಜಲಿಯ ಯೋಗಸೂತ್ರಗಳನ್ನೂ 
ಅಧ್ಯಯನ ಮಾಡಿದರು. ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ಸೆರೆಮನೆಯ 
ಸಂಗಾತಿಯೊಬ್ಬನಿಂದ ಜ್ಯೋತಿರ್ವಿಜ್ಞಾನದ ಪಾಠಗಳನ್ನು ಹೇಳಿಸಿಕೊಳ್ಳುತ್ತಿದ್ದರು. ಜೈಲು 
ಅಧಿಕಾರಿಗಳಿಂದ ದುರ್ಬೀನೊಂದನ್ನು ಪಡೆದು ನಕ್ಪತ್ರಗಳ ಅಧ್ಯಯನ ನಡೆಸಿದರು. 


ಸೆರೆಮನೆಯಲ್ಲಿ ಗಾಂಧೀಜಿ ದಿನವೂ ನಿಯಮಿತವಾಗಿ ಪ್ರಾರ್ಥನೆ ಸಲ್ಲಿಸಿ, 
ನಾಲ್ಕರಿಂದ ಆರುಗಂಟಿಗಳ ಕಾಲ ನೂಲುವ ಹಾಗೂ ವೇಗವಾಗಿ ನಡೆಯುವ 
ಅಬಭ್ಯಾಸವಿರಿಸಿಕೊಂಡಿದ್ದರು. ಆಗಾಖಾನ್‌ ಅರಮನೆಯಲ್ಲಿ 75ರ ಗಾಂಧೀಜಿ, ಕಸ್ತೂರ್‌ಬಾಗೆ 
ಮತ್ತು ಮೊಮ್ಮಗಳಿಗೆ ಭೂಗೋಲ, ಜ್ಯಾಮಿತಿ, ಚರಿತ್ರೆ, ಗುಜರಾತಿ ವ್ಯಾಕರಣ ಮತ್ತು 
ಸಾಹಿತ್ಯಗಳ ಪಾಠ ಹೇಳುತ್ತಿದ್ದ ರು. ಅದಕ್ಕೆ ಮೊದಲು ಸೆರೆಮನೆಯ ಚೀನಿ 
ಸಂಗಾತಿಯೊಬ್ಬನಿಗೆ ಇಂಗ್ಲಿಷ್‌ ಪಾಠವನ್ನೂ, ಐರಿಷ್‌ ಜೈಲರ್‌ ? ಬ್ಬನಿಗೆ ಗುಜರಾತಿ 
ಪಾಠವನ್ನೂ ಮಾಡಿದ್ದ ರು. ಮಕ್ಕ ಳಿಗಾಗಿ ಪಠ್ಯಪುಸ್ತ ಕವನ್ನೂ ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹ 
ಹೋರಾಟದ ಚರಿತ್ರೆ ಯನ್ನು ಕುರಿತು ಪುಸ್ತ ಕವನ್ನೂ ಗಾಂಧೀಜಿ ಸೆರೆಮನೆಯಲ್ಲಿ ಬರೆದರು. 
ಉಪನಿಷತ್‌ ಶ್ರೋಕಗಳನ್ನೂ, ಬಾರತೀಯ ಸಂತಕವಿಗಳ ಹಾಡುಗಳನ್ನೂ ಇಂದ್ದಿ ಷ್‌ಗೆ 


ಬಹುರೂಪಿ ಗಾಂಧೀ 103 


ಭಾಷಾಂತರಿಸಿದರು. ಅವುಗಳ ಸಂಗ್ರಹವೇ “ಜೈಲಿನಿಂದ ಬರೆದಹಾಡುಗಳು'' (Songs 
fromthe Prison) ಎ೦ದು ಪ್ರಕಟವಾಯಿತು. ನೂರಾರು ಪತ್ರಗಳನ್ನು ಸೆರೆಮನೆಯಿಂದಲೇ 
ಗಾಂಧೀಜಿ ಆಶ್ರಮವಾಸಿಗಳಿಗೆ, ಸಹಕಾರ್ಯಕರ್ತರಿಗೆ, ಜೈಲು ಅಧಿಕಾರಿಗಳಿಗೆ 
ಗವರ್ನರರು, ವೈಸ್‌ರಾಯರುಗಳಿಗೆ ಮತ್ತು ಬ್ರಿಟಷ್‌ ಪ್ರಧಾನಿಗಳಿಗೆ ಬರೆದರು. 
ಪ್ರತಿವಾರವೂ ಆಶ್ರಮದ ಮಕ್ಕಳಿಗೆ ಸ್ವಾರಸ್ಯಕರ ಪತ್ರಗಳು ಗಾಂಧೀಜಿಯಿ೦ದ ಬರುತ್ತಿ ದ್ದವು. 
“ರೆಕ್ಕೆಗಳಿಲ್ಲದೇ ನೀವು ಹಾರಲು ಕಲಿತರೆ ನಿಮ್ಮೆಲ್ಲ ತೊಂದರೆಗಳು ದೂರಾಗುವುವು. ನನಗೆ 
ರೆಕ್ಕೆಗಳಿಲ್ಲವಾದರೂ ಪ್ರತಿದಿನವೂ ನಿಮ್ಮೆಡೆಗೆ ಆಲೋಚನೆಗಳ ಮೂಲಕ ಹಾರಿಹಾರಿ 
ಬರುತ್ತೇನೆ. ನೋಡಿ ಇಲ್ಲಿ ವಿಮಲಾ ಇದ್ದಾಳೆ. ಅಲ್ಲಿ ಹರಿ ಇದ್ದಾನೆ.” ಇದು ಅಂತಹ ಅದ್ಭುತ 
ಪತ್ರಗಳಲ್ಲೊ ೦ದು. 


ಸೆರೆಮನೆಯ ಶಿಸ್ತು ಬದ್ಧ ಜೀವನದ ಲಾಭಗಳನ್ನೂ ಗಾಂಧೀಜಿ ಗುರುತಿಸಿದರು. 
ಮತ್ತು ಒಬ್ಬ ಆದರ್ಶ ಖೈದಿ ಯಾವ ರೀತಿ ಇರಬೇಕೆಂದು ವರ್ಣಿಸಿದರು. ಯಾವುದೇ ಕೆಲಸ 
ಕೊಟ್ಟರೂ ಖೈದಿಗಳು ಗೊಣಗದೆ ಮಾಡಬೇದಿ. ಅನೈತಿಕವಾದುವುಗಳನ್ನು ಬಿಟ್ಟು ಉಳಿದೆಲ್ಲ 
ಸೆರೆಮನೆಯ ನಿಬಂಧನೆಗಳನ್ನೂ ಪಾಲಿಸಬೇಕು. ತಮಗೆ ಅವಮಾನ ಆದ ಹೊರತು ಅಥವಾ 
ಅಶುಚಿಯಾದ ಆಹಾರನೀಡಿದ ಹೊರತು ನಿರಶನ ಸತ್ಯಾಗ್ರಹ ಹೂಡಬಾರದು. 


ಸ್ವಾತಂತ್ರಾನಂತರವೂ ಸೆರೆಮನೆಗಳು ಬೇಕಾಗುತ್ತವೆ ಎಂದು ಗಾಂಧೀಜಿ 
ಒಪ್ಪಿಕೊಂಡಿದ್ದರು. ಸೆರೆಮನೆಗಳನ್ನು, ಸುಧಾರಣಾ ಗೃಹಗಳನ್ನಾಗಿ, ತಾತ್ಕಾಲಿಕವಾಗಿ 
ದಾರಿತಪ್ಪಿರುವವರಿಗೆ ಯೋಗ್ಯ ಶಿಕ್ಟಣ ನೀಡಿ ಸರಿಪಡಿಸುವ ಶಾಲೆಗಳಾಗಿ ಪರಿವರ್ತಿಸಲು 
ಗಾಂಧೀಜಿ ಆಶಿಸಿದ್ದರು. ಸೆರೆಮನೆಯಲ್ಪಿದ್ದಾಗ ಒಮ್ಮೆ ಗಾಂಧೀಜಿ, ಖೈದಿಗಳನ್ನು 
' ಉತ್ಪಾದನೆಯಲ್ಲಿ ತೊಡಗಿಸಿ, ಸೆರೆಮನೆಗಳು ಸ್ಟಾನಲಂಬಿಗಳಾಗುವಂತೆ 
ಮಾಡಬಹುದೆಂದೂ ಸಲಹೆ ನೀಡಿದ್ದರು. ಆದರೆ ಜೈಲು ಅಧಿಕಾರಿಗಳು ಖೈದಿಯೊಬ್ಬನಿಂದ 
ಅಂತಹ ಯಾವ ಸಲಹೆಯನ್ನೂ ಸ್ವೀಕರಿಸಲು ಸಿದ್ದರಿರಲಿಲ್ಲ. 


ಕೆಲವೊಮ್ಮೆ ಈ ಆದರ್ಶಖ್ಯೈದಿ ತುಂಬ ಕಟ್ಬುನಿಕ್ಠಿನವನಾಗಿ ಸೆರೆಮನೆಯ 
ಅಧಿಕಾರಿಗಳನ್ನೇ ಪೇಚಿಗೆ ಸಿಲುಕಿಸುತ್ತಿದ್ದರು. ಅವರಿಗೆ ಬ್ರೆಡ್ಡು ತಿನ್ನಲು ಅನುಮತಿ 
ದೊರೆತಾಗ, ಅದರ ಜತೆ ಬ್ರೆಡ್ಡು ಕತ್ತರಿಸಲು ಕತ್ತರಿ ಬೇಕೆನ್ನುತ್ತಿನ'ರು. ಹೋಳು ಮಾಡದೆ 
ತನಗೆ ಬ್ರೆಡ್ಡು ತಿನ್ನಲಾಗುವುದಿಲ್ಲ ವೆಂದು ಅವರ ವಾದ. ತನಗೆ ನಡದಾಡಲು ಹೆಚ್ಚು ವಿಸ್ತಾರ 
ಪ್ರದೇಶ ಬೇಕೆಂದು ಹೇಳುತ್ತಿದ್ದರು. ತನ್ನ ಸೆರೆಮನೆಯ ಸಂಗಾತಿಗಳನ್ನು ತನ್ನ ವಿಶೇಷ 
ಆರೈಕೆಯಲ್ಲಿರುವ ಪ್ರಿಯ ಶಿಷ್ಯರೆ೦ದೇ ಪರಿಗಣಿಸುತ್ತಿದ್ದರು. ಯಾರಾದರೂ ಅಸ್ತಮದಿಂದ 


104 | ಬಹುರೂಪಿ ಗಾಂಧೀ 


ನರಳುತ್ತಿ ದ್ದ ರೆ ಅಥವಾ ಯಾರಿಗಾದರೂ ಪ್ರಕೃತಿ ಚಿಕಿತ್ಸೆಯೋ, ಆಯುರ್ವೇದ ಔಷಧವೋ 
ಬೇಕಾದರೆ, : ಅವರು ಅಧಿಕಾರಿಗಳೊಡನೆ ವಿಶೇಷ ಸೌಕರ್ಯಗಳನ್ನು ಕೊಡಲು 
ಒತ್ತಾಯಿಸುತ್ತಿದ್ದರು. ದೀರ್ಫಕಾಲ ಉಪವಾಸಗಳನ್ನು ಮಾಡಿ ತನ್ನ ಬೇಡಿಕೆಗಳನ್ನು 
ಈಡೇರಿಸುವಂತೆ ಜೈಲು ಅಧಿಕಾರಿಗಳ ಮೇಲೆ ನೇರ ಒತ್ತಡ ಹೇರುತ್ತಿದ್ದರು. ಗಾಂಧೀಜಿಯ 
ಸ್ಥಿತಿ ತೀರಾ ಗಂಭೀರವಾದಾಗ ಅಧಿಕಾರಿಗಳು ಅವರನ್ನು ಬಿಡುಗಡೆ ಮಾಡುತ್ತಿದ್ದರು. 
ಮಹಾತ್ಮರಂತಹ, ಜಗತ್ಪಸಿದ್ಧ ವ್ಯಕ್ತಿಯ ಪ್ರಾಣಾಪಾಯದ ಹೊಣೆ ಹೊರಲು ಅವರು 
ಸಿದ್ಧರಿರಲಿಲ್ಲ. ಸೆರೆಮನೆಯಲ್ಲಿ ಗಾಂಧೀಜಿಗೆ ಅಪಂಡಿಸ್ಯ ಟಿಸ್‌ ಆದಾಗ ಅಧಿಕಾರಿಗಳೇ 
ಶಸ್ತ್ರ ಚಿಕಿತ್ಸೆಗೆ ಬೇಕಾದ ಎಲ್ಲ "ಏರ್ಪಾಡುಗಳನ್ನೂ ಮಾಡಿದರು. ಸೆರೆಮನೆಯಲ್ಲಿ ಎರಡು 
| ಬಾರಿ ಜ್‌ ಅಸೌಖ್ಯಕ್ಕೂ ಳಗಾದರು. 


ಸ್ವಾಭಾವಿಕವಾಗಿ ಗಾಂಧೀಜಿ ಮಿತ್ರರು ಮತ್ತು ಸಂಬಂಧಿಕರ ಪರಿವಾರದೊಂದಿಗೆ 
ಸೆರೆಮನೆ ಪ್ರವೇಶಿಸುತ್ತಿದ್ದರು. ಆಗಾಖಾನ್‌ ಅರಮನೆಯಲ್ಲಿ ಕಸ್ತೂರ್‌ಬಾ ಮತ್ತು 
ಮಹಾದೇವ ದೇಸಾಯಿ ಅವರ ಜೊತೆಗೆ ಇದ್ದರು. ಅವರಿಬ್ಬರೂ ಅಲ್ಲಿಯ್ಲೊನಿಧನರಾದರು 
ಮತ್ತು ಆವರ ಅಂತ್ಯ ಸಂಸ್ಕಾರವನ್ನು ಸೆರೆಮನೆಯ ಆವರಣದಲ್ಲೇ ನಡೆಸಲಾಯಿತು. 
“ಅವರು ಮಾಡು ಅಥವಾ ಮಡಿ ಮಂತ್ರವನ್ನೇ ಬಾಳೆ ತೋರಿಸಿದರು. ಮತ್ತು ಸ್ವಾತಂತ್ರ ಖ 
ದೇವಿಯ ಪದತಲದಲ್ಲಿ ತಮ್ಮ ಬಾಳನ್ನು ಸಮರ್ಪಿಸಿದರು. ಅವರು ಒಮರರಾಗಿದ್ದು ಸ್ಟ 
ಎಂದರು ಗಾಂಧೀಜಿ. 


ಹರಾಜುಗಾರ 
ಗಾಂಧೀಜಿ ತಮ್ಮ ಜೀವನದ ಬಹುಭಾಗವನ್ನು ಸಾಮಾನ್ಯ ಜನರ ನಡುವೆಯೇ 
ಕಳೆದರು. ಜನಸಾಮಾನ್ಯರೊಡನೆ ಸಂಪರ್ಕವಿರಿಸಿಕೊಂಡಿದ್ದರು. ಗಾಂಧೀಜಿಗೆ ಎಲ್ಲೆಡೆ ಜನರು 
ತುಂಬು ಪ್ರೀತಿ ಗೌರವಗಳ ಸ್ವಾಗತ ನೀಡುತ್ತಿದ್ದರು. ಪುಷ್ಪ ಗುಚ್ಚಗಳು, ಹಾಂ 
ಬಲ ಚೌಕಟ್ಟುಗಳು ಮತ್ತು ಕರಂಡಕಗಳಲ್ಲಿ 'ಸನ್ಮಾನ ಪತ್ರ ಗಳು, ಹಣದ ಥೈಲಿಗಳು 
ಮತ್ತು ಆಭರಣಗಳು ಕಾಣಿಕೆಯಾಗಿ ದೊರೆಯುಕ್ತಿ ದವು ಗಾಂಧೀಜಿ ಜತ 
ಪ್ರೇಮವನ್ನು ಮೆಚ್ಚಿಕೊಂಡರಾದರೂ, ಭಾರತೀಯರ ಸರಾಸರಿ ಆದಾಯ ಶಲಾ ಮೂರು 


ಪೈಗಳಿರುವ ಈ ದೇಶದಲ್ಲಿ ಹಾರಗಳು, ಕಮಾನುಗಳು ಮತ್ತು ಮಾನಪತ್ರಗಳಿಗಾಗಿ 
ಹಣವನ್ನು ವೆಚ್ಚಮಾಡುವುದನ್ನು ಮೆಚ್ಚಲಿಲ್ಲ ; 


ಜನರನ್ನು ಈ ದುಂದುಗಾರಿಕೆಯಿಂದ ಹಿಮ್ಮೆಬ್ಟಿಸಲು ಗಾಂಧೀಜಿ ಪ್ರಯಾಸ ಪಟ್ಟರು. 
ಈ ವೆಚ್ಚವನ್ನೇ ಸಂಪತ್ತನ್ನಾಗಿ ಪರಿವರ್ತಿಸಲು ಅವರು ಬಯಸಿದರು. ಅವರಿಗೊಂದು 


ಬಹುರೂಪಿ ಗಾಂಧೀ 105 


ಯೋಚನೆ ಹೊಳೆಯಿತು. ಜನರಿಗೆ ಹಣ ಕೊಡಲು ಮನಸ್ಸಿದ್ದಾಗ ಅದನ್ನು 
ಬಹಿರಂಗವಾಗಿಯೇ ಕೊಡಲು ಅವರಿಗೊಂದು ಅವಕಾಶ ನೀಡಬಾರದೇಕೆ? ತಮಗೆ ದೊರೆತ 
ಹಾರ, ತುರಾಯಿ, ಕರಂಡಕ, ಮಾನಪತ್ರ ಮುಂತಾದವನ್ನು ಹರಾಜು ಹಾಕಲು ಗಾಂಧೀಜಿ ' 
ನಿರ್ಧರಿಸಿದರು.” ವೇದಿಕೆಯ ಮೇಲೆ ನಿಂತು ಬಹಿರಂಗ ಸಭೆಗಳಲ್ಲಿ ಗಾಂಧೀಜಿ “ನನ್ನ 
ಪ್ರೀತಿಯ ಕನ್ಯೆಯರು ಇಲ್ಲಿಲ್ಲ, ಮತ್ತು ಈ ಪುಷ್ಟಹಾರಗಳನ್ನೇನು ಮಾಡುವುದೆಂದು 
ಸಾರಿಯ ಯಾರಾದರೂ ಈ ಹಾರವನ್ನು ಕೊಳ್ಳುವಿರಾ?'' ಎಂದು ಕೇಳತೊಡಗಿದರು. 
ಎರಡು ರೂಪಾಯಿ, ಮೂರು ಕಾ. ಐದು ರೂಪಾಯ ಹೀಗೆ ಉಲ್ಲಸಿತರಾಗಿ 
ಗಾಂಧೀಜಿ ಹಾರಗಳನ್ನು ಹರಾಜು ಹಾಕುವರು. ಒಂದು ನಿಂಬೆ ಹಣ್ಣು ಅಥವಾ 
ಹೂವಿನಹಾರದಂತಹ "ಯಕಶ್ಚಿತ್‌ ಪದಾರ್ಥಗಳಿಗೂ ' ಹರಾಜು ಬೆಲೆ 'ಏರುತ್ತಿ ತ್ತು. 
ಕೆಲವೊಮ್ಮೆ ಒಂದು ಹಾರಕ್ಕೆ ರೂ. 30 ಬಂದರೆ ಇನ್ನೂಮ್ಮೆ ಅದು ರೂ. 300 ಆಗುತ್ತಿತ್ತು. 
ಹರಾಜಾದ ವಸ್ತುಗಳಿಗೆ ಕ ಬೆಲೆಗಳನ್ನು ಕೊಡುವುದರಲ್ಲಿ ಹಳ್ಳಿಗರೂ ಹಿಂದೆ 
ಬೀಳಲಿಲ್ಲ. 


ಕಲ್ಕತ್ತಾದ ನಾಗರಿಕರು ಗಾಂಧೀಜಿಗೆ ಮೂರು ಬಾರಿ ಸುಂದರ ಕರಂಡಕಗಳಲ್ಲಿ 
ಮಾನಪತ್ರವಿತ್ತು ಸನ್ಮಾನಿಸಿದರು. “ಜನರು ಪ್ರೀತಿಯಿಂದ ಕೊಟ್ಟ ಕೊಡುಗೆಗಳನ್ನು ನಾನು 
ಈ ರೀತಿ ಹರಾಜು ಹಾಕುವುದರಿಂದ ಆ ಪ್ರೀತಿಯ ಬೆಲೆಯನ್ನು ತಗ್ಗಿಸಿದಂತಾಯಿತೆಂದು 
ನಿಮಗನಿಸುವುದಿಲ್ಲವೇ? ಈ ಕರಂಡಕಗಳನ್ನು ನ್ನು ತೆಗೆದು ಕಂಡು ಹೋಗುವುದು ನನ್ನಿಂದ 
ಸಾಧ್ಯವಿಲ್ಲ ಇವುಗಳನ್ನಿಡಲು ಆಶ್ರಮದಲ್ಲೂ ಯಾವ ವ್ಯವಸ್ಥೆಯೂ ಇಲ್ಲ. ಈ 
ಹರಾಜುಗಳಲ್ಲಿ ಯಾವ ತಪ್ಪೂ ಇಲ್ಲ ಮದು ನನ್ನೆಣಿಕೆ. ಅವುಗಳಿಂದ ಒಂದು ಆರೋಗ್ಯಕರ 
ಸ್ಪರ್ಧೆ ಏರ್ಪಡುತ್ತದೆ ಮತ್ತು ಚವು ಜನರಲ್ಲಿ ಒಂದು ಒಳ್ಳೆಯ ಉದ್ಯೋಗಕ್ಕಾಗಿ 
4 ದಾನ ನೀಡುವ ಪ್ರವೃತ್ತಿಯನ್ನು ಜಾಗೃತಗೊಳಿಸುವ ಒಂದು ಪ್ರಾಮಾಣಿಕ 
ಮಾರ್ಗ ಮಾತ್ರ ವಲ್ಲ ನಾನು oe ಹಾಕಿದಾಗ ವಸ್ತು ಗಳನ್ನು ಕೊಳ್ಳುವ ಜನರು, ಕೇವಲ 
ನನ್ನನ್ನು ಮೆಚ್ಚಿ 'ಸಲೆಂದೇ ಭಾರೀ ಮೊತ್ತದ ಹಣವನ್ನು ನೀಡುತ್ತಿಲ್ಲ ಎನು ವುದನ್ನು ನೆನಪಿಡಿ'' 
ಘೂ 


ಒಂದು ನಿಂಬೆ ಹಣ್ಣನ್ನು ಹತ್ತು ರೂಪಾಯಿಗಳಿಗೆ, ನೂಲಿನ ಮಾಲೆಯೊಂದನ್ನು 
ರೂ. 201ಕ್ಕೆ, ಚಿನ್ನದ ತಕಲಿಯನ್ನು ರೂ. 5000ಕ್ಕೆ ಮತ್ತು ಕರಂಡಕವನ್ನು ರೂ. 1000ಕ್ಕೆ 
ಅವರು ಮಾರಿದರು. ಒಂದು ಸಂಸ್ಥೆ ಗೆ ಅಡಿಗಲ್ಲ ನ್ಪಿಟ್ಟ ಬಳಿಕ ಗಾಂಧೀಜಿ ಗಾರೆ ಇರಿಸಿದ ತಟ್ಟಿ 
ಮತ್ತು ಗಾರೆ ಸೌಟನ್ನು ರೂ. 1000ಕ್ಕೆ ಹರಾಜು ಹಾಕಿದರು. 


106 ಬಹುರೂಪಿ ಗಾರಿಧೀ 


ಒಮ್ಮೆ ಗಾಂಧೀಜಿಗರ್ಪಿಸಿದ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳ ಸಂಗ್ರಹದಲ್ಲಿ 

ಒಂದು ಕವಡೆ ಕಂಡುಬಂತು. ಅದನ್ನು ಗಾಂಧೀಜಿ ಬಹುವಾಗಿ ಮೆಚ್ಚಿಕೊಂಡರು. “ಆ ಬಡ 

ಮನುಷ್ಯನಲ್ಲಿ ಕೊಡಲು ಪ್ರಾಯಶಃ ಬೇರೇನೂ ಇದ್ದಿಲ್ಲ. ತನ್ನಲ್ಲಿದ್ದ ಎಲ್ಲವನ್ನೂ ಅನನು 
ಹಾಳ್‌ ತಿ Re) ಪರಾ" ಕು ಇ 

ಆ ಕವಡೆಯ ರೂಪದಲ್ಲಿ ಕೊಟ್ಟರಬೇಕು. ತ್ಯಾಗದ ಸಂಕೇತವಾಗಿ ಅದನ್ನು ಕಂಡಾಗ ಅದು 

'ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತಹುದು'' ಎಂದರು. ನಿಜಕ್ಕೂ ಆ ಕವಡೆ ಅಷ್ಟೇ 

ಪ್ರಮಾಣದ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಪಡೆಯಿತು. ಹರಾಜಿನಲ್ಲಿ ಓರ್ವ ಮಹನೀಯರು 


ಅದನ್ನು ರೂ. 111ಕ್ಕೆ ಪಡದರು. 


ತನ್ನದೆನ್ನುವ ವಸ್ತುಗಳಾಗಲೀ, ಹಣವಾಗಲೀ ಗಾಂಧೀಜಿಯವರ ಬಳಿ ಇರಲಿಲ್ಲ. 
ಸ್ವತಃ ಒಬ್ಬ ಬಡ ಆಶ್ರಮವಾಸಿಯಾದ ಅವರೊಮ್ಮೆ ಸಾರ್ವಜನಿಕ ನಿಧಿಯೊಂದಕ್ಕೆ ಒಂದು 
ತಾಮ್ರದ ಕಾಸು ದಾನವಿತ್ತರು. ಆ ಕಾಸನ್ನು ಸ್ಮೃೃತಿಗೆಂದು ಗಾಂಧೀಜಿಯ 
ಅಭಿಮಾನಿಯೊಬ್ಬರು ರೂ. 500 ಗಳಿಗೆ ಕೊಂಡರು. 


ಬಹುರೂಪಿ ಗಾಂಧೀ 107 


ಗಾಂಧೀಜಿಯ ಜೀವನ ಘಟನಾವಳಿ 


ಪೋರಬಂದರದಲ್ಲಿ ಜನನ ಅಕ್ಟೋಬರ್‌ 2,1869 | 
ಕಸ್ತೂರ್‌ಬಾರೊಂದಿಗೆ ವಿವಾಹ... | 1881 
ಮೆಬ್ರಿಕ್ಕುಲೇಶನ್‌ ಉತ್ತೀರ್ಣರಾದದ್ದು 1887 
ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಪ್ರಯಾಣ 1888 
ಬ್ಯಾರಿಸ್ಸರರಾಗಿ ದಾಖಲಾತಿ | 1891 
ಮರಳಿ ಭಾರತಕ್ಕೆ 1891 
ದಕ್ಷಿಣ ಆಫ್ರಿಕಾಕ್ಕೆ ಹಡಗಿನಲ್ಲಿ ಪ್ರಯಾಣ 1893 
ಬಾರತ ಸಂದರ್ಶನ | 1896 ಮತ್ತು 1901 
ಬಾರತ ರಾಷ್ಟ್ರೀಯ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಪಾಲ್ಗೊಂಡದು 1901 
4 ಇ ವ್ಯಾ ೧ ೦ ಕ 
ಇಂಡಿಯನ್‌ ಒಪಿನಿಯನ್‌ ಪತ್ರಿಕೆಯ ಪ್ರಾರಂಭ 1903 
ಫೀನಿಕ್ಸ್‌ ಆಶ್ರಮ ಸ್ಥಾಪನೆ 1904 
. ಬೋರ್‌ ಯುದ್ಧ ಮತ್ತು ಜೂಲು ದಂಗೆಯಲ್ಲಿ ಇಂಡಿಯನ್‌ 

ಆಂಬುಲೆನ್ಸ್‌ ಕೋರ್‌ ನೇತೃತ್ವ ' 1899 ಮತ್ತು 1906 
ಬ್ರಹ್ಮಚರ್ಯ ವ್ರತ ಸ್ವೀಕಾರ 1906 
ಇಂಗ್ಲೆಂಡಿಗೆ ಪ್ರಯಾಣ 1906 ಮತ್ತು 1909 
ದಕ್ಷಿಣ ಆಫ್ರಿಕಾದಲ್ಲಿ ಪ್ರಥಮ ಜೈಲುವಾಸ 1908 
ಟಾಲ್‌ಸ್ಟಾಯ್‌ ಆಶ್ರಮ ಸ್ಥಾಪನೆ ; 1910 
ದಕ್ಷಿಣ ಆಫ್ರಿಕಾದಲ್ಲಿ ಚಾರಿತ್ರಿಕ ಸತ್ಯಾಗ್ರಹ ಆರಂಭ 1913 
ಭಾರತಕ್ಕೆ ಆಗಮನ 1915 
ಸಾಬರಮತಿ ಆಶ್ರಮ ಸ್ಥಾಪನೆ 1915 
ಖೇಡಾದಲ್ಲಿ ಕರನಿರಾಕರಣೆ ಚಳುವಳಿ 1918 


ಜಲಿಯಾನ್‌ವಾಲಾಬಾಗ್‌ ಹತ್ಯಾಕಾಂಡ > 1919 


108 ಬಹುರೂಪಿ ಗಾಂಧೀ 


ಯಂಗ್‌ ಇಂಡಿಯಾ, ನವಜೀವನ ಪತ್ರಿಕೆಗಳ ಆರಂಭ 1919 
ಅಸಹಕಾರ ಆಂದೋಲನ 1921 
ಭಾರತದಲ್ಲಿ ಪಥಮ ಜೈಲುವಾಸ: | 1922 
8 ವ್ಯೂ! NS, ಲ 

ಖಾದಿ ಪ್ರವಾಸ 1927 
ಉಪ್ಪಿನ ಸತ್ಯಾಗ್ರಹ ಮತ್ತು ದಾಂಡೀ ಯಾತ್ರೆ 1930 
ಯೂರೋಪು ಸಂದರ್ಶನ ಮತ್ತು ದುಂಡು ಮೇಜಿನ ಪರಿಷತು 1931 
ಸೇವಾಗ್ರಾಮ ಆಶ್ರಮ ಸ್ಥಾ ಪನೆ 1933 
ಹರಿಜನ ಯಾತ್ರೆ 1933 
ಹರಿಜನ ಸಾಪ್ತಾಹಿಕ ಪ್ರಾರಂಭ 1933 
ನಯೀ ತಾಲೀ೦ ಶಿಕ್ಷಣ ಪದ್ಧತಿ ಪಾರಂಭ 1937 

ನದ ಹಿ, 
“ಬಾರತ ಬಿಟ್ಟು ತೊಲಗಿ'' ಚಳುವಳಿ 1942 
ಕೊನೆಯ ಬಾರಿಗೆ ಆಗಾಖಾನ್‌ ಅರಮನೆಯಲ್ಲಿ ಸೆರೆವಾಸ 1942-44 
ಹಂತಕನ ಗುಂಡೇಟಿಗೆ ಬಲಿ ಜನವರಿ 30 1948 
——O eS SR: 


ಕರ್ನಾಟಕ ಗಾಂಧೀ ಸ್ಪಾರಕ ನಿಧಿ(ರಿ) 
ACG.No.: £2320 
ಗಾಂಧೀ ಗೃಂಥಾಳಯ, ಬಚೆಂಗಳೂರು-| 


